KA / BG- GPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಮಾರ್ಚ್ ೩ , ೨೦೧೧, ( ಫಾಲ್ಗುಣ ೧೨, ಶಕ ವರ್ಷ ೧೯೩೨ ) | ಸಂಚಿಕೆ ೯ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಜಲಸಂಪನ್ಮೂಲ ಇಲಾಖೆಯಲ್ಲಿರುವ ಕಾವೇರಿ ಜಲವಿವಾದಕ್ಕೆ ಸಂಬಂಧಿಸಿದ ವಿಶೇಷ ಕರ್ತವ್ಯಾಧಿಕಾರಿ ( ತಾಂತ್ರಿಕ) 

ಹುದ್ದೆಯನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 80 ಸಅಸೇ 99 ದಿನಾಂಕ 2 - 11 - 1999 . 

2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 98 ಸಸಿವಿ 2006 ದಿನಾಂಕ 08 - 01 - 2007. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 876 ಸಅಸೇ 2008, ದಿನಾಂಕ 26 -11 - 2008. 

ಕಡತ ಸಂಖ್ಯೆ: ಜಸಂಇ 42 ಕಾವಿಇ 2010 ಪ್ರಧಾನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ಇವರಿಂದ 
ಪ್ರಸ್ತಾವನೆ : 

ಮೇಲೆಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ: 26 .11. 2008ರ ಆದೇಶದಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಉನ್ನತೀಕರಿಸಲಾದ ವಿಶೇಷ 
ಕರ್ತವ್ಯಾಧಿಕಾರಿ ( ತಾಂತ್ರಿಕ) ಹುದ್ದೆಯನ್ನು ದಿನಾಂಕ: 01.01.2009 ರಿಂದ 31.12 .2010 ರವರೆಗೆ ಮುಂದುವರೆಸಲಾಗಿತ್ತು. ಮೇಲೆ ಕ್ರಮ ಸಂಖ್ಯೆ: ( 4) ರಲ್ಲಿ 
ಓದಲಾದ ಕಡತದಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾವೇರಿ, ಕೃಷ್ಣ, ಮಹಾದಾಯಿ ಇತ್ಯಾದಿ ಅಂತರ್ ರಾಜ್ಯ ಜಲವಿವಾದ ವಿಷಯಗಳನ್ನು 
ನಿರ್ವಹಿಸುತ್ತಿರುವುದರಿಂದ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯು ಅಗತ್ಯವಾಗಿದ್ದು, ಈ ಹುದ್ದೆಯನ್ನು ದಿನಾಂಕ: 01.01.2011 ರಿಂದ ಒಂದು ವರ್ಷದ 
ಅವಧಿಗೆ ಮುಂದುವರೆಸುವಂತೆ ಜಲಸಂಪನ್ಮೂಲ ಇಲಾಖೆಯು ಕೋರಿದೆ. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ , ಸqಆಸುಇ 582 ಸಅಸೇ 2010, ಬೆಂಗಳೂರು, ದಿನಾಂಕ 10 - 12 - 2010 
ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿರುವ ವಿಶೇಷ ಕರ್ತವ್ಯಾಧಿಕಾರಿ ( ತಾಂತ್ರಿಕ) ಈ ಹುದ್ದೆಯನ್ನು ದಿನಾಂಕ: 
01. 01. 2011 ರಿಂದ ದಿನಾಂಕ : 31.12 .2012 ರವರೆಗೆ ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 96, ದಿನಾಂಕ: 10.07.1996 ರಲ್ಲಿ ಪ್ರತ್ಯಾಯೋಜಿಸಲಾಗಿರುವ 
ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್‌. 1 

ಸಿಆಸುಇ (ಸೇವೆಗಳು - 3) 


RURAL DEVELOPMENT & PANCHAYAT RAJ SECRETARIAT 
Sub : Constitution of Core Group for National Rural Livelihoods Mission (NRLM ) in Karnataka - Reg. 
Read : 1) Govt. of India , Ministry of Rural Development, New Delhi D . O . Ltr. No. 13015 /01/ 2010 - SGSY 

- 1 dated 25 - 05 -2010. 
2) Government Order No . RDP 31 SJY 2009 , Bangalore, Dated : 09-06 - 2010 . 

3 ) 1st NRLM Core Committee Meeting Proceedings No. RDP 29 SJY 2010 dated 29-07 - 2010 . 
PREAMBLE : 

Swarna Jayanthi Swarozgar Yojana (SGSY ) a centrally sponsored scheme designed to promote self employment oriented 
income generating activities for the BPL households is being implemented from 01-04 - 1999 . Based on several evaluation study reports 
and given the over reaching objective of reduction in rural poverty in all its forms by 2015 , the Ministry of Rural Development, 

(೬೪೧) 


& $ 9 


BUDT :37 ODZIE , TO DO WOO , LDO 25o = 2 , 9000 


200 - 0 


Government of India , New Delhi intends to restructure SGSY Scheme in to “ National Rural Livelihoods Mission (NRLM )”. The Mission 
will aim “ to reduce poverty through promotion of diversified and gainful self employment and skilled wage employment opportunities 
resulting in appreciable increase in incomes of the rural poor on sustainable basis”. As per the instructions of the Ministry of Rural 
Development the State Government has constituted a Core Group of 9 members for successful implementation of the Mission in the 
State. Certain modifications has to be incorporated to the said G . O . (Read 2) for change ofmembers in view of transfer of officers. 

Further , in the first Core Committee meeting held on 03 -07 - 2010 (Read 3) the committee resolved to include the additional 
members to the Core Committee (1) Director, Karnataka State Women Development Corporation , Jayanagar, Bangalore , 
representatives of APEX Bank , Bangalore & NABARD, Bangalore. In view of this NABARD has nominated Sri R . Bharathkumar, Asst, 
General Manager and the APEX Bank has nominated Sri Subbramanyaraj Urs A .R . AGM , KSC Apex Bank Ltd ., & Principal, ACSTI, 
Padmanabhanagar, Bangalore Hence this order . 

Government Order No . RDP 31 SJY 2009, BANGALORE , Dated 07 -12- 2010 
As explained in the Preamble the following additionalmembers are included in the Core Group for the implementation of 
National Rural Livelihoods Mission (NRLM ) in the State . 
The Managing Director, 

Member 
Karnataka State Women Development Corporation , 
6th Floor, Jayanagar Shopping Complex , 4th Block , Jayanagar, Bangalore -560 011. 
Sri R . Bharath Kumar, 

Member 
Asst . GeneralManager, NABARD 
Karnataka Regional Office , Jeevan Prakash Annexe , 
No. 113 /1 , J. C . road , P .B . No. 29, Bangalore -560 002 . 
Sri A .R . Subramanya Raje Urs , 

Member 
Asst. General Manager & Principal Agricultural Co -operative Staff Training Institute , 
Padmanabhanagar, (ACSTI), Bangalore . 


Modifications to the G . O . Dated 09 -06 - 2010 


SI. 


Instead of 


Read as 


Sri D .K . Rangaswamy, 

Director (SEP), Rural Development & 
Director (SEP ) & E /o Addl. Secretary to Government, 

Panchayat Raj Department - as Chairman 
Rural Development & Panchayat Raj Department, Bangalore and Convener 
Chairman and Convener 
Sri P .A . Gopal Project Director (DRDA), Zilla Panchayat, Mysore - Sri Pranesh Rao 
Member 

Deputy Secretary , Udupi Zilla Panchayat as 

Member 
Functions and conditions remains same as in the G . O . dated 09- 06 - 2010 . 


By Order and in the name of the Governor ofKarnataka 

P . A . Meghannavar 

Director ( SEP) & E /O 

Joint Secretary to Government, 
Rural Development & Panchayat Raj Department 


P . R . 2 


HORTICULTURE SECRETARIAT 
Sub : “ Scheme for Integrated Farming in Coconut for Productivity/Improvement with Coconut Development 

Board Assistance (100 % CDB)” – Release of funds reg . 
Read : 1) Letter of CDB F.No. 505 /2006 - DEV (Karnataka) dated 27. 10 .2010 . 

2) Letter No. HCD 51 HPP 2010 dated 09. 11 .2010 . 


PREAMBLE : 

1. The Coconut Development Board vide its letter read at (1) above has released an amount of Rs. 1,56 ,250 to the 
Secretary , Horticulture through a Demand Draft No. 71334 dated 22 . 10 .2010 for the following purpose. 


Particulars 

| Amount (Rs .) 
Being the full share of the Board for implementation of scheme 1 ,56 ,250 
" Production & Distribution of hybrids/other local tall seedlings” in the 
State ofKarnataka during 2010 - 11 . 


2 . 


It is decided to release funds to the Director of Horticulture and hence this Order : 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


& $ a 


Government Order No. HCD 51 HPP 2010 , BANGALORE , Dated 08 - 12 - 2010 
Government sanction is hereby accorded to release an amount of Rs. 1 ,56 ,250 ( Rupees One Lakh Fifty Six Thousand Two 
Hundred Fifty only) to the Director of Horticulture under the " Scheme for Integrated Farming in Coconut for Productivity/ Improvement in 
the State ” during 2009- 10 under the Head of Account 2401 -00 -108 -2 - 35 -100 (Financial Assistance /Relief) towards full share of the 
Board for the said scheme. 

2 . This order is issued as per the concurrence by the Internal Financial Advisor, Agriculture and Horticulture Department 
vide Note No . 3099 23 Socz 2010 dated 02.12. 2010 . 

By Order and in the name of the Governor of Karnataka 

B . C . Prakash 
P . R . 3 

Under Secretary to Governent, 

Horticulture Department 


WOMEN AND CHILD DEVELOPMENT SECRETARIAT 


Sub : Issue of Terms and Conditions in respect of Sri K .V . Rajanna, Commissioner for Persons with 

Disabilities. 
Read : 1. Notification No. WCD 129 PHP 2010 , Dated : 11.08 . 2010 . 

2 . Letter No. Am . A .Ni/vyaktika /2010 - 11 /435 , Dated 04 - 10 - 2010 . 
Preamble : 

Vide Notification read at [ 1] above, Sri K .V . Rajanna has been appointed as Commissioner for Persons with Disabilities 
under Section 6 ( 1) of the Persons with Disabilities (Equal Opportunities , Protection of Rights and Full Participation ) Act, 1995 . 

The Asst. Commissioner , Office of the Persons with Disabilities vide letter read [2] above, has requested to issue the terms 
and conditions in respect of newly appointed Commissioner. 
The Government has examined the proposal and hence this order. 

Government Order No . WCD 229 PHP 2010 , BANGALORE , Dated 09 -12 -2010 
Government is pleased to issue the following Terms and Conditions of Sri K . V . Rajanna who is appointed as the State 
Commissioner for Disabilities , Karnataka ; 

1) The term of his appointment shall be three years from the date of entry into the office , or until further orders , whichever 

is earlier. 
2 ) The salary of Sri K . V . Rajanna , Commissioner for Disabilities is fixed at the minimum of the scale of pay of 28 ,275 

39, 900 applicable to the post of Secretary to Government (Non -IAS) i.e ., at " 28275/ - (fixed ) p.m . and other 
allowances like Dearness Allowance, House Rent Allowance, City Compensatory Allowance and other perquisites 
which are admissible to a Secretary to the Government (Non -IAS) as per Rule 33 of the Persons with Disabilities 
(Equal Opportunities, Protection of Rights and Full Participation ) (Karnataka) Rules, 2003. 
He can exercise general administrative powers and those financial powers delegated to him from time to time by 
the State Government. 
The officers and employees provided to the Office of the Commissioner shall discharge their functions under the 
general Superintendence of the Commissioner. 
The Commissioner may resign at any time by writing under his hand addressed to the State Government and the 
seat of the Commissioner shall thereupon become vacant. 

The Commissioner cannot hold any other post simultaneously. 
7 ) The Commissioner once removed from the office cannot be reappointed. 

By Order and in the name of the Governor ofKarnataka 

B .Kamalamma 
P . R . 4 

Under Secretary to Government- 2 , 

Women and Child Development Department 
COMMERCE AND INDUSTRIES SECRETARIAT 
Sub : Proposal for amendment of guidelines for State Level Export Awards . 
Read : 1. G .O . No. CI 56 SGT 2004 dated 21. 12.2004 . 

2 . Addendum No. Cl 56 SGT 2004 dated 03. 01. 2005 . 

3 . Addendum No. CI 23 SGT 2005 dated 07 .03.2005 . 
Preamble : 

The Government of Karnataka has introduced the State Awards for best performance in exports from 1992 -93 , as one of the 
important steps towards recognizing the efforts of exporters . Visvesvaraya Industrial Trade Centre is the nodal agency for selection of 
the best performing export industry . The presentation of awards for outstanding export performances is an annual event aimed at 
encouraging exporters who have excelled in exporting their products . The award not only recognizes the hard work put in by exporters , 


& 88 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಮಾರ್ಚ್ ೩ , ೨೦೧೧ 


200 - 0 


but also encourages others , thereby increasing a spirit of healthy competition amongst the industries and exporters of the State to 
achieve greater export performance . 

Suggestions are received from the committee members of Selection Committee for amendment/ modifications to the existing 
selection procedure in view of the MSMED Act which has come into effect recently and also for the following reasons. 

i. In view of the MSMED Act , the Committee proposes to give awards to Micro, Small, Medium /Large Industries separately 

form 2009 - 10 . 
ii. To delete the IT & BT sector from the category of Awards , because IT & BT Department of Govt . of Karnataka is already 

presenting export awards for IT & BT industries . 
iii. To exclude Iron Ore from Mineral & Mineralbased category, since most of the iron ore exporters are big units and small 

mineral based units like granite units could not get the awards in the Mineral & Mineral based category. 
The proposal has been examined in detail. 
Hence the following order . 

Government Order No . Cl 235 SPI 2010 , BANGALORE , Dated 14 -12- 2010 
In the circumstances explained above , Government is pleased to accord approval to give awards to the best performing 
export industry as per Annexure -1 , to be selected by a " State Level Selection Committee for Export Awards” as per Annexure -2 and 
the eligibility criterion as per Annexure- 3 . 

ANNEXURE - 1 

NUMBER AND TYPES OF AWARDS 
Category Criteria 

Awards 


Type 


Total 


01 


Overall Best Export Award 


Gold – 1 
Silver - 1 


Best Manufacturer Export 
Award -Manufacturer 
Micro / Small 


Gold - 7 


For all categories – two awards in each 
category of Micro . Small, Medium /Large 
Manufacturer, Merchant exporter – based 
on highest FOB value of exports form 
Karnataka . 
For Micro / Small manufacturing units 
based in Karnataka -based on highest FOB 
value of exports . (7 product categories 
listed below ). 
For Medium / Large manufacturing units 
based in Karnataka - based on highest 
FOB value of exports. (7 product categories 
listed below ). 
For Women Entrepreneurs -based on 
highest FOB value of exports from 
Karnataka. 


03 


Best Manufacturer Export 
Award – Medium / Large 


Gold – 7 


04 


for 


Best Export Award 
Women Entrepreneur 


Micro Gold – 1 

Small Gold - 1 
Medium /LargeGold 

- 1 
Micro Gold - 1 

Small Gold – 1 
Medium /LargeGold 

- 1 


05 


for 


Best Export Award 
SC /ST Entrepreneurs 


For SC /STEntrepreneurs - based on 
highest FOB value of exports. 


3 


06 


Gold – 29 


2 


Gold – 1 


Best Export Award District For the Best Export Performance from each 
wise 

District of the State – based on highest 

FOB value of exports . 
07 | Best Debutant Award For the Best first time exporter (Beginner) – 

Based on the highest FOB value of 

exports . 
Product Categories 

Agricultural & Processed Food products including coffee 
Readymade Garments including Silk 
Electronics & Communications 
Engineering goods & Machine Tools 
Arts & Crafts 
Minerals & Mineral based products excluding Iron Ore 
Others - Leathers , Gems & Jewellery , Pharmaceuticals etc 


AA 


A 


A 


A 


A 


A 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


& øgs 


Chairman 


Member 


Member 


Member 


ANNEXURE - 2 
1 . Commissioner for Industrial Development and 

Director of Industries and Commerce . 
2 . The Director, Technical Cell , Commerce & 

Industries Department. 
3. Representative of Federation of Indian Export 

Organisation 
4 . The Regional Joint Director General of Foreign 

Trade, Bangalore . 
5 . Commissioner for Customs, Bangalore 
6 . Commissioner for Central Excise 

Bangalore 
7 . Representative of Deputy Commissioner, 

CSEZ , Bangalore 
8 . The Deputy GeneralManager 

Foreign Exchange Dept. RBI, Bangalore . 

9. The Managing Director, VITO 
The revised procedure is applicable from 2009 - 10 onwards. 


Member 
Member 


Member 


Member 


Member Secretary 


ANNEXURE - 3 
Definition of Micro , Small, Medium & Large Industries 
Manufacturing units to be based in Karnataka with investment in Plant & Machinery 
► Upto 25 lakhs for Micro 

Between ` 25 to 500 lakhs for small. 
» Between 500 lakhs and above for Medium & Large categories respectively. 
Eligibility Criteria for Awards 

The minimum Export Turnover criterion for Best Micro Manufacture Export Awards is 50.00 lakhs and for Best Small 
Manufacturer Awards is Rs. 1.00 Crore. The minimum Annual Export Turnover should be ` 2.00 crore per year for 
Medium / Large Manufactures and Merchandise exporters. There is no Minimum export turnover fixed in case of SC /ST 
and women entrepreneurs. 
Theminimum annual export turnover criteria for Best Debutant Export Award (Beginners) is ` 10 .00 lakhs 
The exporter eligible for the award in one category is not considered for another award in any other category and shall 
be eligible for only one award . 
If any exporter applied for awards in more than one category, the Selection Committee will decide the category for 
award consideration, which shall be final and binding on the exporter. Also , if application is received for the 
inappropriate category , the Selection Committee will decide the correct category for consideration of the award. 
Best Export Award for Women Entrepreneur – The definition of Women entrepreneurs as recommended by National 
Level Standing Committee on Women Entrepreneurs “ An enterprise owned and administered by a women entrepreneur, 
having a minimum financial interest of51% of the share capital. 


By Order and in the name of the Governor of Karnataka 

A . V . Srinivasa Dikshit 
Desk Officer (Technical Cell) 
Commerce & Industries Department 


P . R . 5 


Sub :- 
Read :: 


FINANCE SECRETARIAT 
Appointment of Chartered Accountants Vinivinc Cases – regarding . 
Notification No. FD 25 TAR 2009 , dated 18 -11 -2010 . 


* * * 


Preamble : 

In the Notification read above , the Assistant Commissioner Doddaballapur Sub Division has been authorized to call for 
claims of the depositors of M /s . Vinivinc and other allied companies through public notice and undertake the entire verification task on 
behalf of other Competent Authorities . As verification and certification of claims is a very complex and a time consuming task , it is 
proposed to appoint a firm of Chartered Accountants to assist the Assistant Commissioner, Doddaballapura in verifying the claims of 
Depositors . 

M /s. K . V . Narasimhan and Co ., have a long experience in taking of the audits of Public Sector Companies , Institutions, 
Boards , partnership firms, individuals , etc ., Further, the firm has prior experience in dealing with a similar matter. 


¿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


2001 - 0 


Therefore it is proposed to appoint this firm for verification and certification of depositors claims in M /s. Vinivinc case and 
hence this order. 

Govt. Order No. FD 58 TAR 2010 , Bangalore , Dated 27 -11- 2010 
M /s. K . V . Narasimhan and Co ., Chartered , Accountants , Malleswaram , Bangalore has been appointed to assist the 
Assistant Commissioner, Doddaballapura for registration and certification of depositors claims against M /s . Vinivinc and other allied 
companies. 

2. The terms of reference of appointment are as follows : 
a ) Assisting the Government in preparing a public notice for receiving depositors claims. 
b ) Preparation of a list of Depositors along with their addresses 

Registration of claims of Depositors 
Compilation of documents submitted by the Depositors on an individual basis . 
Certification of claims of Depositors, on an individualbasis with reference to books of accounts of M /s. Vinivinc seized 
from CID and other records like ,bank statements , receipts issued by the Company, documentation with depositor etc., 
As per the generally accepted accounting principles suggest and compute the amounts payable , thereby enabling 
equitable distribution among the depositors as per the provisions of the Karnataka Protection of Interest of Depositors 

in Financial Establishments Act, 2004 ( the Act). 
g) To document the entire process and present the same before the Special Court under the Act and assist the 

Competent Authorities in seeking its approval. 

3. M /s . Narasimhan & Co . Chartered Accountants will be paid a professional fees of Rs. 22.50 lakhs if the number of 
depositors claims are below 15 ,000 in number. If the number of claims goes beyond 15 ,000 the firm would be paid an amount of Rs. 
27 .50 lakhs as professional fees. Apart from this, the service tax at applicable rate and any other statutory tax leviable on professional 
fees would be paid separately . 

By Order and in the name of the Governor of Karnataka 

C . Shamarao 

Deputy Secretary to Government 
PR . No. 6 

Finance Department ( FR & BCC ) 


ENERGY SECRETARIAT 


Sub :- 


Read :- 


Enhancement of wind power capacity from 41 .25 MW to 45 MW in favour of M /s Chitradurga Wind Power Private 
Limited -reg . 
1. Government Order No. : DE 124 NCE 2002, dated 31-5 - 2002 
2 . Government Order No. : DE 124 NCE 2002, dated 5 - 3 - 2003 
3 . Government Order No . : EN 31 NCE 2004 , dated 17 -12 - 2004 
4 . Government Order No. : EN 369 NCE 2007, dated 15 - 10 -2007 
5 . Government Order No. : EN 407 NCE 2010, dated 27 - 10 - 2010 
6 . Letter No. : KRED /08 /CWP - Vol 11 (41.25 MW to 45 MW /2010 /2861, dated 30 - 09- 2010 /11- 10 - 2010 received 

from the managing Director, Karnataka Renewable Energy Development Limited , Bangalore . 


* * * 


Preamble : 

In the Government Orders read at ( 1), (2 ), ( 3) and (4) above sanction has been accorded for implementation of 262. 10 MW 
capacity Wind Power Project at Chitradurga , Davanagere , Shimoga and Gadag Districts in favour of M /s. chitradurga Wind Power 
Private Limited . 

In the Government Order read at (5 ) above , sanction has been accorded for transfer of 39.6 MW wind power capacity in favour 
of M /s CLP Wind Farms ( India ) Private Limited from out of the 80 .85 MW (Harapanahalli, Davangere District) part capacity of the main 
capacity 262. 10 MW sanctioned to M /s Chitradurga Wind Power Private Limited at Harakanalui, Arasanalu , Hyarada and Dasanahalli 
villages of Harapanahalli Taluk , Davangere District . 

The Managing Director, Karnataka Renewable Energy Development Limited , Bangalore vide his letter read at (6 ) above has 
recommended to enhance the wind power capacity from 41.25 MW (80 .85 -39 .60 = 41. 25 MW ) to 45.00 MW at Harapanahalli in 
Davangere District in favour of M /s Chitradurga Wind Power Private Limited . 
The proposal has been examined in detail and issued following Orders: 

Govt. Order No. EN 422 NCE 2010 , Bangalore , Dated 7 - 12- 2010 
Government accords approval for enhancement of wind power capacity from 41.25 MW (80 .85- 39.60 =41. 25 MW ) to 45.00 MW 
at Harapanahalli in Davangere District in favour of M /s Chitradurga Wind Power Private Limited as detailed below : 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೪೭ 


01. 


Village Name 
Ittugudi 
K . Kallahalli 
Arasanhalu 


Revenue Land 
Taluk / District 

| Survey No . | Area in Acres | No. of WTG s 
Harapanahalli/Davangere 

11 . 00 
Harapanahalli/Davangere 

393 

27 . 00 
Harapanahalli/Davangere 

- 262 | 06 . 00 
Total 

40. 00 AC 

10 WTG s 


Forest Land 


Village Name 


Taluk/District 


Survey No. 


No . ofWTG s 


1 


. 


3 


Area in 
Hectares 

2 . 050 
0 . 345 
0 .473 
7 .448 
3 . 959 
10 .134 
3 . 013 
0 . 270 
2 . 730 

0 .578 
31. 000 Ha 


| 


K . Kallahalli 

Harapanahalli /Davangere 
Hulikatte Harapanahalli/Davangere 

229 
Harkanahalu Harapanahalli /Davangere 

324 
Arasanalu | Harapanahalli/Davangere 

258 
Dasanahalli Harapanahalli/Davangere 

276 
Virapura Harapanahalli/Davangere 

148 
Tumbinakere 

Harapanahalli/Davangere 
Tumbinakere Harapanahalli/Davangere 

177 
Kotthabennur Harapanahalli/Davangere 

371 
Ishpur (Channahalli ) Harapanahalli/Davangere 

| 178 | 
- Total 

| 
The Government has reserved the right to Cancel/modify this Order 
The other terms and conditions of the allotment Order read at ( 1) above shall continue as it is 


7 


176 


| 
| 
[ 
| 


0 
1 

0 
15 WTG s 


By Order and in the name of the Governor of Karnataka 

Suresh B . Krishnappanavar 

Under Secretary to Government 
PR . No . 7 

Energy Department 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಸರ್ಕಾರಿ ಜಮೀನಿನ ಒತ್ತುವರಿ ಕುರಿತಂತೆ ನೇಮಿಸಲಾದ ವಿಶೇಷ ಸರ್ಕಾರಿ 

ವಕೀಲರುಗಳ ಸೇವಾವಧಿಯನ್ನು ಮುಂದುವರೆಸುವ ಬಗ್ಗೆ. 
: 1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 36 ಎಲ್‌ಎಜಿ 2006, ದಿನಾಂಕ 28 - 08 - 2006 

2 ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಲಾ 36 ಎಲ್‌ಎಜಿ 2006 ( ಭಾ ), ದಿನಾಂಕ 30 - 12 - 2006 
3) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಲಾ 36 ಎಲ್‌ಎಜಿ 2006 , ದಿನಾಂಕ 06 - 03 - 2008 
4) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಲಾ 67 ಎಲ್ಎಜಿ 2009 , ದಿನಾಂಕ 22 - 08 - 2009 
5) ಕಂದಾಯ ಇಲಾಖೆಯ ಕಡತ ಸಂಖ್ಯೆ : ಆರ್‌ಡಿ 737 ಎಲ್‌ಜಿಬಿ 2010 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ( ನಗರ ) ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಕಾನೂನು 
ಕೋಶವನ್ನು ಸೃಜಿಸಲಾಗಿತ್ತು. ನಂತರ ಕ್ರಮ ಸಂಖ್ಯೆ : ( 2) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸದರಿ ಕಾನೂನು ಕೋಶಕ್ಕೆ ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 1977ರ ನಿಯಮ 30ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಾಲ್ಕು ವಿಶೇಷ ಸರ್ಕಾರಿ 
ವಕೀಲರುಗಳ ಹುದ್ದೆಗಳನ್ನು ಒಂದು ವರ್ಷದ ಅವಧಿಗೆ ನೇಮಿಸಲಾಗಿತ್ತು. ತದನಂತರ ಓದಲಾದ ಕ್ರಮ ಸಂಖ್ಯೆ: ( 3) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸದರಿ 
ಹುದ್ದೆಗಳನ್ನು ದಿನಾಂಕ 29 - 12 - 2007 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿತ್ತು. ನಂತರ ಓದಲಾದ ಕ್ರಮ ಸಂಖ್ಯೆ : (4) ರ ಸರ್ಕಾರಿ 
ಅಧಿಸೂಚನೆಯಲ್ಲಿ ದಿನಾಂಕ 30 -12 - 2008 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿತ್ತು. ನಂತರ ಓದಲಾದ ಕ್ರಮ ಸಂಖ್ಯೆ: (5) ರ 
ಕಂದಾಯ ಇಲಾಖೆಯ ಕಡತದಲ್ಲಿ ಬೆಂಗಳೂರು ( ನಗರ) ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಕಾನೂನು ಕೋಶಕ್ಕೆ ನೇಮಿಸಿದ ವಿಶೇಷ ಸರ್ಕಾರಿ 
ವಕೀಲರುಗಳ ಸೇವಾವಧಿಯನ್ನು ಮೂರು ವರ್ಷಗಳ ಅವಧಿಗೆ ಮುಂದುವರೆಸುವಂತೆ ಕೋರಲಾಗಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಲಾ 166 ಎಲ್‌ಎಜಿ 2010 , ಬೆಂಗಳೂರು, ದಿನಾಂಕ : 13 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ( ನಗರ) ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಸೃಜಿಸಲಾದ ಕಾನೂನು 
ಕೋಶಕ್ಕೆ ನೇಮಿಸಲಾದ ಈ ಕೆಳಕಂಡ ವಿಶೇಷ ಸರ್ಕಾರಿ ವಕೀಲರುಗಳ ಸೇವಾವಧಿಯನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ) ನಿಯಮಗಳು 1977ರ ನಿಯಮ 30ರನ್ವಯ ದಿನಾಂಕ 30 - 12 - 2009 ರಿಂದ 31 -12 - 2011ರ ವರೆಗೆ ವಿಸ್ತರಿಸಲಾಗಿದೆ. 


೬೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಕ್ರಮ 


ಹೆಸರು ಮತ್ತು ವಿಳಾಸ 
ಸಂಖ್ಯೆ 

ಶ್ರೀ ಟಿ . ಎನ್ . ರಘುಪತಿ, ವಕೀಲರು, ನಂ . 7 , ಸ್ವಸ್ತಿಕ್ ಕಾಂಪ್ಲೆಕ್ , ಶೇಷಾದ್ರಿಪುರಂ, ಬೆಂಗಳೂರು-560020 
ಶ್ರೀ ಚಿತ್ತಪ್ಪ , ವಕೀಲರು , ನಂ . 11, ಜೀವನ್ ಬಿಲ್ಡಿಂಗ್ , ಕುಮಾರ ಪಾರ್ಕ್ ಈಸ್, ಬೆಂಗಳೂರು- 560 001 
ಶ್ರೀ ಜಿ. ಕೃಷ್ಣಮೂರ್ತಿ, ವಕೀಲರು, ನಂ . 205 , 2ನೇ ಫ್ಲೋರ್, ಅಹುಜಾ ಚೇಂಬರ್, ನಂ . 1, ಕುಮಾರ ಕೃಪ ರಸ್ತೆ, 

ಬೆಂಗಳೂರು- 560 001. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : 448 ವೆಚ್ಚ -10 /2010 , ದಿನಾಂಕ 29 -10 -2010ರಲ್ಲಿ ನೀಡಿರುವ ಸಹಮತ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಪಿ . ಆರ್ , ನಂ . 8 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಯುವಜನ ಸೇವಾ ಸಚಿವಾಲಯ 


ವಿಷಯ : ಕೆ. ಎ . ಟಿ ಅರ್ಜಿ ಸಂಖ್ಯೆ: 3219 /2010ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ 30 - 8 - 2010 

ರಂದು ಹೊರಡಿಸಿದ ಆದೇಶವನ್ನು ಅನುಷ್ಠಾನಗೊಳಿಸಿ ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಅವರ ನಿವೃತ್ತಿ ಸೌಲಭ್ಯಗಳನ್ನು ಇತ್ಯರ್ಥಪಡಿಸುವ 

ಕುರಿತು . 
ಓದಲಾಗಿದೆ : 1) ಅರ್ಜಿ ಸಂಖ್ಯೆ: 3219 /2010ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ 30 - 08 - 2010ರ 

ಆದೇಶ. 
2) ಸರ್ಕಾರಿ ವಕೀಲರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ , ಬೆಂಗಳೂರು ಅವರ ಪತ್ರ ಸಂಖ್ಯೆ : 

14276 / ಎಜಿ/ಕೆಎಟಿ/2010 - 11 , ದಿನಾಂಕ 12 -10 - 2010 . 


ಪ್ರಸ್ತಾವನೆ : 

ಶ್ರೀ ವಿ. ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಅವರು ನಿರ್ದೇಶಕರ 
ಹುದ್ದೆಯಲ್ಲಿ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ವಿಹಿತಚಾರಗಳನ್ನು ಪಾಲಿಸದೇ 4 ಲಕ್ಷಗಳ ಮೌಲ್ಯದಲ್ಲಿ ಕಳಪೆ ಗುಣಮಟ್ಟದ ಕ್ರೀಡಾ ಸಾಮಗ್ರಿಗಳನ್ನು 
ಖರೀದಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಕ್ಕಾಗಿ ಸನ್ಮಾನ್ಯ ಉಪ ಲೋಕಾಯುಕ್ತರ ಮೂಲಕ ಅವರ ವಿರುದ್ಧ ಇಲಾಖಾ ವಿಚಾರಣೆ ನಡೆದು 
ಅವರ ದುರ್ನಡತೆಯಿಂದ ಸರ್ಕಾರಕ್ಕೆ ಉಂಟಾದ 1,43,625 / - ಗಳ ನಷ್ಟವನ್ನು ವಸೂಲು ಮಾಡುವ ಹಾಗೂ ಅವರ ವಿಶ್ರಾಂತಿ ವೇತನ ಶೇ . 25 ರಷ್ಟನ್ನು 
ನಿರಂತರವಾಗಿ ಕಡಿತಗೊಳಿಸುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಮತ್ತೊಂದು ಪ್ರಕರಣದಲ್ಲಿ ತನ್ನ ಸಹೋದ್ಯೋಗಿಯ ಸ್ವಯಂ ನಿವೃತ್ತಿ ಕುರಿತು ಅನಗತ್ಯ 
ಟಿಪ್ಪಣಿ ಸಲ್ಲಿಸಿದ ವಿಶೇಷ ಸ್ವಯಂ ನಿವೃತ್ತಿ ಸೌಲಭ್ಯ ನೀಡಲ್ಪಟ್ಟ ಸರ್ಕಾರಿ ಆದೇಶದ ವಿರುದ್ಧ ಮಹಾಲೇಖಪಾಲರಿಗೆ ನೇರವಾಗಿ ದೂರು ಸಲ್ಲಿಸಿದೆ : ಜಿಲ್ಲಾ 
ಪಂಚಾಯತ್ ಯೋಜನೆ ಅಡಿಯಲ್ಲಿ ಲೆಕ್ಕಪತ್ರ ತಪಾಸಣೆ ನಡೆಸಬೇಕೆಂದು ಹಾಗೂ 12ನೇ ಹಣಕಾಸು ಯೋಜನೆಯಲ್ಲಿ ತಾಲ್ಲೂಕು ಕ್ರೀಡಾಂಗಣ ಅಭಿವೃದ್ಧಿಗೆ 
ಅಂದಾಜು ಪಟ್ಟಿ ತಯಾರಿಸಬೇಕೆಂದು ನೀಡಲಾದ ಮೇಲಧಿಕಾರಿಗಳ ನಿರ್ದೇಶನಗಳನ್ನು ನಿರ್ಲಕ್ಷಿಸಿದ : ಡ್ರಾ ಮಾಡಿದ ಲಕ್ಷಾಂತರ ರೂ . ಮೊತ್ತವನ್ನು 
ಸರಿಯಾದ ಖಾತೆಗೆ ಜಮಾ ಮಾಡದೇ ಹಾಗೂ ಲೆಕ್ಕಪತ್ರ ಮತ್ತು ನಗದು ಪುಸ್ತಕಗಳನ್ನು ಸಮರ್ಪಕವಾಗಿ ನಿರ್ವಹಿಸದೇ ಆಡಿಟ್ ಆಕ್ಷೇಪಣೆಗಳಿಗೆ 
ಕಾರಣರಾದ : ಬೆಳಗಾವಿ ವಿಭಾಗದಲ್ಲಿ ಯೋಜನಾ ಕಾರ್ಯಕ್ರಮಗಳಿಗೆ ಬಿಡುಗಡೆಯಾದ ಹಣವನ್ನು ವೆಚ್ಚ ಮಾಡದೇ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ 
ದುರ್ನಡತೆ ಎಸಗಿದ ಆರೋಪಗಳಿಗಾಗಿ ಮತ್ತೊಂದು ವಿಚಾರಣೆ ಜಾರಿಯಲ್ಲಿದೆ. ದಿನಾಂಕ 30 - 04 - 2007 ರಂದು ವಯೋನಿವೃತ್ತಿ ಹೊಂದಿದ 
ಆರೋಪಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ: 3219 /2010 ಅನ್ನು ಸಲ್ಲಿಸಿ ತಮ್ಮ ತಡೆಹಿಡಿಯಲಾದ ನಿವೃತ್ತಿ ಸೌಲಭ್ಯಗಳನ್ನು 
ಬಿಡುಗಡೆಗೊಳಿಸಲು ನಿರ್ದೇಶನ ನೀಡುವಂತೆ ಕೋರಿದರು . ಈ ಅರ್ಜಿಯ ವಿಚಾರಣೆ ನಡೆಸಿದೆ . ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಮೇಲೆ 
(1) ರಲ್ಲಿ ಓದಲಾದ ದಿನಾಂಕ 30 - 08 - 2010ರ ಆದೇಶದಲ್ಲಿ ಈ ಕೆಳಕಂಡ ನಿರ್ದೇಶನ ನೀಡಿದೆ. 

For the above said reasons ,we allow the application in part and direct the government to consider the 
representations of the applicant as at Annexures A9, A12 and A13 and take a decision in the matter . His 
pensionary benefits , including the leave encashment benefit , shall be released forthwith preferably not later 
than two months from today , withholding only ` 2 , 50 ,000/ - which can be adjusted towards the alleged loss 
depending upon the decision in the departmental inquiry . Other contentions of the applicant are kept open 

which he is at liberty to agitate, if occasion arises by filling a fresh application . 

ನ್ಯಾಯ ಮಂಡಳಿಯ ಮೇಲಿನ ಆದೇಶವನ್ನು ಸರ್ಕಾರಿ ವಕೀಲರು 12 - 10 - 2010ರ ಪತ್ರದ ಮೂಲಕ ಕಳುಹಿಸಿದ್ದು ಅದು ಇಲಾಖೆಯಲ್ಲಿ 
27 - 10 - 2010 ರಂದು ಸ್ವೀಕರಿಸಲ್ಪಟ್ಟಿದೆ. ಗೌರವಾನ್ವಿತ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡಿರುವ ಆದೇಶದಂತೆ ಶ್ರೀ ವಿ . ಕೆ. ಗುಡೋಡಗಿ 
ಅವರ ದಿನಾಂಕ 24 -10 - 2008 ( ಅನುಬಂಧ- 9) 26 -12 - 2009 ( ಅನುಬಂಧ-12 ಮತ್ತು 13) ರ ಮನವಿಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯನ್ನು 
ಕಾಯ್ದಿಟ್ಟು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶವನ್ನು ಪಾಲಿಸುವ ದೃಷ್ಟಿಯಿಂದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೪೯ 


ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಣ 77 ಯುನಿಸೇ 2010, ಬೆಂಗಳೂರು, ದಿನಾಂಕ: 06 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎರಡು ಇಲಾಖಾ ವಿಚಾರಣಾ ಪ್ರಕರಣಗಳಲ್ಲಿ ಅಂತಿಮ ಆದೇಶ ಹೊರಡಿಸುವ ಹಾಗೂ ಅರ್ಜಿದಾರರ ಎರಡು 
ಮನವಿಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯನ್ನು ಕಾಯ್ದಿಟ್ಟು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ : 3219/2010ರಲ್ಲಿ ದಿನಾಂಕ 
30 - 08 - 2010 ರಂದು ಆದೇಶಿಸುವಂತೆ ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅವರ 
ನಿವೃತ್ತಿ ಸೌಲಭ್ಯಗಳ ಪೈಕಿ ರೂ . 2,50,000/- ( ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು) ಗಳನ್ನು ತಡೆ ಹಿಡಿದು ಗಳಿಕೆ ರಜೆ ನಗದೀಕರಣ 
ಸೌಲಭ್ಯವೂ ಸೇರಿದಂತೆ ಉಳಿದ ನಿವೃತ್ತಿ ಸೌಲಭ್ಯಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸರ್ಕಾರವು ಈ ಮೂಲಕ ಆದೇಶಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. ನಂ . 9 

ಯುವಜನ ಸೇವಾ ಇಲಾಖೆ 
PLANNING , PROGRAMME MONITORING AND STATISTICS SECRETARIAT 


Sub - Reconstitution of Inter Departmental Co -ordination Committee on Civil Registration System . 

Read :- G .O . No. IFS 30 SLM 93, Bangalore , dated 20 -3 -1993 
Preamble : 

In the Government Order read above , the Inter Departmental Co -ordination Committee on Civil Registration System was 
reconstituted to generally oversee the working of the Registration of Births and Deaths Act, 1969 and the rules framed there under and 
to resolve difficulties on recommendations made by the National Conference of Chief Registrars of Births and Deaths and on the 
suggestion of the Registrar General of India . Due to change in the nomenclature of some of the Departments and also to include the 
officers of some of the relevant Departments viz ., Police Department, Rural Development and Panchayat Raj, Food and Civil Supplies, 
e -Governance Department, Public Instruction (Primary and Secondary) as Members of the Committee, it is now considered necessary 
to reconstitute the above committee again . 


Govt. Order No. PD 162 SMC 2010 (1), Bangalore, Dated 13 -8 - 2010 


Accordingly, in supersession of the order read above , Government are pleased to reconstitute with immediate effect and until 
further orders the Inter-Departmental Co -ordination Committee on Civil Registration System with the following members: 
1. Additional Chief Secretary to Govt./Principal Secy. To Govt./ 
Secretary to Govt. Planning, Programme Monitoring & Statistics Dept. 

Chairman 
2 . Additional Chief Secretary to Govt./Principal Secy . To Govt./ 
Secretary to Govt. Revenue Dept. 

Member 
3. Additional Chief Secretary to Govt./Principal Secy. To Govt./ 
Secretary to Govt., Health & Family Welfare Dept. 

Member 
4 . Additional Chief Secretary to Govt./Principal Secy . To Govt./ 
Secretary to Govt., Urban DevelopmentDept., 

Member 
5 . Additional Chief Secretary to Govt./Principal Secy. To Govt ./ 
Secretary to Govt., Rural Development and Panchayat Raj Dept., 

Member 
6 . Additional Chief Secretary to Govt ./Principal Secy . To Govt./ 
Secretary to Govt., Food & Civil Supplies Dept., 

Member 
7 . Additional Chief Secretary to Govt./Principal Secy. To Govt./ 
Secretary to Govt., Women & Child Development Dept., 

Member 
8 . Additional Chief Secretary to Govt./Principal Secy . To Govt./ 
Secretary to Govt., e-Governance Dept., 

Member 
9 . Additional Chief Secretary to Govt./Principal Secy. To Govt./ 
Secretary to Govt., Education (Primary & Secondary) Dept., 

Member 
10 . Representatives from Registrar General of India, New Delhi 

Member 
11. Commissioner for Public Instruction 

Member 
12. Director of Census Operation in Karnataka 

Member 
13. Commissioner/Director ofMunicipal Administration 

Member 
14 . Director of Printing , Stationery and Publications 

Member 
15 . Director,Women & Child DevelopmentDepartment 

Member 
16 . Commissioner/Director of Health and Family Welfare Services 

Member 


೬೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


17 . Director of Information and Publicity 

Member 
18 . Director of Medical Education 

Member 
19. InspectorGeneral of Police 

Member 
20. Director of Economics and Statistics 

Member- Secretary 
21. Joint Director (Statistics), Bruhat Bangalore Mahanagara Palike 

... Member 
The Committee willmeet at least once in a year and review the registration of births and deaths in the State . 

By Order and in the name of the Governor ofKarnataka 

V . Saibaba 
Under Secretary to Government 

Planning, ProgrammeMonitoring and 
PR. No. 10 

Statistics Department (S -5 ). 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ನಾಗರೀಕ ನೋಂದಣಿ ಪದ್ದತಿಯಡಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಐಎಫ್‌ಎಸ್ 53 ಎಸ್‌ಎಮ್‌ಎಮ್ 94 , ಬೆಂಗಳೂರು, ದಿನಾಂಕ 13 - 5 - 1994 . 


ಪ್ರಸ್ತಾವನೆ : 


ದೇಶದಲ್ಲಿ ಸಂಭವಿಸುವ ಪ್ರತಿಯೊಂದು ಜನನ, ಮರಣ ಮತ್ತು ನಿರ್ಜೀವ ಜನನ ನೋಂದಣಿಯು ಜನನ, ಮರಣ ನೋಂದಣಿ ಅಧಿನಿಯಮ, 
1969 ರನ್ವಯ ದೇಶಾದ್ಯಂತ ಕಡ್ಡಾಯಗೊಳಿಸಲಾಗಿದೆ. ಈ ಅಧಿನಿಯಮದ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಯಾ 
ಜಿಲ್ಲೆಗೆ ಜಿಲ್ಲಾ ಜನನ - ಮರಣ ನೋಂದಣಾಧಿಕಾರಿಗಳಾಗಿರುತ್ತಾರೆ. ಜಿಲ್ಲೆಯಲ್ಲಿ ಜನನ - ಮರಣ ನೋಂದಣಿಯು ಸುವ್ಯವಸ್ಥಿತವಾಗಿ ನಡೆಯಲು ಬೇರೆ ಬೇರೆ 
ಇಲಾಖೆಗಳ ಸಮನ್ವಯದ ಅವಶ್ಯಕತೆ ಇರುತ್ತದೆ. ಜಿಲ್ಲೆಯಲ್ಲಿ ಜನನ - ಮರಣ ನೋಂದಣಿಯನ್ನು ಉತ್ತಮಪಡಿಸುವ ಉದ್ದೇಶದಿಂದ ಸರ್ಕಾರದ ಆದೇಶ 
ಸಂಖ್ಯೆ IFS 53 SMM 94 , ಬೆಂಗಳೂರು, ದಿನಾಂಕ 13 -5 -1994 ರಲ್ಲಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ರಚಿಸಲಾಗಿತ್ತು. ಅದರಲ್ಲಿ ಆರೋಗ್ಯ 
ಕಂದಾಯ, ವಾರ್ತಾ ಮತ್ತು ಪ್ರಚಾರ ಹಾಗೂ ಪೌರಾಡಳಿತ ಇಲಾಖೆಗಳ ಜಿಲ್ಲಾಮಟ್ಟದ ಅಧಿಕಾರಿಗಳನ್ನು ಸದರಿ ಸಮಿತಿಯ ಸದಸ್ಯರುಗಳನ್ನಾಗಿ ನೇಮಕ 
ಮಾಡಲಾಗಿತ್ತು. ದಿನಾಂಕ 30 - 03 - 2009 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಅಂತರ ಇಲಾಖಾ ಸಮನ್ವಯ ಸಮಿತಿ ಸಭೆಯ ನಿರ್ಣಯದ ಪ್ರಕಾರ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಗೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲು ಸೂಚಿಸಿರುವುದರಿಂದ ಮತ್ತು ಜನನ - ಮರಣ 
ನೋಂದಣಿ ಅಧಿನಿಯಮ , 1969ರ ಪ್ರಕರಣ 8 ( ಸಿ) ಮತ್ತು 8 ( ಇ ) ಪ್ರಕಾರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾಹಿತಿದಾರರಾಗಿರುವುದರಿಂದ, 
ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಯನ್ನು ಸದರಿ ಸಮಿತಿಗೆ ಸದಸ್ಯರನ್ನಾಗಿ ನೇಮಕ ಮಾಡಬೇಕಾಗಿರುತ್ತದೆ 
ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವೊಂದು ಇಲಾಖೆಯ ಅಧಿಕಾರಿಗಳ ಹುದ್ದೆಗಳ ಪದನಾಮಗಳು ಬದಲಾವಣೆಯಾಗಿರುವುದರಿಂದ, 
ಈ ಸಮಿತಿಯ ಸದಸ್ಯರುಗಳ ಪಟ್ಟಿಯಲ್ಲಿ ಸದಸ್ಯರುಗಳ ಹುದ್ದೆಗಳ ಪದನಾಮಗಳನ್ನು ಬದಲಾವಣೆ ಮಾಡಿ ಸದರಿ ಸಮಿತಿಯನ್ನು ಕೆಳಕಂಡಂತೆ ಪುನರ್ 
ರಚಿಸಲು ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಪಿಡಿ 162 ಎಸ್ಎಂಸಿ 2010 ( 2), ಬೆಂಗಳೂರು, ದಿನಾಂಕ : 13 - 08 - 2010 
ಜನನ - ಮರಣ ನೋಂದಣಿ ಕುರಿತು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ಕೆಳಕಂಡ ಸದಸ್ಯರನ್ನೊಳಗೊಂಡಂತೆ ತತ್‌ಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ಪುನರ್ ರಚಿಸಿ ಆದೇಶಿಸಿದೆ. 
1. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಜನನ, ಮರಣ ನೋಂದಣಾಧಿಕಾರಿಗಳು 

ಅಧ್ಯಕ್ಷರು 
2. ಅಪರ ಜಿಲ್ಲಾಧಿಕಾರಿಗಳು 

ಸದಸ್ಯರು 
3. ಉಪ ಕಾರ್ಯದರ್ಶಿಗಳು ( ಅಭಿವೃದ್ಧಿ) ಜಿಲ್ಲಾ ಪಂಚಾಯತಿ 

ಸದಸ್ಯರು 
4. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು 

ಸದಸ್ಯರು 
5. ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಅಧಿಕಾರಿಗಳು | 

ಸದಸ್ಯರು 
6 . ಎಲ್ಲಾ ಕಂದಾಯ ವಿಭಾಗದ ಸಹಾಯಕ ಆಯುಕ್ತರುಗಳು 

ಸದಸ್ಯರು 
7. ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಆಯುಕ್ತರು / ಮುಖ್ಯಾಧಿಕಾರಿಗಳು 
8. ಮುನಿಸಿಪಲ್ ತಹಶೀಲ್ದಾರರು 

ಸದಸ್ಯರು 
9. ಉಪ ನಿರ್ದೇಶಕರು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಸದಸ್ಯರು 
10. ಪೊಲೀಸ್ ಇಲಾಖೆಯ ಜಿಲ್ಲಾ ಮುಖ್ಯಾಧಿಕಾರಿಗಳು 

ಸದಸ್ಯರು 
11 . ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು ಮತ್ತು 
ಅಪರ ಜಿಲ್ಲಾ ಜನನ - ಮರಣ ನೋಂದಣಾಧಿಕಾರಿಗಳು 

ಸದಸ್ಯ ಕಾರ್ಯದರ್ಶಿಗಳು 
ಈ ಸಮಿತಿಯು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿ ಜನನ ಮರಣ ನೋಂದಣಿ ಕಾರ್ಯದ ಪ್ರಗತಿಯನ್ನು ಪರಿಶೀಲಿಸುವುದು ಹಾಗೂ 
ವರದಿಯನ್ನು ಮುಖ್ಯ ನೋಂದಣಾಧಿಕಾರಿಗಳ ಕಛೇರಿಗೆ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ . ಸಾಯಿಬಾಬಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಪಿ . ಆರ್ , ನಂ . 11 


ಸದಸ್ಯರು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩ , ೨೦೧೧ 

೬೫೧ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ನಾಗರೀಕ ನೋಂದಣಿ ಪದ್ದತಿಯಡಿ ತಾಲ್ಲೂಕು ಮಟ್ಟದ ಸಮನ್ವಯ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ . 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಪಿಡಿಎಸ್ 179 ಎಸ್‌ಎಮ್‌ಸಿ 97, ಬೆಂಗಳೂರು ದಿನಾಂಕ: 8 -1 - 1998. 
ಪ್ರಸ್ತಾವನೆ : 

ಈ ದೇಶದಲ್ಲಿ ಸಂಭವಿಸುವ ಪ್ರತಿಯೊಂದು ಜನನ, ಮರಣ ಮತ್ತು ನಿರ್ಜಿವ ಜನನ ನೋಂದಣಿಯು ಜನನ , ಮರಣ ನೋಂದಣಿ ಅಧಿನಿಯಮ , 
1969 ರನ್ವಯ ದೇಶಾದ್ಯಂತ ಕಡ್ಡಾಯಗೊಳಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನನ , ಮರಣ ನೋಂದಣಿಯು ಸುವ್ಯವಸ್ಥಿತವಾಗಿ ನಡೆಯಲು ವಿವಿಧ 
ಇಲಾಖೆಗಳ ಸಮನ್ವಯತೆಯ ಅವಶ್ಯಕತೆ ಇರುತ್ತದೆ . ತಾಲ್ಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಜನನ, ಮರಣ ನೋಂದಣಿಯನ್ನು ಉತ್ತಮಪಡಿಸುವ 
ಉದ್ದೇಶದಿಂದ ಸರ್ಕಾರದ ಆದೇಶ ಸಂಖ್ಯೆ : ಪಿಡಿಎಸ್ 179 ಎಸ್‌ಎಮ್‌ಸಿ 97, ಬೆಂಗಳೂರು, ದಿನಾಂಕ 8 -1 -1998 ರಲ್ಲಿ ತಾಲ್ಲೂಕು ಮಟ್ಟದ ಸಮನ್ವಯ 
ಸಮಿತಿಯನ್ನು ರಚಿಸಲಾಗಿತ್ತು. ಅದರಲ್ಲಿ , ಆರೋಗ್ಯ, ಕಂದಾಯ ಹಾಗೂ ಪೌರಾಡಳಿತ ಇಲಾಖೆಗಳ ತಾಲ್ಲೂಕು ಮಟ್ಟದ ಅಧಿಕಾರಿಗಳನ್ನು ಸಮಿತಿ ಸಭೆಯ 
ಸದಸ್ಯರುಗಳನ್ನಾಗಿ ನೇಮಕ ಮಾಡಲಾಗಿತ್ತು. ದಿನಾಂಕ 30 - 3 - 2009 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಅಂತರ ಇಲಾಖಾ ಸಮನ್ವಯ ಸಮಿತಿ ಸಭೆಯ ನಿರ್ಣಯದ ಪ್ರಕಾರ ತಾಲ್ಲೂಕು 
ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ( ಸಿಡಿಪಿಒ) ಈ ಸಮಿತಿಗೆ ಸದಸ್ಯರನ್ನಾಗಿ ನೇಮಕ ಮಾಡಲು 
ಸೂಚಿಸಲಾಗಿತ್ತು . ಆದರೆ , ತಾಲ್ಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಈ ಮೇಲ್ಕಂಡ ಸರ್ಕಾರಿ 
ಆದೇಶದಲ್ಲಿ ಸಮಿತಿಗೆ ಸದಸ್ಯರನ್ನಾಗಿ ಈಗಾಗಲೇ ನೇಮಕ ಮಾಡಲಾಗಿದೆ. ಜನನ, ಮರಣ ನೋಂದಣಿ ಅಧಿನಿಯಮ, 1969ರ ಪ್ರಕರಣ 8 ( ಸಿ) ಮತ್ತು 8 
( ಇ) ಪ್ರಕಾರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾಹಿತಿದಾರರಾಗಿರುವುದರಿಂದ, ತಾಲ್ಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉನ್ನತಮಟ್ಟದ 
ಪೊಲೀಸ್ ಅಧಿಕಾರಿಯನ್ನು ಈ ಸಮಿತಿಗೆ ಸದಸ್ಯರನ್ನಾಗಿ ನೇಮಕ ಮಾಡಬೇಕಾಗಿರುತ್ತದೆ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 

ಕಾರಿಗಳ ಹುದ್ದೆಗಳ ಪದನಾಮಗಳು ಬದಲಾವಣೆಯಾಗಿರುವುದರಿಂದ, ಈ ಸಮಿತಿಯ ಸದಸ್ಯರುಗಳ ಪಟ್ಟಿಯಲ್ಲಿ ಸದಸ್ಯರುಗಳ 
ಹುದ್ದೆಗಳ ಪದನಾಮಗಳ ಬದಲಾವಣೆ ಮಾಡಿ ಸದರಿ ಸಮಿತಿಯನ್ನು ಪುನರ್‌ರಚಿಸಲು ತೀರ್ಮಾನಿಸಿರುವುದರಿಂದ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 162 ಎಸ್ಎಂಸಿ 2010 (3), ಬೆಂಗಳೂರು, ದಿನಾಂಕ : 13 - 8 - 2010. 
ಜನನ - ಮರಣ ನೋಂದಣಿ ಕುರಿತು ತಾಲ್ಲೂಕು ಮಟ್ಟದ ಸಮನ್ವಯ ಸಮಿತಿಯನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆವಿಗೆ ಕೆಳಕಂಡ ಸದಸ್ಯರನ್ನೊಳಗೊಂಡಂತೆ ಮುನರ್‌ರಚಿಸಿ ಆದೇಶಿಸಿದೆ. 

1. ತಹಶೀಲ್ದಾರರು 
2. ತಾಲ್ಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು 

ಸದಸ್ಯರು 
3. ತಾಲ್ಲೂಕು ವೈದ್ಯಾಧಿಕಾರಿಗಳು 
4 , ಕಂದಾಯ ನಿರೀಕ್ಷಕರು 

ಸದಸ್ಯರು 
5, ಪುರಸಭೆಯ ಮುಖ್ಯಾಧಿಕಾರಿಗಳು 

ಸದಸ್ಯರು 
6. ನಾಡಕಛೇರಿಗಳ ಉಪ ತಹಶೀಲ್ದಾರರು 

ಸದಸ್ಯರು 
7. ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳು 

ಸದಸ್ಯರು 
8. ಪೊಲೀಸ್ ಇಲಾಖೆಯ ತಾಲ್ಲೂಕು ಮುಖ್ಯಾಧಿಕಾರಿಗಳು 

ಸದಸ್ಯರು 
9. ತಹಶೀಲ್ದಾರ ಕಚೇರಿಯ ಸಾಂಖ್ಯಿಕ ನಿರೀಕ್ಷಕರು 

ಸದಸ್ಯ ಕಾರ್ಯದರ್ಶಿಗಳು 
ಈ ಸಮಿತಿಯು ಪ್ರತಿ ತಿಂಗಳಿಗೊಮ್ಮೆ ಸಭೆ ಸೇರಿ ಜನನ ಮರಣ ನೋಂದಣಿ ಕಾರ್ಯದ ಪ್ರಗತಿಯನ್ನು ಪರಿಶೀಲಿಸುವುದು ಹಾಗೂ 
ವರದಿಯನ್ನು ಮುಖ್ಯ ನೋಂದಣಾಧಿಕಾರಿಗಳ ಕಛೇರಿಗೆ ಸಲ್ಲಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ . ಸಾಯಿಬಾಬಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 12 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ - 5) 


ಅಧ್ಯಕ್ಷರು 


ಸದಸ್ಯರು 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ 

ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 309 ಪಿಟಿಪಿ 94 , ದಿನಾಂಕ : 7 - 8 - 1995. 

2. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರ ಪತ್ರ ಸಂಖ್ಯೆ : ಕರಾ / ನಾನಿ/ 489 /2010 , ದಿನಾಂಕ : 13 - 11 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ : 7 - 8 - 1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು 
ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶವನ್ನು ಹೊರಡಿಸಿದೆ. 


೬೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಯೋಇ68 ಬೋವಿವಿ 2009 ( ಭಾ ), ಬೆಂಗಳೂರು, ದಿನಾಂಕ : 6ನೇ ಡಿಸೆಂಬರ್ 2010 
ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 
ಕೆಳಕಂಡ ಆರು ಜನರನ್ನು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ . 


ತಾಲ್ಲೂಕು 


ಹೆಸರು 


ವರ್ಗ 


b)0|- 


ಸೊರಬ ತಾಲ್ಲೂಕು | 1. ಶ್ರೀ ಕೇದಾರೇಶ್ವರ ಬಿನ್ ಬಸಪ್ಪ, ತೆಲಗುಂದ್ದಿ, ಹರೀಶಿ ಅಂಚೆ, ಸೊರಬ ಸಾಮಾನ್ಯ 
ಶಿವಮೊಗ್ಗ ಜಿಲ್ಲೆ 

ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
2 . ಶ್ರೀ ಡಾಕಪ್ಪ , ಬಿನ್ ದ್ಯಾಮಪ್ಪ, ಹೆಸರಿ ಗ್ರಾಮ , ಶಿಗ್ಗಾ ಅಂಚೆ, ಸೊರಬ ಬಿ.ಸಿಎಂ. 

ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
3. ಶ್ರೀ ರುದ್ರೇಗೌಡ ಬಿನ್ ಚನ್ನವೀರಪ್ಪಗೌಡ, ಮಲ್ಲಾಪುರ, ಸೊರಬ ತಾಲ್ಲೂಕು, ಸಾಮಾನ್ಯ 

ಶಿವಮೊಗ್ಗ ಜಿಲ್ಲೆ. 
4. ಶ್ರೀಮತಿ ದಾಕ್ಷಾಯಿಣಿ ಬಿನ್ ಈರಪ್ಪ , ಕುಮೂರು, ಸೊರಬ ತಾಲ್ಲೂಕು, ಮಹಿಳೆ 

ಶಿವಮೊಗ್ಗ ಜಿಲ್ಲೆ 
5. ಶ್ರೀ ಕೆರಿಯಪ್ಪ, ಆನವಟ್ಟಿ ಗ್ರಾಮ , ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಎಸ್ . ಸಿ . 
6. ಶ್ರೀ ಜಹೀರುದ್ದೀನ್ ಸಾಬ್ ಬಿನ್ ಷರೀಮುದ್ದೀನ್ ಸಾಬ್, ಜಡೆ ಗ್ರಾಮ , ಅ . ಸಂ . 
- ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಚಿಕ್ಕರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಪಿ , ಆರ್‌. 13 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಮಡಿಕೇರಿ ಪಟ್ಟಣಕ್ಕೆ ಕುಂಡಾಮೇಸ್ತಿ ಹೊಳೆ ಹಾಗೂ ಕೂಟು ಹೊಳೆಯಿಂದ ನೀರು ಸರಬರಾಜು ಮಾಡುವ 

ಯೋಜನೆಯನ್ನು ರೂ . 3000 .00 ಲಕ್ಷಗಳಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ : ವೈ .ನಿ . ಕನನೀಸ ಮತ್ತು ಒಚ ಮಂಡಳಿ ಬೆಂಗಳೂರು ರವರ ಪತ್ರ ಸಂಖ್ಯೆ : ಕಜಮಂ/ ತಾಂತ್ರಿಕ / ಆ. ಶ್ರೀ . ಕಾ . ಅ 

2/ಉಮುಅ ( ವಿ)/ ತಾಸ -10/ ಸಅ - 7/ ಮಡಿಕೇರಿ/745/2010 - 11, ದಿನಾಂಕ: 6 - 7 - 2010. 
ಪ್ರಸ್ತಾವನೆ : 

ಮಡಿಕೇರಿ ಪಟ್ಟಣವು ಕೊಡಗು ಜಿಲ್ಲೆಯ ಜಿಲ್ಲಾಕೇಂದ್ರವಾಗಿದ್ದು, ಈ ನಗರದ ಜನಸಂಖ್ಯೆಯು 2001ರ ಜನಗಣತಿಯಂತೆ 32 ,286 ಇದ್ದು , 
ಪ್ರಸ್ತುತ 38,000 ಇರುತ್ತದೆ. ಈ ಪಟ್ಟಣಕ್ಕೆ ಗಾಳಿಬೀಡು ಬಳಿ ಕೂಟು ಹೊಳೆಯಿಂದ ನೀರು ಸರಬರಾಜು ವ್ಯವಸ್ಥೆಯನ್ನು ಒದಗಿಸಿ 1966 ರಲ್ಲಿ 
ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಯನ್ನು 0 .20 ಮಿಲಿಯನ್ ಕ್ಯುಬಿಕ್ ಮೀಟರ್ ನಿಂದ 0.27 ಮಿಲಿಯನ್ ಕ್ಯುಬಿಕ್ ಮೀಟರ್‌ಗೆ ಊಗಿ ವೇರ್ ಕಷ್ಟ 
ಮೇಲೆ ಮರದ ತಡೆ ಗೊಡೆಯನ್ನು 1.2 ಮೀ ಎತ್ತರಕ್ಕೆ ನಿರ್ಮಿಸಿ, ತಲಾದಿನಂಪ್ರತಿ 25,000 ಜನಸಂಖ್ಯೆಗೆ ಅಗತ್ಯವಿರುವ 2.27 ಎಂಎಲ್‌ಡಿ ನೀರನ್ನು 
ಪಡೆಯಲು 1984ರಲ್ಲಿ ಕ್ರಮ ವಹಿಸಲಾಯಿತು. 

ಮಳೆಯ ಅಭಾವದಿಂದ ಕೂಟು ಹೊಳೆಯ ನೀರಿನ ಹರಿವು ಕಡಿಮೆಯಾಗುತ್ತಿದ್ದು , ಬೇಸಿಗೆಯಲ್ಲಿ ಈ ಹೊಳೆಯು ಬತ್ತಿಹೋಗಿ, ಪಟ್ಟಣದ 
ಜನತೆಗೆ ಕುಡಿಯುವ ನೀರಿನ ಅಭಾವವನ್ನು ಉಂಟುಮಾಡುತ್ತದೆ. ಅದ್ದರಿಂದ ಈ ತೊಂದರೆಯನ್ನು ನೀಗಿಸಲು ಹೆಚ್ಚು ನೀರು ಲಭ್ಯವಿರುವ ಪರ್ಯಾಯ 
ಮೂಲವನ್ನು ಹುಡುಕುವುದು ಅನಿವಾರ್ಯವಾಗಿರುತ್ತದೆ. ಕೂಟು ಹೊಳೆಯು ಜನವರಿ ತಿಂಗಳಲ್ಲಿ ಸಾಮಾನ್ಯವಾಗಿ ಬತ್ತಿಹೋಗುತ್ತಿದ್ದು, ಜನಸಂಖ್ಯೆ 
ಬೆಳವಣಿಗೆಯಿಂದ ನೀರಿನ ಬೇಡಿಕೆ ಹೆಚ್ಚಾಗಿದ್ದು, ಕೊರತೆಯು ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದ್ದರಿಂದ ಮಡಿಕೇರಿಯಿಂದ 13 ಕಿ. ಮಿ . ದೂರದಲ್ಲಿ 
ಹರಿಯುವ ಕುಂಡಾ ಮೇಸ್ತಿ ಹೊಳೆಗೆ ಕಿಂಡಿ ಅಣೆಕಟ್ಟು ಕಟ್ಟಿ ನೀರು ಸರಬರಾಜು ಮಾಡಲು ಉದ್ದೇಶಿಸಲಾಗಿದೆ. 

ಈ ಪರಿಸ್ಥಿತಿಯನ್ನು ನೀಗಿಸಲು ಭಾರತ ಸರ್ಕಾರದ ಶೇ . 80 ರಷ್ಟು ಅನುದಾನವಿರುವ UIDSSMT ಯೋಜನೆಯಡಿ ರೂ . 2364.00 
ಲಕ್ಷಗಳ ಅಂದಾಜುಪಟ್ಟಿಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 15 ಐಎಸ್‌ಟಿ 2009, ದಿನಾಂಕ : 18 - 5 - 2009ರಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿತ್ತು. 

ಸದರಿ ಯೋಜನೆಗೆ ಭಾರತ ಸರ್ಕಾರದ ನಗರಾಭಿವೃದ್ಧಿ ಮಂತ್ರಾಲಯವು ಪ್ರಸ್ತುತ ಸದರಿ ಯೋಜನೆಯನ್ನು ಕೈಬಿಡಲು ಉದ್ದೇಶಿಸಲಾಗಿದೆ 
ಎಂದು ತಿಳಿಸಿರುತ್ತದೆ. ಅದ್ದರಿಂದ ಸದರಿ ಯೋಜನೆಯನ್ನು ರಾಜ್ಯ ಯೋಜನಾ ಕಾರ್ಯಕ್ರಮದಡಿ ಕೈಗೊಳ್ಳಲು ಮಂಡಳಿಯ ಕ್ರಿಯಾ ಯೋಜನೆಯಲ್ಲಿ 
ಸೇರಿಸಿ ಸದರಿ ಯೋಜನೆಯನ್ನು 2007 - 08 ನೇ ಸಾಲಿನ ದರಪಟ್ಟಿಗೆ ತಯಾರಿಸಿ ಮಡಿಕೇರಿ ಪಟ್ಟಣಕ್ಕೆ ಕುಂಡಾ ಮೇಸೀ ಹೊಳೆ ಮತ್ತು ಕೂಟು 
ಹೊಳೆಯಿಂದ ನೀರು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ರಾಜ್ಯ ಯೋಜನಾ ಕಾರ್ಯಕ್ರಮದಡಿ ಒಟ್ಟು ಅಂದಾಜು ರೂ . 3000 . 00 ಲಕ್ಷಗಳಿಗೆ ಈ 
ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಕರ್ನಾಟಕ ಸರ್ಕಾರದ ಸಾಲ ( 50 %) ರೂ . 1500.00 ಲಕ್ಷಗಳು 
ಆರ್ಥಿಕ ಸಂಸ್ಥೆಗಳಿಂದ ಸಾಲ (50 %) ರೂ . 1500 .00 ಲಕ್ಷಗಳು 

ಒಟ್ಟು ರೂ . 3000.00 ಲಕ್ಷಗಳು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೫೩ 


ಈ ಯೋಜನೆಯಡಿಯಲ್ಲಿ ಮಧ್ಯಂತರ ಅವಧಿಯಾದ 2026ಕ್ಕೆ ಅಂದಾಜಿಸಲಾಗದ 47,000 ಜನಸಂಖ್ಯೆಗೆ ಮತ್ತು ಯೋಜನೆಯ ಅಂತಿಮ 
ಹಂತವಾದ 2041ಕ್ಕೆ ಅಂದಾಜಿಸಲಾದ 55,000 ಜನಸಂಖ್ಯೆಗೆ ಅಗತ್ಯವಿರುವ 11.45 ಎಂ .ಎಲ್. ಡಿ., ನೀರನ್ನು ತಲಾದಿನಂಪ್ರತಿ 135 ಲೀಟರ್‌ನಂತೆ 
ಸರಬರಾಜು ಮಾಡಲು CPHEEO ನಿಯಮಾನುಸಾರ ಸರಬರಾಜು ಮಾಡಲು ಉದ್ದೇಶಿಸಲಾಗಿದೆ. ಕುಂಡಾಮೇಸ್ತಿ ಹೊಳೆಗೆ ಕಿಂಡಿ ಅಣೆಕಟ್ಟನ್ನು ಸುಮಾರು 
700 ಎಂ .ಎಲ್. ಸಾಮರ್ಥ್ಯದವರೆಗೆ ಕಟ್ಟುವುದರಿಂದ, ಶೇಕಡ 95 ರಷ್ಟು ನೀರಿನ ಅಗತ್ಯತೆಯನ್ನು ಪೂರೈಸುತ್ತದೆ . ಪ್ರಸ್ತುತ Ogee Weir ಸುಮಾರು 50 
ವರ್ಷಗಳಷ್ಟು ಹಳೆಯದಾಗಿದ್ದು, ಇದರಲ್ಲಿ ಎರಡು ಪಕ್ಕಗಳಿಂದ ನೀರು ಸೋರುತ್ತದೆ. ಆದ್ದರಿಂದ 5.1 ಮೀಟರ್ ಎತ್ತರದ ಹೊಸ ಕಿಂಡಿ ಅಣೆಕಟ್ಟನ್ನು 
ಕಟ್ಟುವುದು ಅನಿವಾರ್ಯವಾಗಿದೆ. ಇದಲ್ಲದೆ, ಪ್ರಸ್ತುತ ಹಾಲಿ ಇರುವ Ogee Weir ಎತ್ತರವನ್ನು ಹೆಚ್ಚಿಸುವುದರಿಂದ, ಕೆಲವು ಪ್ರದೇಶಗಳು ಮತ್ತು ರಸ್ತೆ 
ಸಂಪೂರ್ಣ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಇರುವುದರಿಂದ, ಈ ಹೊಸ ಅಣೆಕಟ್ಟನ್ನು ಕಟ್ಟುವುದು ಅನಿವಾರ್ಯವಾಗಿರುತ್ತದೆ. 

ಈ ಯೋಜನೆಯಡಿ ಹಾಲಿ ನೀರು ಸರಬರಾಜು ಕೊಳವೆ ಮಾರ್ಗವು ಸುಮಾರು 50 ವರ್ಷಗಳಷ್ಟು ಹಳೆಯದಾಗಿದ್ದು , ಇದರಿಂದ ಶೇ . 30 
ರಷ್ಟು ನೀರು ಸರಬರಾಜು ವ್ಯತ್ಯಯ ಉಂಟಾಗುತ್ತಿದೆ. ಆದ್ದರಿಂದ, ಈ ಯೋಜನೆಯಡಿ ಹೊಸ ನೀರು ಸರಬರಾಜು ವಿತರಣೆ ಮಾರ್ಗವನ್ನು ಅಗತ್ಯವಿದ್ದ 
ಕಡೆ ಕೊಳವೆ ಮಾರ್ಗಗಳನ್ನು ಬದಲಾಯಿಸಲು ಉದ್ದೇಶಿಸಲಾಗಿದೆ. ಮತ್ತು ಕುಂಡಾ ಮೇಸ್ತಿ ಕಿಂಡಿ ಅಣೆಕಟ್ಟಿಗೆ ಹೋಗುವ ದಾರಿಯು 
ಸಮರ್ಪಕವಾಗಿಲ್ಲದಿರುವುದರಿಂದ, ಸರ್ವಿಸ್ ರಸ್ತೆಯ ಕಾಮಗಾರಿಗಳನ್ನು ಅಂದಾಜು ಪಟ್ಟಿಯಲ್ಲಿ ಸೇರಿಸಲಾಗಿದೆ. 

ಈ ಯೋಜನೆಯಡಿ ಅಂದಾಜು ಮೊತ್ತವನ್ನು ರೂ . 2364. 00 ಲಕ್ಷಗಳಿಂದ ರೂ . 3000.00 ಲಕ್ಷಗಳಿಗೆ ಏರಿಸಲು ಕಾರಣವನ್ನು ನೀಡುವಂತೆ 
ಮಂಡಳಿಯನ್ನು ಕೋರಲಾಗಿ, ಮಂಡಳಿಯು UIDSSMT ಯೋಜನೆಯಡಿ ಇ. ಟಿ.ಪಿ . ಶೇ 3 ರಂತೆಯು ಸಾದಿಲ್ವಾರು ಶೇ 3 ರಂತೆಯೂ ಸೇರಿಸಲಾಗಿತ್ತು. 
ಆದರೆ , ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಸರ್ಕಾರಿ ಆದೇಶಗಳನ್ವಯ ಇ. ಟಿ. ಪಿ., ಡಬ್ಲ್ಯೂ .ಸಿ. ಇ ., ಮತ್ತು ಸಾದಿಲ್ವಾರು ವೆಚ್ಚಗಳು ಸೇರಿ ಶೇ . 15 ರಷ್ಟು 
ವಿಧಿಸಲಾಗುತ್ತಿದೆ. ಇದರಿಂದ , ರೂ . 285. 49 ಲಕ್ಷಗಳಷ್ಟು ಮೊತ್ತವು ಹೆಚ್ಚಾಗಿರುತ್ತದೆ. ಇದಲ್ಲದೆ, ಕಾಮಗಾರಿಗಳು ನಡೆಯುವ ಸಂದರ್ಭದಲ್ಲಿ, ಸಾಮಗ್ರಿಗಳ 
ಬೆಲೆ ಹೆಚ್ಚುವುದರಿಂದ ವಾರ್ಷಿಕವಾಗಿ ಅಂದಾಜು ಮೊತ್ತದ ಶೇ . 6 ರಷ್ಟು ಮೊತ್ತವನ್ನು 2 ವರ್ಷಗಳಿಗೆ ಒಟ್ಟು ರೂ . 283.458 ಲಕ್ಷಗಳು ಹಾಗೂ ಕೂಟು 
ಹೊಳೆ ಜಲಸಂಗ್ರಹಾಗಾರದಲ್ಲಿ ಮಣ್ಣು ಹೊರತೆಗೆಯುವುದಕ್ಕೆ ರೂ . 210.00 ಲಕ್ಷಗಳನ್ನು ಅನುವು ಮಾಡಲಾಗಿದೆ. ಕೆಲವು ಕಾಮಗಾರಿಗಳಲ್ಲಿ ಉಳಿತಾಯವು 
ರೂ . 48.944 ಲಕ್ಷಗಳನ್ನೊಳಗೊಂಡಂತೆ ಈ ಹಿಂದೆ ಸಲ್ಲಿಸಿದ ಅಂದಾಜು ಮೊತ್ತಕ್ಕಿಂತ ರೂ . 636.00 ಲಕ್ಷಗಳಷ್ಟು ಮೊತ್ತವು ಹೆಚ್ಚಾಗಿರುತ್ತದೆ ಎಂದು 
ಸ್ಪಷ್ಟಿಕರಣ ನೀಡಿರುತ್ತದೆ. 

* ಈ ಯೋಜನೆಗೆ ಅಗತ್ಯವಿರುವ ನೀರನ್ನು ಕುಂಡಾಮೇಸ್ತ್ರೀ ಹೊಳೆ ಮತ್ತು ಕೂಟುಹೊಳೆಯಿಂದ ಒಟ್ಟು 11.45 ಎಂ .ಎಲ್. ಡಿ., ನೀರನ್ನು 
ಪಡೆಯಲು ಜಲಸಂಪನ್ಮೂಲ ಇಲಾಖೆಯು ತನ್ನ ಅ. ಟಿ . ಸಂಖ್ಯೆ : ಜಸಂಇ : 94 : ಎಂಎಂಕೆ : 2010 ದಿನಾಂಕ : 27 - 11 - 2010 ರಲ್ಲಿ ಕೆಲವು 
ಷರತ್ತುಗಳನ್ನು ವಿಧಿಸಿ, ಸಹಮತಿ ನೀಡಿರುತ್ತದೆ. ಅದರಂತೆ, ಯೋಜನೆಯಡಿ ಉಪಯೋಗಿಸಿಕೊಳ್ಳುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಮಾಹೆಯಾನು 
ಸರ್ಕಾರ/ಜಲಸಂಪನ್ಮೂಲ ಇಲಾಖೆಯು ಆಗಿಂದಾಗ್ಗೆ ನಿಗದಿಪಡಿಸುವ ದರಗಳನ್ವಯ ಕಾವೇರಿ ನೀರಾವರಿ ನಿಗಮದ ಸಂಬಂಧಪಟ್ಟ ಕಾರ್ಯಪಾಲಕ 
ಇಂಜಿನಿಯರ್ ರವರಿಗೆ ಪಾವತಿಸತಕ್ಕದು ಎಂದು ತಿಳಿಸಿರುತ್ತದೆ. ಈ ಬಗ್ಗೆ ಜಲಸಂಪನ್ಮೂಲ ಇಲಾಖೆಯು ಸರ್ಕಾರದ ಆದೇಶ ಸಂಖ್ಯೆ : ಡಬ್ಲ್ಯೂಆರ್‌ಡಿ : 
101 : ಯಂಬಿಐ : 2001 ಬೆಂಗಳೂರು ದಿನಾಂಕ : 24 -12 -2001ರನ್ವಯ ಜಲಸಂಪನ್ಮೂಲ ಇಲಾಖೆಯು ನೆಲಮಟ್ಟದ ಮೂಲದಿಂದ ಪಡೆಯುವ 
ನೀರಿಗೆ, ಕಾಲುವೆಗಳಿಂದ, ಅಣ್ಣೆಕಟ್ಟಿನಿಂದ ಪಡೆಯುವ ನೀರಿಗೆ ರಜಸ್ವವನ್ನು ವಿಧಿಸುವುದರಿಂದ, ಆದೇಶ ಸಂಖ್ಯೆ : ಪಿಡಬ್ಲ್ಯೂಡಿ : 89 : ಎಸ್ ಪಿಸಿ 89 : 
( ಭಾಗ -2) : ದಿನಾಂಕ : 31 -10 -1988 ರಲ್ಲಿ ವಿನಾಯ್ತಿ ನೀಡಿರುತ್ತದೆ. 

ಈ ಯೋಜನೆಯನ್ನು ಮಂಡಳಿಯ 2010 - 11ನೇ ಸಾಲಿನ ಅನುಮೋದಿತ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಪ್ರಸ್ತುತ ಸಾಲಿನಲ್ಲಿ ಪ್ರವರ್ಗ - ಡಿ 
ಯಡಿಯಲ್ಲಿ ರೂ . 1000.00 ಲಕ್ಷಗಳನ್ನು ಅನುವು ಮಾಡಲಾಗಿದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 14 ಯುಡಬ್ಲೂಎಸ್ 2010, ಬೆಂಗಳೂರು, ದಿನಾಂಕ : 6 - 12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಡಿಕೇರಿ ಪಟ್ಟಣಕ್ಕೆ ಕುಂಡಾಮೇಸ್ತಿ ಹೊಳೆ ಹಾಗೂ ಕೂಟು ಹೊಳೆಯಿಂದ ನೀರು 
ಸರಬರಾಜು ಮಾಡುವ ಯೋಜನೆಯನ್ನು ಅಂದಾಜು ರೂ . 3000.00 ಲಕ್ಷಗಳಲ್ಲಿ ( ರೂ . ಮೂರು ಸಾವಿರ ಲಕ್ಷಗಳಲ್ಲಿ ಮಾತ್ರ) ಕಲ್ಪಿಸುವ ಯೋಜನೆಯನ್ನು 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು “ ನಗರ ನೀರು ಸರಬರಾಜು ಯೋಜನೆಯಡಿ ” ಕೈಗೆತ್ತಿಕೊಳ್ಳಲು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು, ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

1. The assumption about the cost escalation in the project cost is not appropriate . If at all the costhas to be enhanced on 

the grounds of price escalation , at that stage Cabinet approval may be sought for such revised costs and such costs 

should be borne by the ULB . 
2. EP /Contingencies should be charged at 10 % of the basic cost of the project. 
3. KUWS & DB to make adequate provisions in their following years AAPs during the project period to ensure timely 

completion . 
4 . Provisions of KTPP Act/Rules to be followed to ensure transparency. 
5. Water rates as proposed by KUWS & DB have to be implemented to meet O & M cost. 
6 . ಸದರಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಮತ್ತು ನಿಯಮ 

2000 ನ್ನು ಪಾಲಿಸುವುದು. 
7. ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡಕೂಡದು. 
8. ಈ ಯೋಜನೆಯಡಿ ಕುಂಡಾಮೇಸೀ ಹೊಳೆ ಮತ್ತು ಕೂಟುಹೊಳೆಯಿಂದ ಪಡೆಯುವ ನೀರಿನ ಪ್ರಮಾಣಕ್ಕೆ ತಕ್ಕಂತೆ ರಜಸ್ತವನ್ನು 

ಜಲಸಂಪನ್ಮೂಲ ಇಲಾಖೆಗೆ ನೀಡುವುದರಿಂದ ಆದೇಶ ಸಂಖ್ಯೆ : ಪಿಡಬ್ಲ್ಯೂಡಿ : 80 : ಎಸ್ ಪಿಸಿ 89 : ( ಭಾಗ - 2 ) ದಿನಾಂಕ : 


೬೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


31 - 10 - 1988 ರನ್ವಯ ಮತ್ತು ಡಬ್ಲ್ಯೂಆರ್‌ಡಿ : 101 : ಎಂಬಿಐ : 2001 ದಿನಾಂಕ : 24 -12 - 2001 ರಗಳನ್ವಯ ವಿನಾಯ್ತಿ 

ನೀಡಲಾಗಿದೆ. 
9. ನದಿಯಿಂದ ನೀರನ್ನು ಎತ್ತುವ ವ್ಯವಸ್ಥೆಯನ್ನು ಮತ್ತು ನೀರಿನ ಪ್ರಮಾಣವನ್ನು ಸೂಕ್ತ ರೀತಿಯಲ್ಲಿ ಅಳತೆ ಮಾಡುವ ಸಲುವಾಗಿ ಅಗತ್ಯ 

ಮಾಪನಗಳನ್ನು ಮಂಡಳಿಯು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಅಳವಡಿಸಿಕೊಳ್ಳತಕ್ಕದ್ದು ; 
10 . ಯಾವುದೇ ಕಾರಣದಿಂದ ನೀರನ್ನು ಜಲಸಂಪನ್ಮೂಲ ಇಲಾಖೆಯು ನೀಡಲು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಉಂಟಾಗಬಹುದಾದ 

ತೊಂದರೆಗಳಿಗೆ ಸರ್ಕಾರವು ಜವಾಬ್ದಾರಿಯಾಗುವುದಿಲ್ಲ ; 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD 731 Exp-9 : 2010, ದಿನಾಂಕ : 27 - 10 - 2010 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್, 14 

ನಗರಾಭಿವೃದ್ಧಿ ಇಲಾಖೆ. 


INFRASTRUCTURE DEVELOPMENT SECRETARIAT 


Sub : 

Sharing of cost in construction of Tumkur- Rayadurga New Railway line 
Preamble : 

1. Railways are one of the most convenient and widely used means of travel in India and also a very critical component in 
logistics . The use of rail network for freight and passenger transport would reduce congestion on roads, improve safety and reduce 
environmental impacts . The development of railways in Karnataka has suffered due to certain geographical limitations. 

2 . Tumkur is a District head quarters in the State of Karnataka . It is situated at one and half hour drive from Bangalore , the 
capital of Karnataka . The existing railheads at Rayadurga and Tumkur has been selected to be linked via Kalyanadurga, which is 
located in Andhra Pradesh and Karnataka State respectively. The existing BG line connecting Rayadurga with Tumkur takes a round 
about route via Chitradurga , Chickjajur, Birur and Arasikere convering a distance of 355 Kms. The proposed railway line between 
Rayadurga and Tumkur, via Kalyanadurga , Pavagada , Madakasira , Mdhugiri and Koratagere will cover a distance of 207 .65 kms. 
Thus saving a distance of around 140 kms between Rayadurga -Chennai. The proposed new BG line will serve extensively for Tumkur 
in Karnataka . 

3 . This line is important for the socio -economic development of the region and the State. Therefore , the Railway has 
requested Government of Karnataka for sharing the cost of construction of the above new line project. Accordingly it is proposed to 
take up the construction of new BG line between Tumkur -Rayadurga via Kalyanadurga (207 .65 Kms centre to centre of stations ). Total 
cost of the project is estimated to be 1027 .89 cr ; the length of the project in Karnataka is 102.63 Kms. The cost of the project in 
Karnataka is Rs. 479 .59 crores . 

4 . Considering the importance of the project the State Govenrment has decided to take up this railway project on 50 : 50 
cost sharing basis between Railway and Govt. Karnataka , only in respect of Railway line within Karnataka State . The proportionate 
cost is Rs. 239.80 crores for Karnataka . 
5 . Hence this Order. 

GOVERNMENT ORDER NO : IDD 82 NSW 2009 , BANGALORE DATED ; 9- 12 -2010 
In the circumstances explained in the preamble , sanction of the State Government is hereby accorded for the following : 
(1) To take up Tumkur-Rayadurga railway project on 50 : 50 cost sharing basis between Government of Karnataka and 

Ministry of Railways. The length of the project in Karnataka is 102 .63 Kms and the cost of the same is Rs. 479.59 

crores for the development ofrailway line only . 
( ii ) To share 50 % cost of this project cost (i.e . about Rs. 239 .80 crores ) by the State Government. 
(111 ) To request the Railways to complete this project in the next 3 -5 years . 
This Order issues with concurrence of F . D . vide U .O . Note No. FD 1590 Exp - 1/2010 , dated 2 -9 - 2010 . 


By Order and in the name of the Governor of Karnataka , 

C . A . Baburavindranath Patel 

Under Secretary to Govt. 
Infrastructure Development Department. 


P . B . 15 


INFRASTRUCTURE DEVELOPMENT SECRETARIAT 
Sub : Construction of new Railway line between Kaduru -sakaleshpura via Chikmagalur. 
Read : 1 , GO No . IDD 35 NSW 09 , dt. 24 - 4 - 2009 . 

2. GO No. IDD 29 NSW 10 dt. 1-6 - 2010 

3 . Letter No. W63/CN /BNC /MR/B /GL dt. 17 - 9- 2010 , from Dy.CE /CCN /SWR, Bangalore . 
Preamble : 

1. In G . O . read at (1) above, Government of Karnataka decided to take up the balance work of Kaduru - Sakaleshpura (via 
Chikmagalur) railway project on (50 : 50 sharing between GoK & Railway ). This project was sanctioned during April 1999 and the total 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೫೫ 


length of the project is 93 kms & cost of the project is Rs. 256 .17 crore . The expenditure so far is Rs. 82 .28 crore, the project is being 
taken up from 2010 - 11 onwards on cost sharing basis between railways and Gok from 2010 -11. 

2. In the G . O . read at Sl.No. (2 ) above the State Government has released an amount of Rs. 5 .00 crore towards the share 
of the State Government for Kaduru - sakaleshpura via Chikmagalur railways project. 

3 . The Chief Engineer , South Western Railway, Bangalore in this letter read at Sl. No. (3 ) above , has requested to Gok 
deposited only Rs . 5 . 00 crores which is already exhausted . Balance to be deposited without further loss of time. 

4 . The proposal of Railways has been examined and ithas been decided to release an amount of Rs . 10 .00 crore ( Rupees 
Ten crore only ) out of the Budget of Rs . 272.50 crore provided under the Head of Account “ 5465 -01- 190 - 3-05 ” (Plan ) 211 investment 
towards cost sharing for new railway projects during 2010 -11 . 
5 . Hence this Order. 

GOVERNMENT ORDER NO : IDD 29 NSW 2010 , BANGALORE DATED ; 4 - 12 - 2010 
After careful examination of the request of Railways, Government is pleased to under take the balance project work Kaduru 
sakaleshpura via Chikmagalur on 50 : 50 cost sharing basis and to release an amount of Rs. 10 .00 crore (Rupees Ten Crore only) 
being the part of the share Gok . 

2. The expenditure shall be met under the Head of Account " 5465 -01-190 -3 -05 ” (Plan ) 211 investment out of the budget 
provision Rs. 272.50 crore. Towards cost sharing for new railways projects during 2010 -11 . 

3. The Chief Executive Officer, K -RIDE is authorized to draw the amount on a payee s receipt duly countersigned by the 
Under Secretary to Government, Infrastructure Development Department and K -RIDE shall in turn deposit the same with the Financial 
Advisor and Chief Accounts Officer ( Construction ), South Western Railway, Bangalore. 

4. This order is issued in accordance with the concurrence of Finance Department given vide U . O . Note. No. FD 1814 
Exp -1/2010 dated 20-11- 2010. 

By Order and in the name of the Governor of Karnataka, 

C . A . Baburavindranath Patel 
P. R. 16 

Under Secretary to Govt. 
Infrastructure Development Department. 


3, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎನ್. ಹೆಚ್ .ಸೂಳೇಭಾವಿ, ಕೆಎಎಸ್ ( ಕಿರಿಯ ಶ್ರೇಣಿ), ಹಿಂದಿನ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ ಯೋಜನೆ, 

ಜಮಖಂಡಿ ಇವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ದಂಡ ಪ್ರಕ್ರಿಯಾ ಸಂಹಿತೆಯಡಿ ನೀಡಿರುವ 

ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಹಿಂಪಡೆಯುವ ಬಗ್ಗೆ. 
ಓದಲಾಗಿದೆ : 

ದಿನಾಂಕ : 08 - 09 - 2009ರ ಆದೇಶ ಸಂಖ್ಯೆ : ಸಿಆಸುಇ 064 ಕೆಇಎ 07. 
ಆಯುಕ್ತರು , ಕೃಷ್ಣ ಮೇಲ್ದಂಡೆ ಯೋಜನೆ , ಬಾಗಲಕೋಟೆ ಇವರ ಪತ್ರ ಸಂಖ್ಯೆ : ಮವ್ಯ : ಭೂಸ್ವಾ : 
ಇಎಸ್‌ಟಿ : ಸಿಆರ್‌ : 144 : 01 - 02 : 4340 , ದಿನಾಂಕ : 10 - 03 - 10. 

ದಿನಾಂಕ : 19 - 04 - 2010ರ ಆದೇಶ ಸಂಖ್ಯೆ : ಸಿಆಸುಇ 280 ಕೆಇಎ 07. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ , ಶ್ರೀ ಎನ್.ಹೆಚ್.ಸೂಳೇಭಾವಿ, ಕೆಎಎಸ್ (ಕಿರಿಯ ಶ್ರೇಣಿ), ಅಧಿಕಾರಿ , ಇವರು ಈ ಹಿಂದೆ 
ವಿಶೇಷ ಭೂಸ್ವಾಧೀನಾಧಿಕಾರಿ , ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ , ಇವರ ಕಛೇರಿಯಲ್ಲಿ ಭೂ ಸಂತ್ರಸ್ತರಿಗೆ 
ಮುದ್ರಾಂಕ ಶುಲ್ಕ ಹಾಗೂ ನೋಂದಣಿ ಶುಲ್ಕ ವಿನಾಯತಿಗಾಗಿ ನೀಡುವ ನಮೂನೆ-1 ರ ನಕಲಿ ಪ್ರಮಾಣ ಪತ್ರಗಳನ್ನು ನೀಡಿದ್ದು, ಈ ನಕಲಿ ಪ್ರಮಾಣ 
ಪತ್ರಗಳ ಆಧಾರದ ಮೇಲೆ ಮುದ್ರಾಂಕ ಶುಲ್ಕ ಹಾಗೂ ನೋಂದಣಿ ಶುಲ್ಕ ವಿನಾಯ್ತಿ ಪಡೆಯುವ ಮೂಲಕ ಸರ್ಕಾರಕ್ಕೆ ಉಂಟಾಗಿರುವ ಆರ್ಥಿಕ ನಷ್ಟಕ್ಕೆ 
ಸಂಬಂಧಿಸಿದಂತೆ ಶ್ರೀ ಸೂಳೇಭಾವಿ ಹಾಗೂ ಇತರರ ವಿರುದ್ದ ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾದ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 
27 /2001 ರ ವಿರುದ್ದ ಶ್ರೀ ಎನ್. ಹೆಚ್ . ಸೂಳೇಭಾವಿ ರವರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 12985 /01 ( GM - RES ) ರಲ್ಲಿ ಪ್ರಕರಣ 
ದಾಖಲಿಸಿದ್ದು , ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 27/2001 ಅನ್ನು ರದ್ದುಪಡಿಸಿ ಮಾನ್ಯ ಉಚ್ಚ 
ನ್ಯಾಯಾಲಯವು ಆದೇಶಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಸೂಳೇಭಾವಿ ರವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ದಂಡ 
ಪ್ರಕ್ರಿಯಾ ಸಂಹಿತೆ, 1973 ರ ಕಲಂ 197ರ ಪ್ರಕಾರ ಸಕ್ಷಮ ಪ್ರಾಧಿಕಾರದ ಅಭಿಯೋಜನಾ ಮಂಜೂರಾತಿಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿ , ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಮೇಲ್ಮನವಿ ಸಲ್ಲಿಸದಿರುವುದರಿಂದ ಹಾಗೂ 
ಮೇಲ್ಕಂಡ ಆರೋಪಕ್ಕೆ ಸಂಬಂಧಿಸಿದಂತೆ ಜಂಟೀ ಇಲಾಖಾ ವಿಚಾರಣೆಗೆ ಆದೇಶಿಸಿರುವುದರಿಂದ ಶ್ರೀ ಸೂಳೇಭಾವಿ ರವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೆ ಒಳಪಡಿಸುವ ಆದೇಶವನ್ನು ಮರುಪರಿಶೀಲಿಸುವಂತೆ ಕೋರಲಾಗಿದೆ. 

ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಶ್ರೀ ಎನ್. ಹೆಚ್ . ಸೂಳೇಭಾವಿ , ಕೆಎಎಸ್ (ಕಿರಿಯ ಶ್ರೇಣಿ) ಇವರು ಈ ಹಿಂದೆ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ ಯೋಜನೆ ಜಮಖಂಡಿ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ, ಇವರು ಹಾಗೂ ಇತರರು ಮುದ್ರಾಂಕ ಶುಲ್ಕ 
ವಿನಾಯಿತಿ ಪಡೆಯಲು ಸಂತ್ರಸ್ತರಿಗೆ ನೀಡಲಾದ ಪ್ರಮಾಣ ಪತ್ರಗಳಲ್ಲಿ ಕಟ್ಟಡಗಳ ಮೌಲ್ಯಕ್ಕಿಂತ ಹೆಚ್ಚು ಮೌಲ್ಯ ನಮೂದಿಸಿ ಪ್ರಮಾಣ ಪತ್ರ ನೀಡಿರುವುದರಿಂದ 
ಸರ್ಕಾರಕ್ಕೆ ಉಂಟಾಗಿರುವ ಆರ್ಥಿಕ ನಷ್ಟದ ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿಯಲು ಇವರುಗಳ ವಿರುದ್ಧ ನಡೆಸಲಾದ ಜಂಟೀ ಇಲಾಖಾ 


೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾಗದ ಕಾರಣ, ಶ್ರೀ ಎನ್. ಹೆಚ್. ಸೂಳೇಭಾವಿ ಹಾಗೂ ಇತರರನ್ನು ದೋಷಮುಕ್ತಗೊಳಿಸಿ ಆದೇಶ 
ಹೊರಡಿಸಲಾಗಿದೆ. 

ಇಲಾಖಾ ವಿಚಾರಣೆಯಲ್ಲಿ ಶ್ರೀ ಸೂಳೇಭಾವಿ ರವರ ವಿರುದ್ಧದ ಆರೋಪಗಳು ಸಾಬೀತಾಗಿಲ್ಲದಿರುವುದರಿಂದ ಮತ್ತು ಇದೇ ಆರೋಪಗಳಿಗೆ 
ಸಂಬಂಧಿಸಿದಂತೆ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಸರ್ಕಾರದ ಪರವಾಗಿ ಆರೋಪಗಳನ್ನು ರುಜುವಾತುಪಡಿಸು 
ಆಯುಕ್ತರು, ಕೃಷ್ಣ ಮೇಲ್ದಂಡೆ ಯೋಜನೆ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 064 ಕೆವಿ 07, ಬೆಂಗಳೂರು, ದಿನಾಂಕ : 10ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಶ್ರೀ ಎನ್. ಹೆಚ್ .ಸೂಳೇಭಾವಿ , ಕೆಎಎಸ್ (ಕಿರಿಯ ಶ್ರೇಣಿ), ಅಧಿಕಾರಿ , ಹಿಂದಿನ ವಿಶೇಷ ಭೂ 
ಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ, ( ಪ್ರಸ್ತುತ ವಿಶೇಷ ಭೂಸ್ವಧೀನಾಧಿಕಾರಿ , ಹಿಡಕಲ್ ಡ್ಯಾಂ , ಬೆಳಗಾವಿ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ) ಇವರನ್ನು ದಂಡ ಪ್ರಕ್ರಿಯಾ ಸಂಹಿತೆ, 1973ರ ಕಲಂ 197ರ ಪ್ರಕಾರ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು, ದಿನಾಂಕ : 08 - 09 - 09ರ ಆದೇಶ ಸಂಖ್ಯೆ : ಸಿಆಸುಇ 064 ಕೆಇವಿ 07 ರಲ್ಲಿ ನೀಡಲಾಗಿದ್ದ ಸಕ್ಷಮ ಪ್ರಾಧಿಕಾರದ ಅಭಿಯೋಜನಾ 
ಮಂಜೂರಾತಿಯನ್ನು ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ 
ಪಿ . ಆರ್‌. 17 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸು ಇಲಾಖೆ(ಸೇವೆಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎ . ಎಂ .ಗೌಣಿ, ನಿವೃತ್ತ ಕೆಎಎಸ್ (ಕಿರಿಯ ಶ್ರೇಣಿ) ಅಧಿಕಾರಿ ಹಾಗೂ ಇತರರ ವಿರುದ್ದ ಜಂಟೀ ಇಲಾಖಾ ವಿಚಾರಣೆ - 

ಶ್ರೀ ಓಬಣ್ಣ, ಶ್ರೀ ಶ್ರೀನಿವಾಸಾಚಾರಿ ಮತ್ತು ಶ್ರೀ ವಸಂತ ಮಾಧವ ರವರನ್ನು ವಿಚಾರಣೆಯಿಂದ ಕೈಬಿಡುವ ಬಗ್ಗೆ ಆದೇಶ. 
ಓದಲಾಗಿದೆ : 1. ದಿನಾಂಕ : 29 - 08 - 2006ರ ಸರ್ಕಾರಿ ಪತ್ರ ಸಂಖ್ಯೆ : ಸಿಆಸುಇ 056 ಎಸ್ ಇಎನ್ 98. 

2. ದಿನಾಂಕ : 21 -03 - 2007ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 056 ಎಸ್ಇಎನ್ 98, 
3 . ದಿನಾಂಕ : 09 - 07 - 2010ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 014 ಕೆಇವಿ 07. 

( a) ಶ್ರೀ ಓಬಣ್ಣ ಇವರ ಮನವಿ ದಿನಾಂಕ : 24 - 07 - 10 (b ) ಶ್ರೀ ಶ್ರೀನಿವಾಸಾಚಾರಿ ಇವರ ಮನವಿ 

ದಿನಾಂಕ : 24 - 07 -10 ಮತ್ತು ( c) ಶ್ರೀ ವಸಂತ ಮಾಧವ ಇವರ ಮನವಿ ದಿನಾಂಕ : 24 - 07 - 10 . 
5 . ತಹಶೀಲ್ದಾರ್‌, ಗಂಗಾವತಿ ತಾಲ್ಲೂಕು, ಗಂಗಾವತಿ ಇವರ ದಿನಾಂಕ : 31 - 07 - 10ರ ವರದಿ ಸಂಖ್ಯೆ : 

ಸಿಬ್ಬಂದಿ /09 /2007 - 09 . 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಪತ್ರದಲ್ಲಿ , ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕು ಕಛೇರಿಯಲ್ಲಿ ಈ ಹಿಂದೆ ಶ್ರೀ ಎ . ಎಂ .ಗೌಣಿ ಮತ್ತು 
ಶ್ರೀ ಜೆ. ತಿಮ್ಮಯ್ಯ , ನಿವೃತ್ತ ಕೆಎಎಸ್ ( ಕಿರಿಯ ಶ್ರೇಣಿ) ಅಧಿಕಾರಿಗಳು ತಹಶೀಲ್ದಾರರ ಹುದ್ದೆಯಲ್ಲಿ, ಶ್ರೀ ಓಬಣ್ಣ ಮತ್ತು ಶ್ರೀ ಎನ್. ಶರಣಪ್ಪ , ಕಂದಾಯ 
ನಿರೀಕ್ಷಕರ ಹುದ್ದೆಯಲ್ಲಿ, ಶ್ರೀ ಎನ್.ಕೆ .ರಂಗಯ್ಯ , ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯಲ್ಲಿ, ಶ್ರೀ ಶ್ರೀನಿವಾಸಾಚಾರಿ ಮತ್ತು ಶ್ರೀ ವಸಂತಮಾಧವ, ಗ್ರಾಮ 
ಲೆಕ್ಕಿಗರ ಹುದ್ದೆಯಲ್ಲಿ ಮತ್ತು ಶ್ರೀ ಡಿ. ವೆಂಕಟೇಶ, ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ, 1981 - 82 ನೇ ಸಾಲಿನಲ್ಲಿ 
ಸರ್ಕಾರಿ ಜಮೀನುಗಳನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳನ್ನು ಉಲ್ಲಂಘಿಸಿ ಮಂಜೂರು ಮಾಡಿರುವ ಆರೋಪ ಕುರಿತು, ಇವರುಗಳ 
ವಿರುದ್ಧ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11 ಮತ್ತು 11 - ಎ ರಡಿ ಆರೋಪ 
ಪಟ್ಟಿಯನ್ನು ಸಿದ್ದಗೊಳಿಸಿ, ಗ್ರೂಪ್‌- ಸಿ ವೃಂದದ ನೌಕರರಾದ ಶ್ರೀ ಓಬಣ್ಣ, ಶ್ರೀ ಶ್ರೀನಿವಾಸಾಚಾರಿ ಮತ್ತು ಶ್ರೀ ವಸಂತ ಮಾಧವ ಮತ್ತಿತರರಿಗೆ ದಿನಾಂಕ : 
29 - 08 - 06ರ ನೋಟೀಸು ಸಂಖ್ಯೆ : ಸಿಆಸುಇ 056 ಎಸ್ಇಎನ್ 98 ಅನ್ನು ಜಿಲ್ಲಾಧಿಕಾರಿಗಳು , ಕೊಪ್ಪಳ ಜಿಲ್ಲೆ, ಕೊಪ್ಪಳ ಇವರ ಮೂಲಕ 
ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿತ್ತು. 

- ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ, ಸರ್ಕಾರದಿಂದ ಜಾರಿಗೊಳಿಸಲಾದ ನೋಟೀಸಿಗೆ ಶ್ರೀ ಎನ್.ಕೆ. ರಂಗಯ್ಯ ಮತ್ತು ಶ್ರೀ ಎನ್. ಶರಣಪ್ಪ 
ಇವರುಗಳನ್ನು ಹೊರತುಪಡಿಸಿ ಉಳಿದ ಆಪಾದಿತರು ಲಿಖಿತ ಹೇಳಿಕೆ ಸಲ್ಲಿಸಿದ್ದರೂ ಅವರ ಹೇಳಿಕೆಗಳಲ್ಲಿ ಯಾವುದೇ ಪರಿಗಣಿಸುವಂತಹ ಅಂಶಗಳು ಇಲ್ಲದ 
ಕಾರಣ ಹಾಗೂ ಪೂರಕ ದಾಖಲೆಗಳನ್ನು ಸಲ್ಲಿಸದ ಕಾರಣ ಅವರ ವಿರುದ್ದ ಮಾಡಲಾದ ಆರೋಪಗಳಲ್ಲಿನ ಸತ್ಯಾಸತ್ಯತೆಯನ್ನು ಕಂಡು ಹಿಡಿಯುವ 
ದೃಷ್ಟಿಯಿಂದ ಸದರಿ ಅಧಿಕಾರಿ / ನೌಕರರ ವಿರುದ್ದ ಜಂಟೀ ಇಲಾಖಾ ವಿಚಾರಣೆಯನ್ನು ಮುಂದುವರಿಸಲು ಆದೇಶ ಹೊರಡಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ, ಶ್ರೀ ಡಬ್ಬು , ಅನ್ಸಾರಿ , ನಿವೃತ್ತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ಗುಲ್ಬರ್ಗಾ ಇವರ ಬದಲಿಗೆ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತಿ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ಇವರನ್ನು ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಮನವಿಗಳಲ್ಲಿ, ಶ್ರೀ ಓಬಣ್ಣ, ಶ್ರೀ ಶ್ರೀನಿವಾಸಾಚಾರಿ ಮತ್ತು ಶ್ರೀ ವಸಂತ ಮಾಧವ ರವರುಗಳು , ತಮಗೆ 
ಆರೋಪ ಪಟ್ಟಿ ಜಾರಿಗೊಳಿಸಿದ ದಿನಾಂಕದಂದು ತಾವು ಸೇವೆಯಿಂದ ವಯೋನಿವೃತ್ತರಾಗಿದ್ದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮ 214 
(2 )( b)( i) ರಂತೆ ತಮ್ಮನ್ನು ವಿಚಾರಣೆಯಿಂದ ಕೈಬಿಡುವಂತೆ ಮನವಿ ಮಾಡಿರುತ್ತಾರೆ. ಪರಿಶೀಲಿಸಲಾಗಿ, ಶ್ರೀ ಓಬಣ್ಣ ರವರು ದಿನಾಂಕ : 30 - 04 - 02 
ರಂದು, ಶ್ರೀ ಶ್ರೀನಿವಾಸಾಚಾರಿ ರವರು ದಿನಾಂಕ : 30 - 10 - 2000 ರಂದು ಮತ್ತು ಶ್ರೀ ವಸಂತ ಮಾಧವ ರವರು ದಿನಾಂಕ : 30 - 04 - 06 ರಂದು 
ವಯೋನಿವೃತ್ತಿ ಹೊಂದಿದ್ದು, ಆದರೆ ಇವರುಗಳಿಗೆ ದಿನಾಂಕ : 29 - 08 - 06 ರ ನೋಟಿಸನ್ನು ನಂತರ ಜಾರಿಗೊಳಿಸಲಾಗಿರುವುದು ಕಂಡುಬರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ವರದಿಯಲ್ಲಿ ಶ್ರೀ ಓಬಣ್ಣ ರವರು ದಿನಾಂಕ : 30 - 04 -02 ರಂದು ಶ್ರೀ ಶ್ರೀನಿವಾಸಾಚಾರಿ ರವರು 
ದಿನಾಂಕ : 30 - 10 - 2000 ರಂದು ಮತ್ತು ಶ್ರೀ ವಸಂತ ಮಾಧವ ರವರು ದಿನಾಂಕ : 30 - 04 - 06 ರಂದು ವಯೋನಿವೃತ್ತಿ ಹೊಂದಿರುವುದನ್ನು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೫೭ 


ತಹಶೀಲ್ದಾರ್, ಗಂಗಾವತಿ ತಾಲ್ಲೂಕು, ಗಂಗಾವತಿ ರವರು ದೃಢೀಕರಿಸಿರುತ್ತಾರೆ. ಈ ನೌಕರರ ವಿರುದ್ಧ ಪ್ರಾರಂಭಿಸಿದ ಇಲಾಖಾ ವಿಚಾರಣೆಯ ಪ್ರಕರಣವು 
1981 - 82 ನೇ ಸಾಲಿಗೆ ಸಂಬಂಧಿಸಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮ 214 ರ ಪ್ರಕಾರ ನಿವೃತ್ತ ನೌಕರರ ವಿರುದ್ದ ವಿಚಾರಣೆಯನ್ನು 
ಪ್ರಕರಣ ನಡೆದ ನಾಲ್ಕು ವರ್ಷಗಳೊಳಗೆ ನಡೆಸಬೇಕಾಗಿರುವುದರಿಂದ, ಈ ಪ್ರಕರಣದಲ್ಲಿ ದೋಷಾರೋಪಣ ಪಟ್ಟಿಯನ್ನು ದಿನಾಂಕ : 29 - 08 - 06 ರಂದು 
ಹೊರಡಿಸಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮ 214( 2 ) ( b) (ii) ರ ಪ್ರಕಾರ ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಅವಕಾಶ 
ಇಲ್ಲದಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಇವರುಗಳನ್ನು ಜಂಟೀ ಇಲಾಖಾ ವಿಚಾರಣೆಯಿಂದ ಕೈಬಿಡಲು ತೀರ್ಮಾನಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 014 ಕೆವಿ 07, ಬೆಂಗಳೂರು, ದಿನಾಂಕ : 10ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಶ್ರೀ ಓಬಣ್ಣ, ನಿವೃತ್ತ ಕಂದಾಯ ನಿರೀಕ್ಷಕರು, ಶ್ರೀ ಶ್ರೀನಿವಾಸಾಚಾರಿ , ನಿವೃತ್ತ ಗ್ರಾಮ ಲೆಕ್ಕಿಗರು 
ಮತ್ತು ಶ್ರೀ ವಸಂತ ಮಾಧವ, ನಿವೃತ್ತ ಗ್ರಾಮ ಲೆಕ್ಕಿಗರು ತಹಶೀಲ್ದಾರರ ಕಛೇರಿ, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ರವರುಗಳನ್ನು ದಿನಾಂಕ : 21 - 03 
07 ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 056 ಎಸ್‌ಇಎನ್ 98 ರಲ್ಲಿ ಆದೇಶಿಸಿರುವ ಜಂಟೀ ಇಲಾಖಾ ವಿಚಾರಣೆಯಿಂದ ಕೈಬಿಡಲಾಗಿದೆ. 

ಈ ವಿಚಾರಣೆಯು ಪ್ರಾರಂಭವಾಗದೇ ಇದ್ದಲ್ಲಿ, ಇವರುಗಳು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತಿದ್ದರೋ ಅವುಗಳನ್ನು ಪಡೆಯಲು 
ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌ . 18 

ಸಿಆಸು ಇಲಾಖೆ(ಸೇವೆಗಳು - 2 ) 


DEPARTMENT OF PERSONNEL AND ADMINISTRATIVE REFORMS SECRETARIAT 

NO . DPAR 503 SGO 2010 Bangalore, Dated : 07 -12- 2010 

CORRIGENDUM 
In the G . O . No . DPAR 874 SGO 2008 , dated : 06 -04 - 2010 and in terms and conditions of Deputation of Sri N . Ramesh , 
Senior Divisional Operations Manager , Bangalore Division , South Western Railways , on Deputation as Joint Secretary to 
Government, Department of Infrastructure Development, Government of Karnataka the following para is substituted , This will be 
With effect from 15- 01 - 2009 . 
5 & 6 JOINING TIME, PAY AND TRANSFER TRAVELLING ALLOWANCE : 

The official will be entitled to Travelling Allowance and Joining Timeboth on joining the post on deputation and 
on reversion there from to the State Government under the rules of the Government of India , the expenditure 
on this accountbeing borne by the State Government. 
This order issues with the concurrence of Finance Department vide Note No. FD 1716 Services- 1/2010 , dated : 22 -11 -2010 . 

By Order and in the name of the Governor of Karnataka 

A .R . Vijayananda Sharma 
PR No . 19 

Under Secretary to Government 

DPAR (Services- 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ( ಸೇವಾ 

ಕೈಪಿಡಿ) ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ( ಇಲಾಖಾ ವಿಚಾರಣ ಕೈಪಿಡಿ) ಹುದ್ದೆಗಳೊಂದಿಗೆ ಪೂರಕ ಸಿಬ್ಬಂದಿಗಳನ್ನು 

ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1. ಕಡತ ಸಂಖ್ಯೆ : ಸಿಆಸುಇ 540 ಸೆಅಸೇ 2010 . 

2 . ಕಡತ ಸಂಖ್ಯೆ : ಸಿಆಸುಇ 541 ಸೆಅಸೇ 2010. 

3. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 604 ಎಸ್ಎಎಸ್ 2010 , ದಿನಾಂಕ : 21 -10 - 2010. 
ಪ್ರಸ್ತಾವನೆ: 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅಗತ್ಯಾನುಸಾರ 
ಹಲವಾರು ನಿಯಮಗಳನ್ನು ರಚಿಸಿ ಜಾರಿಗೆ ತಂದಿದ್ದು ರಾಜ್ಯ ಸರ್ಕಾರಿ ನೌಕರರ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದಂತೆ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯು ಹೊರಡಿಸಿರುವ ವಿವಿಧ ನಿಯಮಗಳಲ್ಲದೆ, ಆರ್ಥಿಕ ಇಲಾಖೆಯು ಸಹ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು ಮತ್ತು 
ಇನ್ನಿತರ ನಿಯಮಗಳನ್ನು ರಚಿಸಿದ್ದು ಅಂತಹ ಎಲ್ಲಾ ನಿಯಮಗಳನ್ನು ಕ್ರೋಢೀಕರಿಸಿ ,ಕ್ರೋಢೀಕೃತ ಸಂಪುಟವನ್ನು ಪ್ರಕಟಿಸಬೇಕಾಗಿದೆ. 

ಇದಲ್ಲದೇ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರ ವಿರುದ್ದ ಅನೇಕ ಇಲಾಖಾ ವಿಚಾರಣಾ ಪ್ರಕರಣಗಳು ಬಹುಕಾಲದಿಂದ 
ಬಾಕಿಯಿರುತ್ತವೆ. ಹೆಚ್ಚಿನ ಇಲಾಖಾ ವಿಚಾರಣಾ ಪ್ರಕರಣಗಳು ವಿಚಾರಣೆ ಸಮರ್ಪಕವಾಗಿರದ ಕಾರಣಕ್ಕಾಗಿ ನ್ಯಾಯಾಲಯಗಳಲ್ಲಿ ರದ್ದುಗೊಂಡಿರುವ 
ದೃಷ್ಟಾಂತಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಂಡುಬಂದಿದ್ದು, ಹಾಗೂ ವಿಚಾರಣೆ ಸಂಬಂಧದಲ್ಲಿ ಅನುಸರಿಸಬೇಕಾದ ನಿಯಮಗಳು ಮತ್ತು ಪದ್ಧತಿಗಳ 

ತಿಳುವಳಿಕೆ ಇಲ್ಲದಿರುವುದರಿಂದ ಮತ್ತು ಇಲಾಖಾ ವಿಚಾರಣೆ ನಡೆಸಬೇಕಾದಲ್ಲಿ ಅನುಸರಿಸಬೇಕಾದ ಪದ್ದತಿಗಳ ಬಗ್ಗೆ ಕರ್ನಾಟಕ 
ಸಿವಿಲ್ ಸೇವೆ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರಲ್ಲಿ ಸ್ಪಷ್ಟ ನಿರ್ದೆಶನಗಳಿದ್ದರೂ , ಈ ನಿಯಮಗಳನ್ನು ಅರಿತು 


೬೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


ಅನುಸರಿಸುವಲ್ಲಿ ವಿಫಲರಾಗಿರುವ ಕಾರಣ ಹೆಚ್ಚಿನ ಇಲಾಖಾ ವಿಚಾರಣಾ ಪ್ರಕರಣಗಳು ನ್ಯಾಯಾಂಗದಲ್ಲಿ ರದ್ದಾಗುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ. 
ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಇಲಾಖಾ ವಿಚಾರಣಾ ಕೈಪಿಡಿಯನ್ನು ಸಿದ್ಧಪಡಿಸಿ ಅಧಿಕಾರಿಗಳ ಉಪಯೋಗಕ್ಕೆ ಒದಗಿಸುವುದು 
ಸೂಕ್ತವಾಗಿರುವುದರಿಂದ ಈ ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ವೇತನ ಹೆಚ್ಎಜಿ ರೂ . 65,000 -79, 000ರ 2 ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ ಮತ್ತು 6 ಪೂರಕ ಹುದ್ದೆಗಳನ್ನು ಸೃಜಿಸಲು ಮೇಲೆ ಕ್ರಮ ಸಂಖ್ಯೆ (1) ಮತ್ತು ( 2) ಓದಲಾದ ಕಡತಗಳಲ್ಲಿ ಕೋರಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ 21- 10 - 2010ರ ಅಧಿಸೂಚನೆಯಲ್ಲಿ ಶ್ರೀ ರಾಘವನ್ ಸುರೇಶ್, ಐ . ಎ .ಎಸ್. ಅಧಿಕಾರಿಯನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ವಿಶೇಷಾಧಿಕಾರಿ ( ಸೇವಾ ಕೈಪಿಡಿ) ಹುದ್ದೆಗೆ ನೇಮಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 540 ಸಅಸೇ 2010, ಬೆಂಗಳೂರು, ದಿನಾಂಕ : 03ನೇ ಡಿಸೆಂಬರ್ 2010 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ 
ವೇತನ ಶ್ರೇಣಿ ಹೆಚ್ ಎಜಿ ರೂ . 65 , 000 - 79,000ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , (ಸೇವಾ ಕೈಪಿಡಿ) ಹುದ್ದೆಯನ್ನು ದಿನಾಂಕ : 21- 10 -2010 ರಿಂದ 
ಜಾರಿಗೆ ಬರುವಂತೆ ಹಾಗೂ ಉಳಿದ ಕೆಳಕಂಡ ಹುದ್ದೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೃಜಿಸಲಾಗಿದೆ . 


| 1 


ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , (ಸೇವಾ ಕೈಪಿಡಿ) ( ದಿನಾಂಕ 21 - 10 - 1 ಹುದ್ದೆ 
2010 ರಿಂದ ಜಾರಿಗೆ ಬರುವಂತೆ) ವೇತನ ಶ್ರೇಣಿ ಹೆಚ್ಎಜಿ ರೂ . 

65 ,000 - 79 , 000 
| 2 ಶೀಘ್ರಲಿಪಿಗಾರರು 

1 ಹುದ್ದೆ 
13 ಕಿರಿಯ ಸಹಾಯಕ 

1 ಹುದ್ದೆ 
ಗೂಪ್- ಡಿ 

1 ಹುದ್ದೆ 
ಒಟ್ಟು (1) 

4 ಹುದ್ದೆಗಳು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ( ಇಲಾಖಾ ವಿಚಾರಣಾ ಕೈಪಿಡಿ) 1 ಹುದ್ದೆ 
ವೇತನ ಶ್ರೇಣಿ ಹೆಚ್ಎ ಜಿ ರೂ . 65 ,000 - 79,000 
ಶೀಘ್ರಲಿಪಿಗಾರರು 

1 ಹುದ್ದೆ 
( 3 ಕಿರಿಯ ಸಹಾಯಕ 

1 ಹುದ್ದೆ 
| 4 | ಗ್ರೂಪ್- ಡಿ 

1 ಹುದ್ದೆ 
ಒಟ್ಟು (II) 

4 ಹುದ್ದೆಗಳು 
ಒಟ್ಟು ( + 1 ) 

8 ಹುದ್ದೆಗಳು 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 946 ವೆಚ್ಚ- 12 /2010 ದಿನಾಂಕ : 26 -11 - 2010ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಆರ್. ವಿಜಯಾನಂದ ಶರ್ಮ 
ಪಿ . ಆರ್. 20 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿ. ಆ . ಸು ಇಲಾಖೆ (ಸೇವೆಗಳು - 3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಸುತ್ತೋಲೆ 


ಸಂಖ್ಯೆ : ಸಿಆಸುಇ 02 ಹೆಚ್‌ಡಬ್ಲೂಪಿ2014 , ಬೆಂಗಳೂರು ದಿನಾಂಕ : 07 - 12 - 2010 
ವಿಷಯ : ಜಿಲ್ಲಾ ಮಂತ್ರಿಗಳು, ಸ್ಥಳೀಯ ಶಾಸಕರು, ಹಾಗೂ ಚುನಾವಣಾ ಕ್ಷೇತ್ರದ ಸಂಸತ್ ಸದಸ್ಯರು, ಇತರೆ 

ಸಚಿವರು/ ಸಂಸದರು/ವಿಧಾನ ಸಭಾ ಸದಸ್ಯರು/ ವಿಧಾನ ಪರಿಷತ್ತಿನ ಸದಸ್ಯರನ್ನು ಸರ್ಕಾರದ ಸಮಾರಂಭಗಳಿಗೆ 

ಆಹ್ವಾನಿಸುವ ಬಗ್ಗೆ. 
ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳಾದ ಸಂಸತ್ ಸದಸ್ಯರು ಹಾಗೂ ಶಾಸಕರುಗಳ ಸ್ಥಾನವು ಮಹತ್ವಪೂರ್ಣವಾಗಿದ್ದು, ಅವರುಗಳು 
ಸಾರ್ವಜನಿಕರ ಹಾಗೂ ಆಡಳಿತ ವ್ಯವಸ್ಥೆಯ ನಡುವೆ ಪ್ರಮುಖ ಕೊಂಡಿಯಾಗಿರುತ್ತಾರೆ. ಸರ್ಕಾರದ ವತಿಯಿಂದ ರಾಜ್ಯಮಟ್ಟದಲ್ಲಿ ಜಿಲ್ಲೆ ಹಾಗೂ ತಾಲ್ಲೂಕು 
ಮಟ್ಟಗಳಲ್ಲಿ ಏರ್ಪಡಿಸುವ ರಾಷ್ಟ್ರೀಯ ಹಾಗೂ ಇತರೆ ಸರ್ಕಾರದ ಸಮಾರಂಭಗಳಿಗೆ ಆಹ್ವಾನಿಸಿದಾಗ ಅವರಿಗೆ ಯಾವ ರೀತಿಯ ಆಸನದ ವ್ಯವಸ್ಥೆಯನ್ನು 
ಮಾಡಬೇಕೆಂಬ ಬಗ್ಗೆ ವಿಸ್ತ್ರತ ಸೂಚನೆಗಳನ್ನು ಸುತ್ತೋಲೆಗಳಲ್ಲಿ ಸರ್ಕಾರವು ನೀಡಿದೆ. 

ಸರ್ಕಾರದ ಇಲಾಖೆಗಳು ಏರ್ಪಡಿಸುವಂತಹ ಸಮಾರಂಭಗಳಿಗೆ ಜಿಲ್ಲಾ ಮಂತ್ರಿಗಳು, ಸ್ಥಳೀಯ ಶಾಸಕರು ಹಾಗೂ ಚುನಾವಣಾ ಕ್ಷೇತ್ರದ ಸಂಸತ್ 
ಸದಸ್ಯರು, ಇತರೆ ಸಚಿವರು / ಸಂಸದರು/ ವಿಧಾನ ಸಭಾ ಸದಸ್ಯರು /ವಿಧಾನ ಪರಿಷತ್ತಿನ ಸದಸ್ಯರನ್ನು ತಪ್ಪದೇ ಆಹ್ವಾನಿಸಲು ಈ ಮೂಲಕ ಸೂಚಿಸಲಾಗಿದೆ. 

ಸರ್ಕಾರದ ಎಲ್ಲಾ ಸೂಚನೆಗಳನ್ನು ತಾಲ್ಲೂಕು ಮತ್ತು ಜಿಲ್ಲಾಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಪ್ಪದೇ ಪಾಲಿಸಬೇಕಾಗುತ್ತದೆ. 
ಆದುದರಿಂದ, ಸರ್ಕಾರದ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಹಾಗೂ ಇಲಾಖಾ ಮುಖ್ಯಸ್ಥರು ತಮ್ಮ ಆಡಳಿತಕ್ಕೊಳಪಡುವ ಎಲ್ಲಾ ಅಧಿಕಾರಿಗಳು 
ಹಾಗೂ ಸಿಬ್ಬಂದಿಗಳು , ಸರ್ಕಾರದ ಸ್ವಾಮ್ಯಕ್ಕೊಳಪಡುವ ಎಲ್ಲಾ ಸಂಸ್ಥೆಗಳು, ಈಗಾಗಲೇ ಹೊರಡಿಸಲಾಗಿರುವ ಆದ್ಯತಾ ಪಟ್ಟಿಯನ್ವಯ ಈ ಕೆಳಗೆ ಸೂಚಿಸಿದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೫೯ 


ಮಾರ್ಪಾಡಿಗೊಳಪಟ್ಟು ಸರ್ಕಾರದ ವತಿಯಿಂದ ಏರ್ಪಡಿಸುವ ರಾಷ್ಟ್ರೀಯ ಸಮಾರಂಭಗಳು ಮತ್ತು ಇತರೆ ಸಮಾರಂಭಗಳಿಗೆ/ಕಾರ್ಯಕ್ರಮಗಳಿಗೆ ಈ 
ಕೆಳಕಂಡಂತೆ ಆದ್ಯತೆಯ ಮೇರೆಗೆ ತಪ್ಪದೇ ಆಹ್ವಾನಿಸಬೇಕೆಂದು ಸೂಚಿಸಲಾಗಿದೆ : 

1. ಉಸ್ತುವಾರಿ ಜಿಲ್ಲಾ ಮಂತ್ರಿಗಳು 
2. ಇತರೆ ಆಹ್ವಾನಿತ ಮಂತ್ರಿಗಳು 
3. ಸ್ಥಳೀಯ ಶಾಸಕರ ಅಧ್ಯಕ್ಷತೆ 
4. ಕಾರ್ಯಕ್ರಮ ನಡೆಯುವ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಂಸದರು 
5, ಇತರೆ ಸಂಸದರು 
6. ಇತರೆ ಶಾಸಕರು - ವಿಧಾನ ಸಭೆ 
7. ಇತರೆ ಶಾಸಕರು - ವಿಧಾನ ಪರಿಷತ್ತು 
ಈ ಸೂಚನೆಗಳನ್ನು ತಪ್ಪದೇ ಪಾಲಿಸುವಂತೆ ಅವರುಗಳಿಗೆ ಸೂಕ್ತ ನಿರ್ದೆಶನವನ್ನು ನೀಡುವಂತೆ ಕೋರಲಾಗಿದ್ದು, ಈ ಸೂಚನೆಗಳನ್ನು 

ಈ ಬಗ್ಗೆ ಉಸ್ತುವಾರಿ ಸಚಿವರು/ ಸಂಸತ್ ಸದಸ್ಯರಿಂದಾಗಲೀ ಅಥವಾ ಶಾಸಕರುಗಳಿಂದಾಗಲೀ ಯಾವುದೇ ದೂರುಗಳು ರಾಜ್ಯ ಸರ್ಕಾರಕ್ಕೆ 
ಬಂದಲ್ಲಿ ಅಂತಹವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಲಾಗಿದೆ. 

ಕೆ.ಆರ್.ಶ್ರೀನಿವಾಸ 

ಸರ್ಕಾರದ ಕಾರ್ಯದರ್ಶಿ 
ಪಿ. ಆರ್. 21 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


Ybb 


ಕಂದಾಯ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಕಂಇ / 590 / ಬಿಎಂಎಂ/2007 , ಬೆಂಗಳೂರು ದಿನಾಂಕ : 02 - 12 - 2010 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 590 ಬಿಎಂಎಂ 2007 ದಿನಾಂಕ : 18 - 10 - 2010 ರಲ್ಲಿ ಹೊರಡಿಸಲಾದ ಆದೇಶದ ಭಾಗದಲ್ಲಿ ಕರ್ನಾಟಕ 
ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ರ ನಿಯಮ 8(i)ರ ಬದಲಿಗೆ ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ರ ನಿಯಮ 8 ( viii) ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 


ಪಿ .ಆರ್. 22 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಲೀಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು - ಎ ) 


ಕಂದಾಯ ಸಚಿವಾಲಯ 
ವಿಷಯ : 2010ನೇ ಸಾಲಿನಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಬೇಡಿಕೆ ಪತ್ರಗಳು. 


ಪ್ರಸ್ತಾವನೆ: 


ಕ್ರಸಂ. 


2010ನೇ ಸಾಲಿನಲ್ಲಿ ವಿವಿಧ ಜಿಲ್ಲಾಧಿಕಾರಿಗಳು ಪ್ರಕೃತಿ ವಿಕೋಪ ಪರಿಹಾರಕ್ಕಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಬೇಡಿಕೆ ಸಲ್ಲಿಸಿರುತ್ತಾರೆ . 
ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡಲು ಕೆಳಕಂಡಂತೆ 
ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 180 ಟಿಎನ್ಆರ್ 2010 , ಬೆಂಗಳೂರು, ದಿನಾಂಕ : 02ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪ್ರಕೃತಿ ವಿಕೋಪ ಪರಿಹಾರಕ್ಕಾಗಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಈ 
ಕೆಳಕಂಡಂತೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ಮಾಂಜೂರಾತಿ ನೀಡಲಾಗಿದೆ. 
ಜಿಲ್ಲೆಯ ಹೆಸರು 

ಬಿಡುಗಡೆ ಮಾಡಿದ ಅನುದಾನ 

( ರೂ ಲಕ್ಷಗಳಲ್ಲಿ) 
1 | ಬೀದರ್ 

100 .00 
ಚಿಕ್ಕಬಳ್ಳಾಪುರ 

200.00 
3 | ಚಿತ್ರದುರ್ಗ 

200.00 
ದಾವಣಗೆರೆ 

100 .00 
_ 5 | ಗುಲ್ಬರ್ಗಾ 

| 

500. 00 
6 | ಹಾಸನ | 

100. 00 
7 | ಹಾವೇರಿ 

| 

100.00 
8 | ಕೋಲಾರ 

| 100.00 

| 


2 


| | 


ܘܬ݁ܬ݁ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


9 . 


200 .00 


10 


100 . 00 


100. 00 


100 . 00 


ಕೊಡಗು 
ದಕ್ಷಿಣ ಕನ್ನಡ 

ಬಳ್ಳಾರಿ 
ತುಮಕೂರು 
ಚಾಮರಾಜನಗರ 
ಚಿಕ್ಕಮಗಳೂರು 
ಧಾರವಾಡ 
ಉಡುಪಿ 
ಯಾದಗಿರಿ 


13 
14 
15 | 


100 . 00 


100. 00 


16 | 
- 17 | 


| 
| 


100. 00 
100 .00 
100 .00 


ಒಟ್ಟು 

2400.00 
( ರೂ . ಎರಡು ಸಾವಿರದ ನಾಲ್ಕು ನೂರು ಲಕ್ಷಗಳು ಮಾತ್ರ) 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಪ್ರಕೃತಿ ವಿಕೋಪ ಪರಿಹಾರ ನಿಯಮಾನುಸಾರ ಉಪಯೋಗಿಸಿಕೊಳ್ಳತಕ್ಕದ್ದು, ಪರಿಹಾರ 
ಕಾರ್ಯ ಕೈಗೊಳ್ಳುವಾಗ ಮಾನವ ಹಾನಿ, ಜೀವ ಹಾನಿ , ಜಾನುವಾರು ಜೀವ ಹಾನಿ, ಬೆಳೆಹಾನಿ, ಮನೆ ಹಾನಿಗಳಿಗೆ ಆದ್ಯತೆ ನೀಡತಕ್ಕದ್ದು. ಪ್ರಕೃತಿ ವಿಕೋಪ 
ಮಾರ್ಗಸೂಚಿಯಲ್ಲಿ ಅವಕಾಶವಿರುವಂತಹ ಕಾಮಗಾರಿಗಳಿಗೆ ಮಾತ್ರ ಮತ್ತು ಮಾರ್ಗಸೂಚಿಯ ಐಟಂ ನಂ . 18ರ ಪ್ರಕಾರ ಅವಕಾಶ ಇರುವ 
ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. 

- ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್ ರಸೀದಿ ಬಿಲ್ಲುಗಳನ್ನು ತಯಾರಿಸಿ ಮೇಲು ರುಜು 
ಮಾಡಿದ ನಂತರ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಸಿ . ಆರ್. ಎಫ್ . ಪಿಡಿ ಖಾತೆಗೆ ಜಮಾ ಮಾಡಿ ಪರಿಹಾರ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳತಕ್ಕದ್ದು . 

ಬಿಡುಗಡೆ ಮಾಡಿರುವ ಮೊತ್ತವನ್ನು 2010 - 11ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2245 - 01 - 800 -1- 01 -100 ( ಯೋಜನೇತರ) 
ಅಡಿಯಲ್ಲಿ ಭರಿಸತಕ್ಕದ್ದು. 

ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲ ಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿಯ ಸಂಖ್ಯೆ : ಆಇ 347 : ವೆಚ್ಚ- 7/2010 ದಿನಾಂಕ : 11- 11- 10 ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಗಂಗಾಧರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್ . 23 

ಕಂದಾಯ ಇಲಾಖೆ 

(ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು - 2) 

ಕಂದಾಯ ಸಚಿವಾಲಯ 
ವಿಷಯ : 2010ನೇ ಸಾಲಿನಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 

ಓದಲಾಗಿದೆ : ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿ ದಿನಾಂಕ : 26 - 11 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 26 - 11 -2010ರ ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿಯಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲ್ಲೂಕಿನಲ್ಲಿ 
ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದ ಹಾನಿಗೊಳಗಾಗಿರುವ ಪ್ರದೇಶಗಳಿಗೆ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳಲು ರೂ . 5.00 ಕೋಟಿ ಅನುದಾನ 
ಬಿಡುಗಡೆ ಮಾಡುವಂತೆ ಆದೇಶಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯ ಕೈಗೊಳ್ಳಲು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲು 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 180 ಟಿಎನ್ ಆರ್ 2010 (1), ಬೆಂಗಳೂರು, ದಿನಾಂಕ : 02ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪ್ರಕೃತಿ ವಿಕೋಪ ಪರಿಹಾರಕ್ಕಾಗಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರಿಗೆ ರೂ . 200.00 (ರೂಪಾಯಿ ಇನ್ನೂರು ಲಕ್ಷಗಳು ಮಾತ್ರ) ಲಕ್ಷಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಲಾಗಿದೆ. ಸದರಿ ಹಣವನ್ನು ಜಗಳೂರು ತಾಲ್ಲೂಕಿನಲ್ಲಿ, ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಾಮಗಾರಿಗಳನ್ನು 
ಕೈಗೊಳ್ಳಲು ಉಪಯೋಗಿಸುವುದು. 

ಪರಿಹಾರ ಕಾರ್ಯ ಕೈಗೊಳ್ಳುವಾಗ ಮಾನವ ಹಾನಿ , ಜೀವ ಹಾನಿ , ಜಾನುವಾರು ಜೀವ ಹಾನಿ , ಬೆಳೆಹಾನಿ, ಮನೆ ಹಾನಿಗಳಿಗೆ ಆದ್ಯತೆ 
ನೀಡತಕ್ಕದ್ದು. ಪ್ರಕೃತಿ ವಿಕೋಪ ಮಾರ್ಗಸೂಚಿಯಲ್ಲಿ ಅವಕಾಶವಿರುವಂತಹ ಕಾಮಗಾರಿಗಳಿಗೆ ಮಾತ್ರ ಮತ್ತು ಮಾರ್ಗಸೂಚಿಯ ಐಟಂ ನಂ . 18ರ ಪ್ರಕಾರ 
ಅವಕಾಶ ಇರುವ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು . 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್ ರಸೀದಿ ಬಿಲ್ಲು ತಯಾರಿಸಿ ಮೇಲು 
ರುಜು ಮಾಡಿ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಸಿ.ಆರ್.ಎಫ್. ಪಿಡಿ ಖಾತೆಗೆ ಜಮಾ ಮಾಡಿದ ನಂತರ ಪರಿಹಾರ ಕಾರ್ಯಗಳಿಗೆ 
ಉಪಯೋಗಿಸಿಕೊಳ್ಳತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೩ , ೨೦೧೧ 


೬೬೧ 


ಬಿಡುಗಡೆ ಮಾಡಿರುವ ಮೊತ್ತವನ್ನು 2010 -11ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2245 - 01 - 800 -1 - 01 - 100 ( ಯೋಜನೇತರ) 
ಅಡಿಯಲ್ಲಿ ಭರಿಸತಕ್ಕದ್ದು. 

ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲ ಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿಯ ಸಂಖ್ಯೆ : ಆಇ : 347 : ವೆಚ್ಚ - 7 /2010 ದಿನಾಂಕ : 11 - 11 -2010 ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಗಂಗಾಧರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 24 

ಕಂದಾಯ ಇಲಾಖೆ 

( ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು - 2) 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಬೀದರ್ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆ (ಪರಿಷ್ಕೃತ-1)ಗೆ ಸರ್ಕಾರದ ತಾತ್ಕಾಲಿಕ ಅನುಮೋದನೆ 

ನೀಡುವ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 73 ಟಿಟಿಪಿ 2000 , ದಿ : 21 - 11 - 2001 

2. ಪ್ರಾಧಿಕಾರದ ಪತ್ರ ಸಂಖ್ಯೆ : ಬಿನಪ್ರಾ : ಟಪಿಪಿಎಂ: ಮಾಪ್ಲಾ ( ಪ -1): 2009 -10:485, ದಿನಾಂಕ : 29 -10 - 2008. 

ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಛೇರಿಯ ಏಕ ಕಡತ ಸಂಖ್ಯೆ : ನಗ್ರಾಯೋ (1) ಉನಿ( ಯೋವಿ) : 
ಮ . ಯೋ ( ಪ- 1): ತಾತ್ಕಾಲಿಕ : 47 :2009 - 10 ರಲ್ಲಿ ದಿನಾಂಕ : 01 -12 - 2009 ಮತ್ತು ದಿನಾಂಕ : 27 - 10 -2010 

ರಲ್ಲಿ ನೀಡಿರುವ ಅಭಿಪ್ರಾಯ . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಸರ್ಕಾರಿ ಆದೇಶದಲ್ಲಿ ಬೀದರ್ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ 
ಅಂತಿಮ ಅನುಮೋದನೆ ನೀಡಿ ಆದೇಶಿಸಲಾಗಿದೆ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ (ತಿದ್ದುಪಡಿ) ಕಾಯ್ದೆ 2004ರ ಕಲಂ 13 ( ಡಿ) ಮತ್ತು 
13 (1) ರನ್ವಯ 10 ವರ್ಷಗಳಲ್ಲಿ ಸದರಿ ಮಹಾ ಯೋಜನೆಯನ್ನು ಪರಿಷ್ಕರಿಸಬೇಕಾಗಿರುತ್ತದೆ. ಸರ್ಕಾರವು ಆದೇಶ ಸಂಖ್ಯೆ ; ನಅಇ 55 ಗುಅಪ್ರಾ 2004 , 
ದಿನಾಂಕ : 26 - 05 - 2005ರಲ್ಲಿ ಬೀದ‌ ಸ್ಥಳೀಯ ಯೋಜನಾ ಪ್ರದೇಶವನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 
4ಎ (4 )ರನ್ವಯ ಮಾರ್ಪಡಿಸಿ 1505 .28 ಹೆಕ್ಟೇರುಗಳಿಂದ 10378.38 ಹೆಕ್ಟೇರುಗಳ ಪ್ರದೇಶಕ್ಕೆ ವಿಸ್ತರಿಸಲಾಗಿದೆ. 

ಅದರಂತೆ , ಮೇಲೆ ಓದಲಾದ ಕ್ರಮಾಂಕ ( 2) ರ ಪತ್ರದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರವು ಬೀದರ್ ಪಟ್ಟಣದ ಸ್ಥಳೀಯ ಯೋಜನಾ 
ಪ್ರದೇಶಕ್ಕೆ ತಯಾರಿಸಿರುವ ಮಹಾ ಯೋಜನೆ ( ಪ - 1) ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ (ತಿದ್ದುಪಡಿ) ಕಾಯ್ದೆ 2004ರ ಕಲಂ 
13 ( ಡಿ) ಮತ್ತು 13 (1) ರನ್ವಯ ಅಗತ್ಯ ಕ್ರಮ ಜರುಗಿಸಿ ಮಹಾ ಯೋಜನೆಯ ( ಪರಿಷ್ಕೃತ-1) ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ ಸರ್ಕಾರದ 
ಅಂತಿಮ ಅನುಮೋದನೆಗೆ ಸಲ್ಲಿಸಿರುತ್ತದೆ. 

ಮೇಲೆ ಓದಲಾದ ಕ್ರಮಾಂಕ ( 3) ರ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಛೇರಿಯ ಏಕ ಕಡತದಲ್ಲಿ ಬೀದರ್ ಪಟ್ಟಣದ 
ಜನಸಂಖ್ಯೆ : 2021ಕ್ಕೆ ಅಂದಾಜಿಸಲಾದ 5,00, 000 ಗಳಿಗೆ ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ ಮಹಾ ಯೋಜನೆ ( ಪರಿಷ್ಯತ -1) ನ್ನು ತಯಾರಿಸಲಾಗಿದೆ. 
ಬೀದರ್ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ 10378.38 ಹೆಕ್ಟೇರ್ ಪ್ರದೇಶದಲ್ಲಿ 4550. 00 ಹೆಕ್ಟೇರ್ ಪ್ರದೇಶವನ್ನು ನಗರೀಕರಣದ ಎಲ್ಲೆಯೆಂದು 
ಪ್ರಸ್ತಾಪಿಸಿ ಯೋಜನೆಯನ್ನು ರೂಪಿಸಲಾಗಿದೆ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ (12 ) ರಲ್ಲಿ ನಿಗದಿಪಡಿಸಿರುವ 
ಅಂಶಗಳನ್ನು ಪರಿಗಣಿಸಿ ಪಟ್ಟಣದ ಮುಂದಿನ ಯೋಜಿತ ಬೆಳವಣಿಗೆಗಳಿಗಾಗಿ ಪ್ರಸ್ತಾಪಿಸಿರುವ 4550.00 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 2120.45 
ಹೆಕ್ಟೇರ್ ( ಶೇ . 47.22), ವಾಣಿಜ್ಯಕ್ಕಾಗಿ 190.80 ಹೆಕ್ಟೇರ್ ( ಶೇ .04 .20), ಕೈಗಾರಿಕೆಗಾಗಿ 328.00 ಹೆಕ್ಟೇರ್ ( ಶೇ .07.19), ಸಾರ್ವಜನಿಕ: ಅರೆ ಸಾರ್ವಜನಿಕ 
ವಲಯಕ್ಕಾಗಿ 370 .35 ಹೆಕ್ಟೇರ್ ( ಶೇ .08.23), ನಾಗರೀಕ ಸೌಲಭ್ಯಕ್ಕಾಗಿ 3.10 ಹೆಕ್ಟೇರ್ ( ಶೇ .0.18), ಉದ್ಯಾನವನ್:ಬಯಲು ಜಾಗೆಗಾಗಿ 606.60 ಹೆಕ್ಟೇರ್ 
( ಶೇ . 13.48), ಸಾರಿಗೆ ಮತ್ತು ಸಂಪರ್ಕ ವಲಯಕ್ಕೆ 875.70 ಹೆಕ್ಟೇರ್ ( ಶೇ .19 .46) ಪ್ರದೇಶವನ್ನು ನಿಗದಿಪಡಿಸಲಾಗಿದೆ. ಮಹಾ ಯೋಜನೆಯನ್ನು 
( ಪರಿಷ್ಕೃತ-1) ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು ರೂಪಿಸಲಾಗಿದ್ದು, ಸದರಿ ಮಹಾ ಯೋಜನೆಗೆ ಕರ್ನಾಟಕ ನಗರ ಮತ್ತು 
ಗ್ರಾಮಾಂತರ ಯೋಜನಾ ( ತಿದ್ದುಪಡಿ) ಕಾಯ್ದೆ 2004ರ ಕಲಂ 13( ಡಿ) ಮತ್ತು 13(1) ರನ್ವಯ ತಾತ್ಕಾಲಿಕ ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 

ಸರ್ಕಾರವು ಪ್ರಸ್ತಾವನೆಯಲ್ಲಿ ಮೇಲೆ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಈ ಕೆಳಕಂಡ ಅಂಶಗಳನ್ನು ಸೂಕ್ತವಾಗಿ ಅಳವಡಿಸಿಕೊಳ್ಳುವ 
ಬಗ್ಗೆ ಪರಿಶೀಲಿಸಿ ಸಲ್ಲಿಸಲು ಸೂಚಿಸಲಾಯಿತು. 

1 . FAR incorporated for sites facing 6 .0 m wide roads . 
2 . Specific details formore clarity on Apartments and group housing schemes . 
3. Areas of Special Control ; 
4 . Activities allowed in basement ; 
5. Incorporating Coverage factor with respect to sites facing road widening proposals. 

ಅದರಂತೆ ಮೇಲ್ಕಂಡ ಅಂಶಗಳ ಬಗ್ಗೆ ಪರಿಶೀಲಿಸಿ, ವಲಯ ನಿಯಮಾವಳಿಗಳಲ್ಲಿ ಪ್ರಾಧಿಕಾರವು ಸೂಕ್ತವಾಗಿ ಅಳವಡಿಸಿಕೊಂಡು ಮಹಾ 
ಯೋಜನೆ ( ಪ -1) ಯ ಕಾಲೋಚಿತಗೊಳಿಸಿದ ವರದಿಯನ್ನು ಸಲ್ಲಿಸಿ ಸರ್ಕಾರದ ಅನುಮೋದನೆ ಕೋರಿರುತ್ತದೆ. ಅದರಂತೆ ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 


ܟܬܬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ನಅಇ 200 ಗುಅಪ್ರಾ 2009, ಬೆಂಗಳೂರು, ದಿನಾಂಕ : 1ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾಯೋಜನೆಗೆ 
( ಪರಿಷ್ಕೃತ- 1) ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ (ತಿದ್ದುಪಡಿ) ಕಾಯ್ದೆ 2004ರ ಕಲಂ 13 ( ಡಿ ) ಮತ್ತು 13 (1) ರನ್ವಯ ತಾತ್ಕಾಲಿಕ 
ಅನುಮೋದನೆಯನ್ನು ನೀಡಲಾಗಿದೆ. ಮಹಾ ಯೋಜನೆಗೆ ತಾತ್ಕಾಲಿಕ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ ಸರ್ಕಾರದ 
ಮುದ್ರೆಯನ್ನು ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 30 

ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ನಅಇ 358 ಬೆಂರೂಪ್ರಾ 2010, ಬೆಂಗಳೂರು ದಿನಾಂಕ : 09ನೇ ಡಿಸೆಂಬರ್ , 2010 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 208 ಬೆಂರೂಪ್ರಾ 2010, ದಿನಾಂಕ : 09 - 08 - 2010ರಲ್ಲಿ ಕೋಲಾರ ನಗರದ ಸ್ಥಳೀಯ ಯೋಜನಾ 
ಪ್ರದೇಶಕ್ಕೆ ರೂಪಿಸಿರುವ ಅಂತಿಮ ಮಹಾ ಯೋಜನೆ ( ಪರಿಷ್ಕೃತ- 1) ಯ ಅನುಮೋದನೆ ಪೂರ್ವದಲ್ಲಿ ಸರ್ಕಾರದಲ್ಲಿ ಈಗಾಗಲೇ ಭೂ ಉಪಯೋಗ 
ಬದಲಾವಣೆಗೆ ಆದೇಶಗಳಾಗಿರುವ ಪ್ರಕರಣಗಳಲ್ಲಿ ಮಹಾ ಯೋಜನೆಯಲ್ಲಿ ಯಾವುದೇ ಭೂ ಬಳಕೆಗೆ ಕಾಯ್ದಿರಿಸಿದ್ದರೂ ಸಹ ಅಂತಹ ಪ್ರಕರಣಗಳಲ್ಲಿ 
ಸರ್ಕಾರದಿಂದ ಭೂ ಉಪಯೋಗ ಬದಲಾವಣೆಗೆ ಆದೇಶವಾದ ಭೂ ಉಪಯೋಗವನ್ನೇ ಪರಿಗಣಿಸತಕ್ಕದ್ದು ಎಂದು ಸದರಿ ನಿಬಂಧನೆಯನ್ನು 
ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , 31 

ನಗರಾಭಿವೃದ್ಧಿ ಇಲಾಖೆ 

ಒಳಾಡಳಿತ ಸಚಿವಾಲಯ 
ವಿಷಯ : ಎಂ . ಕೆ. ಹುಬ್ಬಳ್ಳಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಕ್ರಮಗಳನ್ನು ಸಿಐಡಿ ತನಿಖೆಗೆ ಒಳಪಡಿಸುವ ಬಗ್ಗೆ. 
ಓದಲಾಗಿದೆ : ಮಾನ್ಯ ವಿಧಾನ ಸಭಾ ಸದಸ್ಯರಾದ ಶ್ರೀ ಸುರೇಶ್ ಶಿವರುದ್ರಪ್ಪ ಮಾರಿಹಾಳ ಶ್ರೀ ಜಗದೀಶ್ ಸಿ . ಮೆಟಗುಡ್, ಶ್ರೀ ಸಂಜಯ ಬಿ. 

ಪಾಟೀಲ್, ಮತ್ತು ಶ್ರೀ ಪ್ರಹ್ಲಾದ್ ಕೆ. ರೆಹಮಾಣಿ ಇವರು ದಿನಾಂಕ : 22 - 04 - 2010 ರಂದು ಸಲ್ಲಿಸಿದ ಜಂಟಿ ಮನವಿ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಸುರೇಶ್ ಶಿವರುದ್ರಪ್ಪ ಮಾರಿಹಾಳ, ಶ್ರೀ ಜಗದೀಶ್ ಸಿ. ಮೆಟಗುಡ್ , 
ಶ್ರೀ ಸಂಜಯ ಬಿ . ಪಾಟೀಲ್, ಮತ್ತು ಶ್ರೀ ಪ್ರಹ್ಲಾದ್ ಕೆ. ರೆಹಮಾಣಿ ಇವರುಗಳು ದಿನಾಂಕ : 22 - 04 - 2010 ರಂದು ಸಲ್ಲಿಸಿದ ಜಂಟಿ ಮನವಿಯಲ್ಲಿ 
ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕಿನ , ಕಿತ್ತೂರು ಮತ ಕ್ಷೇತ್ರದ ಎಂ . ಕೆ. ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ದಿನಾಂಕ : 
1 -4 -2010 ರಂದು ಕಾರ್ಖಾನೆಯ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಮಧ್ಯಾಹ್ನ 12 -30 ಘಂಟೆಗೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಆಡಳಿತ ಮಂಡಳಿಯ ಸಭಾ ಭವನದಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟು 
ಸರ್ಕಾರದ ಚುನಾವಣಾಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಜೀವ ಬೆದರಿಕೆಯನ್ನು ಒಡ್ಡಿ 2 -3 ಕಡತಗಳಿಗೆ ಅಕ್ರಮವಾಗಿ ಸಹಿ 
ಮಾಡಿಸಿಕೊಂಡಿದ್ದಾರೆಂದು ವ್ಯವಸ್ಥಾಪಕ ನಿರ್ದೇಶಕರು ಕಿತ್ತೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಈ ಕಾರ್ಖಾನೆಯಲ್ಲಿ ಅಧ್ಯಕ್ಷರು ಮತ್ತು 
ಉಪಾಧ್ಯಕ್ಷರು ಕರ್ನಾಟಕ ಸಹಕಾರಿ ಸಂಘಗಳ ಕಾಯಿದೆ, ನಿಯಮಗಳು ಮತ್ತು ಕಾರ್ಖಾನೆಯ ಉಪ ನಿಯಮಗಳ ವಿರುದ್ಧವಾಗಿ ಅನಧಿಕೃತವಾಗಿ 
ಗೋಣಿಚೀಲ, ಸುಣ್ಣ ಹಾಗೂ ಕಾರ್ಖಾನೆಯ ಬಿಡಿ ಭಾಗಗಳನ್ನು ಕಾನೂನಿನ ವಿರುದ್ಧವಾಗಿ ಖರೀದಿಸಿ ಅಂದಾಜು 75 ಕೋಟಿರೂಪಾಯಿಯ ಕಾನೂನು 
ಬಾಹಿರವಾಗಿ ಪಾವತಿಸಿದ್ದಾರೆಂದು ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ವರದಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಸಂಚು ರೂಪಿಸಿ ಕಾರ್ಖಾನೆಯ 
ಆಡಳಿತ ಮಂಡಳಿಯ ಸದಸ್ಯರು ಈ ಅಕ್ರಮ ಕೃತ್ಯಗಳನ್ನು ಎಸಗಿರುತ್ತಾರೆಂದು ತಿಳಿಸಿರುತ್ತಾರೆ. 

ಆದುದರಿಂದ ಈ ಎಲ್ಲಾ ಅಂಶಗಳ ತನಿಖೆಗಾಗಿ ಈ ಪ್ರಕರಣವನ್ನು ಸಿ.ಐ.ಡಿ. ತನಿಖೆಗೆ ಒಳಪಡಿಸುವಂತೆ ಕೋರಿರುತ್ತಾರೆ. 
ಈ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಸಂ .ಒಣ 77 ಸಿಐಡಿ 2010, ಬೆಂಗಳೂರು, ದಿನಾಂಕ : 10ನೇ ಡಿಸೆಂಬರ್ 2010 | 
ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲ್ಲೂಕಿನ, ಕಿತ್ತೂರು ಮತ ಕ್ಷೇತ್ರದ ಎಂ .ಕೆ. ಹುಬ್ಬಳ್ಳಿಯ 
ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ದಿನಾಂಕ 1 -4 - 2010 ರಂದು ಕಾರ್ಖಾನೆಯ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆಯಲ್ಲಿ 
ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮಧ್ಯಾಹ್ನ 12 - 30 ಘಂಟೆಗೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಆಡಳಿತ ಮಂಡಳಿಯ 
ಸಭಾ ಭವನದಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಸರ್ಕಾರದ ಚುನಾವಣಾಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಜೀವ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೬೩ 


ಬೆದರಿಕೆಯನ್ನು ಒಡ್ಡಿ 2- 3 ಕಡತಗಳಿಗೆ ಅಕ್ರಮವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆಂದು ವ್ಯವಸ್ಥಾಪಕ ನಿರ್ದೆಶಕರು ಕಿತ್ತೂರು ಪೋಲೀಸ್ ಠಾಣೆಯಲ್ಲಿ 
ದಾಖಲಿಸಿರುವ ಪ್ರಕರಣವನ್ನು ಸಿ. ಐ. ಡಿ. ತನಿಖೆಗೆ ವಹಿಸಿ ಆದೇಶಿಸಲಾಗಿದೆ. 

ಜಿಲ್ಲಾ ಪೋಲೀಸ್ ವರಿಷ್ಠಾಧಿಕಾರಿಗಳು, ಬೆಳಗಾವಿ ಇವರು ಈ ಬಗ್ಗೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮೊಕದ್ದಮೆಗೆ 
ಸಂಬಂಧಿಸಿದ ಕಡತವನ್ನು ಸಿ.ಐ .ಡಿ. ತಂಡಕ್ಕೆ ಹಸ್ತಾಂತರಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವುದು. 

ಸಿ.ಐ. ಡಿ. ತಂಡವು ಈ ಪ್ರಕರಣಗಳಲ್ಲಿ ಆದಷ್ಟು ಶೀಘ್ರವಾಗಿ ತನಿಖೆಯನ್ನು ಪೂರ್ಣಗೊಳಿಸಿ, ವರದಿಯನ್ನು ಸರ್ಕಾರಕ್ಕೆ ತ್ವರಿತವಾಗಿ ಸಲ್ಲಿಸಲು 
ಕ್ರಮ ಕೈಗೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆ ರ್ , 32 

ಒಳಾಡಳಿತ ಇಲಾಖೆ, ( ಅಪರಾಧಗಳು ). 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಲ್. ವಿ. ಚಟ್ನಾಳ್ಕರ್ , ಸರ್ಕಾರಿ ಅಭಿಯೋಜಕರು (ನಿವೃತ್ತ), ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಗುಲ್ಬರ್ಗ ಇವರಿಗೆ 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 247( ಎ)(1) ರ ಸೌಲಭ್ಯ ಪರಿಗಣಿಸುವ ಕುರಿತು. 
ಓದಲಾಗಿದೆ : (1) ಸರ್ಕಾರದ ಅಧಿಸೂಚನೆ - 1 ಸಂ : ಲಾ 15 ಪಿಪಿಇ 83, ದಿನಾಂಕ : 05 - 04 -1984 , 

( 2) ಸರ್ಕಾರದ ಆದೇಶ ಸಂಖ್ಯೆ : ಲಾ 147 ಪಿಪಿಇ 84 , ದಿನಾಂಕ : 16 /17 - 08 - 84, 
(3) ಸದರಿ ಅಧಿಕಾರಿಯವರ ಮನವಿ ದಿನಾಂಕ : 16 - 08 - 2010 
( 4) ನಿರ್ದೆಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂ : ಡಿಪಿಎನ್ / ಲೆಕ್ಕ - 1 / 53 /2010 - 2011 , 

ದಿನಾಂಕ : 27 - 09 - 2010 . 
ಪ್ರಸ್ತಾವನೆ : 

ಮೇಲೆ (4) ರಲ್ಲಿ ಓದಲಾದ ದಿನಾಂಕ : 27 - 09 - 2010ರ ಪತ್ರದಲ್ಲಿ ನಿರ್ದೆಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, 
ಬೆಂಗಳೂರುರವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 05 -04 -1984ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ :8ರ ಅನ್ವಯ ಶ್ರೀ ಎಲ್. ವಿ . 
ಚಟ್ನಾಳ್ಕರ್ , ಸರ್ಕಾರಿ ಅಭಿಯೋಜಕರು (ನಿವೃತ್ತ), ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗ ಇವರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 

ರಿ ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾತಿ ಹೊಂದಿ , ದಿನಾಂಕ : 19 - 04 - 1984ರ ಪೂರ್ವಾಹ್ನ ಹುದ್ದೆಯ ಕರ್ತವ್ಯಕ್ಕೆ 
ವರದಿ ಮಾಡಿಕೊಂಡಿರುತ್ತಾರೆ. ಮೇಲೆ ( 2 ) ರಲ್ಲಿ ಓದಲಾದ ದಿನಾಂಕ : 16 /07- 08 -84ರ ಸರ್ಕಾರದ ಆದೇಶದನ್ವಯ ಸದರಿ ನಿವೃತ್ತ ಅಧಿಕಾರಿಯ ಜನ್ಮ 
ದಿನಾಂಕವನ್ನು 10 .10.1950 ಎಂದು ಒಪ್ಪಲಾಗಿದೆ. ಮೇಲೆ (3) ರಲ್ಲಿ ಓದಲಾದ ಮನವಿಯಲ್ಲಿ ಸದರಿ ಅಧಿಕಾರಿಯವರ 33 ವರ್ಷ 6 ತಿಂಗಳು 9 ದಿನಗಳ 
ವಯಸ್ಸಿನಲ್ಲಿ ಸರ್ಕಾರಿ ಸೇವೆಗೆ ಸೇರಿದಂತೆ ಆಗುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 247( ಎ) (1) ರನ್ವಯ ಮೂರು 
ಹೆಚ್ಚುವರಿ ಸೌಲಭ್ಯಕ್ಕೆ ಅವರು ಅರ್ಹರಿರುವುದರಿಂದ ಪರಿಗಣಿಸುವಂತೆ ಕೋರಿರುತ್ತಾರೆ. ಆದ್ದರಿಂದ, ಸದರಿ ನಿಯಮದನ್ವಯ ಶ್ರೀ ಎಲ್ . ವಿ 
ಚಟ್ನಾಳ್ಕರ್‌ರವರ ಅರ್ಹತಾದಾಯಕ ಸೇವೆಗೆ ನಿವೃತ್ತಿ ವೇತನಕ್ಕೆ ಮಾತ್ರ ಮೂರು ವರ್ಷಗಳ ಸೇವೆಯನ್ನು ಹೆಚ್ಚುವರಿ ಸೇವೆಯನ್ನು ಸೇರ್ಪಡೆ ಮಾಡಲು 
ಆದೇಶವನ್ನು ಹೊರಡಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ ಒಇ 332 ಪಿಪಿಇ 2010, ಬೆಂಗಳೂರು, ದಿನಾಂಕ : 07ನೇ ಡಿಸೆಂಬರ್ 2010 


ಶ್ರೀ ಎಲ್. ವಿ ಚಟ್ನಾಳ್ಕರ್ , ಸರ್ಕಾರಿ ಅಭಿಯೋಜಕರು (ನಿವೃತ್ತ) ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
247 ( ಎ) (1) ರ ರೀತ್ಯ ಮೂರು ವರ್ಷಗಳ ಅಧಿಕ ಸೇವಾವಧಿಯನ್ನು ಅವರ ನಿವೃತಿ ವೇತನ ಸೌಲಭ್ಯಗಳಿಗೆ ಮಾತ್ರ ಹೆಚ 
ಸೇವೆಯೆಂದು ಪರಿಗಣಿಸಲು ಆದೇಶಿಸಿದೆ. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಆಇ 1553 ಸೇ - 3 /2010, ದಿನಾಂಕ : 03 - 11 - 2010ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್, 33 

ಒಳಾಡಳಿತ ಇಲಾಖೆ 
( ಕಾ ಮತ್ತು ಸು ಹಾಗೂ ಕಾಫಿಮೋಸಾ ಮತ್ತು ಅಭಿಯೋಗಗಳು) 


وع 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 

ಭಾಗ - ೧ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕಿನ ಭಟ್ಟರ ನರಸಾಪುರ ಗ್ರಾಮದ ಹತ್ತಿರ ಹೊಸ ಜಿನುಗುಕೆರೆ ನಿರ್ಮಾಣಕ್ಕಾಗಿ 

ಅಗತ್ಯವಿರುವ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆಗಾಗಿ ಮುಂಗಡ ಹಣ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ : 24 -12 - 2009ರ 

ಪತ್ರದ ಸಂಖ್ಯೆ : ಮುಇಂ/ ಸನೀ ( ಉ ) ವ /ಭೂಸ್ವಾ/ 2010 - 11 / 7767 
ಪ್ರಸ್ತಾವನೆ : 

ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದ ವ್ಯಾಪ್ತಿಯಲ್ಲಿ ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕಿನ ಭಟ್ಟರ ನರಸಾಪುರ ಗ್ರಾಮದ ಹತ್ತಿರ ಹೊಸ 
ಜಿನುಗುಕೆರೆ ನಿರ್ಮಾಣಕ್ಕಾಗಿ ಭಟ್ಟರ ನರಸಾಪುರ ಗ್ರಾಮದ ಸರ್ವೆ ನಂಬರ್‌ಗಳಿಗೆ ಸೇರಿದ 45 - 33 ಎಕರೆ ಜಮೀನಿನ ಸ್ವಾಧೀನಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆ 
ನಡೆಸಲು ಸಂಭವನೀಯ ವೆಚ್ಚ ರೂ . 49,91 ,100 - 00ಗಳನ್ನು ಭೂ ಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣವಾಗಿ ಠೇವಣಿ ಮಾಡಲು ಬಿಡುಗಡೆ 
ಮಾಡುವಂತೆ ಮೇಲೆ ಓದಲಾದ ದಿನಾಂಕ : 29 -12 - 2009ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ : ಕಂಇ 42 ಭೂಸ್ವಾಹಾ 2000 , ದಿನಾಂಕ : 08 - 10 - 2001ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು 
ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣ ಠೇವಣಿ ಮಾಡಲು ಸೂಚಿಸಲಾಗಿದೆ. ಅದರಂತೆ ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ -19 - ಭೂಸ್ವಾಪ್ರಾ 2010 , ಬೆಂಗಳೂರು, ದಿನಾಂಕ : 08ನೇ ಡಿಸೆಂಬರ್, 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲುಕಿನ ಭಟ್ಟರ ನರಸಾಪುರ ಗ್ರಾಮದ ಹೊಸ ಜಿನುಗು 
ಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಿರುವ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಸಂಭವನೀಯ ಭೂಸ್ವಾಧೀನ ವೆಚ್ಚದ ಶೇ . 50ರಷ್ಟು ಅಂದರೆ ರೂ . 
24,95,550 - 00 ಲಕ್ಷಗಳನ್ನು ( ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಐವತ್ತು ರೂ .ಗಳು ಮಾತ್ರ ) ಬಿಡುಗಡೆ ಮಾಡಿ ಈ ಮೊತ್ತವನ್ನು 
ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಹಣವಾಗಿ ಠೇವಣಿ ಮಾಡಲು ಸರ್ಕಾರವು ಆದೇಶಿಸಿದೆ. 

ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702 - 0 - 800 -1 - 00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ; ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ : 20 - 10 -2010 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ. ಗೋವಿಂದರಾಜ್ 

ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ . ಆರ್. 34 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ನಿಡಶೇಷಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಬ್ಯಾಲಿಹಾಳ ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರದ ಸಂಖ್ಯೆ : 

ಮುಇಂ/ ಸನೀ ( ಉ ) ವ/ ಬಿಜಾ/ಭೂಸ್ವಾಪ್ರ/2010 - 11/ 4117 , ದಿನಾಂಕ : 19 - 07 -10 
ಪ್ರಸ್ತಾವನೆ : 

ಕೊಪ್ಪಳ ಜಿಲ್ಲೆ , ಕುಷ್ಟಗಿ ತಾಲ್ಲೂಕು ನಿಡಶೇಷಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬ್ಯಾಲಿಹಾಳ ಗ್ರಾಮದ 
ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಕೊಪ್ಪಳ ಸಿವಿಲ್ ನ್ಯಾಯಾಲಯವು ( ಹಿರಿಯ ವಿಭಾಗ) ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ಆದೇಶದಂತೆ ಹೆಚ್ಚುವರಿ 
ಪರಿಹಾರ ನೀಡಲು ರೂ . 36 ,34 ,995 - 00ಗಳನ್ನು ಬಿಡುಗಡೆ ಮಾಡಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ ಓದಲಾದ ದಿನಾಂಕ : 19 -07-10ರ ಪತ್ರದಲ್ಲಿ ಕೋರಿದ್ದಾರೆ. 

* ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರ ಅಧಿಸೂಚನೆ ದಿನಾಂಕ : 10 - 10 - 96ರ ಪ್ರಕಾರ ಬ್ಯಾಲಿಹಾಳ ಗ್ರಾಮದ ವಿವಿಧ ಸರ್ವೆ 
ನಂಬರ್‌ಗಳಲ್ಲಿ 98 - 37 ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿದ್ದು ವಿಶೇಷ ಭೂಸ್ವಾಧೀನಾಧಿಕಾರಿಯವರು ದಿನಾಂಕ 30 - 11 - 1998ರಂದು ರಚಿಸಿದ 
ಐತೀರ್ಪಿನಲ್ಲಿ ಪ್ರತಿ ಎಕರೆಗೆ ರೂ . 15, 000 / - ಗಳನ್ನು ನಿಗದಿಪಡಿಸಿದ್ದಾರೆ. ಐತೀರ್ಪಿನಂತೆ ಪರಿಹಾರ ಪಡೆದ ಭೂ ಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ 
ಕೊಪ್ಪಳ ಸಿವಿಲ್ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ಎಲ್. ಎ.ಸಿ. ಪ್ರಕರಣಗಳಲ್ಲಿ ನ್ಯಾಯಾಲಯವು ಪ್ರತಿ ಎಕರೆಗೆ ರೂ . 55 ,000/ - ಗಳನ್ನು ನಿಗಧಿಪಡಿಸಿ 
ದಿನಾಂಕ : 07 - 03 - 05ರಂದು ಸಾಮಾನ್ಯ ತೀರ್ಪು ನೀಡಿದೆ. ಪಾವತಿಸಬೇಕಾದ ಪರಿಹಾರ ಮೊತ್ತದ ಪ್ರಕರಣಾವಾರು ವಿವರ ಕೆಳಕಂಡಂತಿದೆ. 

ಪರಿಹಾರ ಮೊತ್ತ ( ರೂ . 
ಎಲ್‌ಎಸಿ ಸಂಖ್ಯೆ ಬ್ಯಾಲಿಹಾಳ ಗ್ರಾಮದ ಸ. ನಂ . ವಿಸ್ತೀರ್ಣ ಎ - ಗುಂ 

ಗಳಲ್ಲಿ) 
59 / 02 8 /1,8 / 2 

10 - 18 

1721540 
60 /02 9 / ಎ 

1 - 02 

173430 
61 /02 10 /lಎ 

383414 
4 | 62 /02 1 | 10 / 

2 - 13 

| 383414 


ಸಂ . 


2 - 13 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೩ , ೨೦೧೧ 


೬೬೫ 


6 . 


12 


| 5 | 64 /02 10/ 2ಎ 

2 - 24 

428705 
65 /02 

2 - 06 

354593 
7 | 66 /02 12 / 6 

1 - 06 

189899 
ಒಟ್ಟು 

3634995 
ಸಿವಿಲ್ ನ್ಯಾಯಾಲಯದ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನುಕೋಶವು ಪತ್ರ ಸಂಖ್ಯೆ : 
ಆರ್ ಡಿ 1356 ಎಲ್ಸಿಜಿ 2008, ದಿನಾಂಕ 01/ 01/09 ರಲ್ಲಿ ನಿರ್ಧರಿಸಿದೆ. 

ಈ ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಮತ್ತು ಭೂ ಸ್ವಾಧೀನ ಕಾಯ್ದೆಯ ವಿಧಿವಿಧಾನಗಳಂತೆ ಪರಿಶೀಲಿಸಿ , ಸರ್ಕಾರವು ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ- 107 - ಭೂಸ್ವಾಪ್ರಾ 2010, ಬೆಂಗಳೂರು, ದಿನಾಂಕ : 23ನೇ ನವೆಂಬರ್ , 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ನಿಡಶೇಷಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಬ್ಯಾಲಿಹಾಳ ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್.ಎ . ಸಿ. ಸಂಖ್ಯೆ : 59 / 02 ರಿಂದ 62/02 ಮತ್ತು 64 / 02 

ವ ಆದೇಶದಂತೆ ಪರಿಹಾರ ರೂ . 36,34,995 -00ಗಳನ್ನು ( ಮುವತ್ತಾರು ಲಕ್ಷದ ಮುವತ್ನಾಲ್ಕು ಸಾವಿರದ ಒಂಬೈನೂರ 
ತೊಂಬತ್ತೈದು ರೂ . ಗಳು ಮಾತ್ರ ) ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 
1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2010 -11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 -00 - 800-1- 00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ : 20 - 10 - 10 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 35 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕಿನ ಕಮತನೂರು ಸಣ್ಣ ನೀರಾವರಿ ಕೆರೆಯ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ : ದಿನಾಂಕ 29- 09- 2010 ರಂದು ಅಂತ್ಯಗೊಂಡ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 

ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇ೦/ ಸನೀ ( ಉ ) ವ / ಬಿಜಾ/ಭೂಸ್ವಾಪ/2010 - 11 /5391. 
ಪ್ರಸ್ತಾವನೆ : 

ಬೆಳಗಾಂ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕಿನ ಕಮತನೂರು ಸಣ್ಣ ನೀರಾವರಿ ಕೆರೆಯ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕಮತನೂರು 
ಗ್ರಾಮದ ಸ. ನಂ . 303ರ 9 -10 ಎಕರೆ ಜಮೀನಿಗೆ ಹುಕ್ಕೇರಿ ಸಿವಿಲ್ ನ್ಯಾಯಾಲಯವು ( ಹಿರಿಯ ವಿಭಾಗ) ನೀಡಿದ ಆದೇಶದಂತೆ ಹೆಚ್ಚುವರಿ ಪರಿಹಾರ 
ಪಾವತಿಸಲು ರೂ . 54,50,137 - 00 ಗಳ ಅನುದಾನ ಬಿಡುಗಡೆ ಮಾಡುವಂತೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 
ಇವರು ಮೇಲೆ ಓದಲಾದ ದಿನಾಂಕ 29 - 09 - 2010ರ ಪತ್ರದಲ್ಲಿ ಕೋರಿದ್ದಾರೆ. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರ ಅಧಿಸೂಚನೆ ದಿನಾಂಕ 20 - 08 - 1992ರ ಪ್ರಕಾರ ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ 
ಭೂಮಾಲೀಕರು ದಿನಾಂಕ 28 - 03- 1995 ರಂದು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) 
ರಡಿ ಹುಕ್ಕೇರಿ ಸಿವಿಲ್ ನ್ಯಾಯಾಲಯ ( ಹಿರಿಯ ವಿಭಾಗದಲ್ಲಿ ಎಲ್.ಎ.ಸಿ. ಸಂಖ್ಯೆ : 73/ 01 ನ್ನು ದಾಖಲಿಸಿದ್ದು, ಸಿವಿಲ್ ನ್ಯಾಯಾಲಯ ದಿನಾಂಕ 
17- 04 - 2004 ರಂದು ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ . 1,70 ,000/- ಗಳ ಬೆಲೆಯನ್ನು ನಿಗದಿಪಡಿಸಿ, ಈ ಮೊತ್ತದ ಮೇಲೆ ಶಾಸನಬದ್ದ ಇತರೆ 
ಸವಲತ್ತುಗಳೊಂದಿಗೆ ಪಾವತಿಸಲು ದಿನಾಂಕ 17 - 04 - 2004 ರಂದು ಆದೇಶಿಸಿದೆ. ಈ ತೀರ್ಪಿನ ವಿರುದ್ದ ಸಹಾಯಕ ಆಯುಕ್ತರು , ಬೆಳಗಾವಿ ಉಪ 
ವಿಭಾಗ , ಬೆಳಗಾವಿ ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ, ಧಾರವಾಡ ಇಲ್ಲಿ ಎಂ.ಎಫ್.ಎ. ಸಂಖ್ಯೆ: 7598- 04 ನ್ನು ಸಲ್ಲಿಸಿದ್ದು, 
ನ್ಯಾಯಾಲಯವು ದಿನಾಂಕ 20 - 11 -2008 ರಂದು ವಜಾ ಮಾಡಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಅರ್ಹವಲ್ಲವೆಂದು ಕಂದಾಯ 
ಇಲಾಖೆಯು ಪತ್ರ ಸಂಖ್ಯೆ : ಲಾ 1066 ಎಲ್‌ಬಿಎಸ್ 2009 , ದಿನಾಂಕ 22 - 07 - 2009 ರಲ್ಲಿ ಅಭಿಪ್ರಾಯ ನೀಡಿದೆ. 


೬೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


ಸಿವಿಲ್ ನ್ಯಾಯಾಲಯದ ತೀರ್ಪಿನಂತೆ ಪಾವತಿಸಬೇಕಾದ ಬಾಕಿ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 
| ಎಲ್‌ಎಸಿ ಸ. ನಂ . ಎಂಎಫ್‌ಎ 

ವಿಸ್ತೀರ್ಣ ಪರಿಹಾರ ಮೊತ್ತ 
| ಸಂ . 

ಎ - ಗುಂ ( ರೂ . ಗಳಲ್ಲಿ ) 
1 | 73 /01 | 303 

7598/04 

9 - 10 

32 ,64 ,900 - 00 
ಒಟ್ಟು 

32 ,64900 - 00 
ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಮತ್ತು ಭೂಸ್ವಾಧೀನ ಕಾಯ್ದೆಯ ವಿಧಿ ವಿಧಾನಗಳಂತೆ ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 35 ಭೂಸ್ವಾಪ್ರ 2010 , ಬೆಂಗಳೂರು, ದಿನಾಂಕ : 03ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಬೆಳಗಾಂ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕಿನ ಕಮತನೂರು ಸಣ್ಣ ನೀರಾವರಿ ಕೆರೆಯ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಕಮತನೂರು ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ. ಸಿ. ಸಂಖ್ಯೆ: 73/01 ರಲ್ಲಿ ನೀಡಿರುವ ಆದೇಶದಂತೆ ಪರಿಹಾರ 
ರೂ . 32 ,64,900 - 00 ಗಳನ್ನು (ಮೂವತ್ತೆರಡು ಲಕ್ಷದ ಅರವತ್ತಾಲ್ಕು ಸಾವಿರದ ಒಂಬೈನೂರು ರೂ . ಗಳು ಮಾತ್ರ ) ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 

ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
ಹೆಚ್ಚುವರಿ ಪರಹಾರ ಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಸಂಬಂಧಿಸಿದ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2010- 11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00- 800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ 20 - 10 -2010 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 36 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕಿನ ನಾಗನೂರು ಗ್ರಾಮದ ಹದ್ದಿಯಲ್ಲಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಬೆಳೆ ನಷ್ಟ ಪರಿಹಾರ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 170 ಭೂಸ್ವಾಪ್ರ 2006 , ದಿನಾಂಕ 06 - 09 - 2006 . 

2 . ಉಪ ವಿಭಾಗಾಧಿಕಾರಿಗಳು , ಬೈಲಹೊಂಗಲ ಇವರ ಆದೇಶ ಸಂಖ್ಯೆ: ಭೂಸ್ವಾ.ವಿವಹಿ . ರಾ 85/99 - 2000, 

ದಿನಾಂಕ 05 - 07 - 2010. 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ: 

ಮುಇಂ/ ಸನೀ ( ಉ ) ವ/ ಬಿಜಾ/ಭೂಸ್ವಾಪ/2010 - 11/5170 , ದಿನಾಂಕ 14 - 09 - 2010. 
ಪ್ರಸ್ತಾವನೆ : 

ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕಿನ ನಾಗನೂರು ಕೆರೆಯ ಮುಳುಗಡೆ ಪ್ರದೇಶದಲ್ಲಿ ಬರುವ ನಾಗನೂರು ಗ್ರಾಮದ ಸರ್ವೆ ನಂಬರ್ 
42ರ 3 - 07 ಎಕರೆ ಜಮೀನನ್ನು ಹೆಚ್ಚುವರಿಯಾಗಿ ಸ್ವಾಧೀನಪಡಿಸಿಕೊಂಡಿದ್ದು , ಭೂಸ್ವಾಧೀನದ 4(1) ರ ಅಧಿಸೂಚನೆಯನ್ನು ದಿನಾಂಕ 24 - 08 - 2000ರಂದು 
ಮತ್ತು ಪರಿಹಾರ ಧನದ ಐತೀರ್ಪನ್ನು ದಿನಾಂಕ 26 - 07 - 2002 ರಂದು ಹೊರಡಿಸಲಾಗಿದೆ. ಐತೀರ್ಪಿನಂತೆ ಪರಿಹಾರ ಧನ ಪಡೆದ ಭೂ ಮಾಲೀಕರು 
ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ವಿಭಾಗ) ಸವದತ್ತಿ ಇಲ್ಲಿ ಸಲ್ಲಿಸಿದ ಎಲ್. ಎ.ಸಿ. ಸಂಖ್ಯೆ: 259/02 ರಲ್ಲಿ ನ್ಯಾಯಾಲಯದ 
ಆದೇಶದಂತೆ ಹೆಚ್ಚಿನ ಪರಿಹಾರವನ್ನು 4(1) ರ ಅಧಿಸೂಚನೆ ದಿನಾಂಕದಿಂದ ಲೆಕ್ಕ ಹಾಕಿದ ಬಡ್ಡಿಯೊಂದಿಗೆ ಪಾವತಿಸಲು ಮೇಲೆ ಕ್ರಮಾಂಕ (1) ರಲ್ಲಿ 
ಓದಲಾದ ದಿನಾಂಕ 06 - 09 - 2006ರ ಸರ್ಕಾರದ ಆದೇಶದಲ್ಲಿ ಅನುಮೋದನೆ ನೀಡಿ ರೂ .8, 88 ,785 - 00 ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಶ್ರೀ ಈರಪ್ಪ ರಾಯಪ್ಪ ಇವರು ಕಚ್ಚೆ ದಿನಾಂಕದಿಂದ 4(1) ರ ಅಧಿಸೂಚನೆ ದಿನಾಂಕದವರೆಗೆ ಭೂ ಬಾಡಿಗೆ ಅಥವಾ ಬೆಳೆನಷ್ಟ ಪರಿಹಾರ 
ಪಾವತಿಸುವಂತೆ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿ, ಉಪವಿಭಾಗಾಧಿಕಾರಿ , ಬೈಲಹೊಂಗಲ ಇವರು ನಷ್ಟ ಪರಿಹಾರ ರೂ .12 ,78,476 - 00 ನೀಡಲಿ 
ಮೇಲೆ (2 ) ರಲ್ಲಿ ಓದಲಾದ ದಿನಾಂಕ 05 - 07 - 2010ರಂದು ಆದೇಶ ಹೊರಡಿಸಿರುತ್ತಾರೆ. ಈ ಆದೇಶದಂತೆ ನಷ್ಟ ಪರಿಹಾರ ಧನ ಪಾವತಿಸಲು ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಹಣ ಬಿಡುಗಡೆ ಮಾಡಲು ಮೇಲೆ ಕ್ರಮಾಂಕ ( 3) ರಲ್ಲಿ ಓದಲಾದ ದಿನಾಂಕ 
14 - 09 - 2010ರ ಪತ್ರದಲ್ಲಿ ಕೋರಿದ್ದಾರೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 136 ಭೂಸ್ವಾಪ್ರ 2010, ಬೆಂಗಳೂರು, ದಿನಾಂಕ : 03ನೇ ಡಿಸೆಂಬರ್ 2010 

ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕಿನ ನಾಗನೂರು ಗ್ರಾಮದ ಹದ್ದಿಯಲ್ಲಿ ನಿರ್ಮಿಸಲಾದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕೆ 
ಸ್ವಾಧೀನಪಡಿಸಿಕೊಂಡ ನಾಗನೂರು ಗ್ರಾಮದ ಸ. ನಂ . 42ರ 3 - 07 ಎಕರೆ ಜಮೀನಿಗೆ ಉಪವಿಭಾಗಾಧಿಕಾರಿ, ಬೈಲಹೊಂಗಲ ಇವರು ರಚಿಸಿರುವ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೬೭ 


ಐತೀರ್ಪಿನಂತೆ ರೂ .12, 78 ,476 - 00 ಗಳ ( ಹನ್ನೆರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾನೂರ ಎಪ್ಪತ್ತಾರು ರೂ .ಗಳು ಮಾತ್ರ) ಬೆಳೆನಷ್ಟ ಪರಿಹಾರ 
ಪಾವತಿಸಲು ಸರ್ಕಾರದ ಅನುಮೋದನೆ ನೀಡಿದೆ . 

ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800-1 -00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 ದಿನಾಂಕ 
20 -10 - 2010ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 37 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ವಸತಿ ಸಚಿವಾಲಯ 
ವಿಷಯ : ವಿಧಾನಸಭಾ ಕ್ಷೇತ್ರಾವಾರು ಜಾಗೃತ ಸಮಿತಿ ಸಭೆ ನಡೆಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ವಇ 86 ಹೆಚ್ಎಎಂ 2009 ದಿನಾಂಕ 07 - 07 - 2010 . 

ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 16 ಯೋಉಮಾ/2010, ದಿನಾಂಕ 18 - 01 -2010. 
ರಾಜೀವ್‌ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪತ್ರ ಸಂಖ್ಯೆ: ಎಂಡಿ ಆರ್‌ಜಿಆರ್‌ಹೆಚ್ಸಿಎಲ್ 01 

ಬಿಐಎಸ್ 16 / 2010 , ದಿನಾಂಕ 27 - 11 - 2010 . 
ಪ್ರಸ್ತಾವನೆ : 

ವಸತಿ ಇಲಾಖೆಯು ಕೈಗೊಂಡ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಗುರುತಿಸಲಾದ ಫಲಾನುಭವಿಗಳ ಪಟ್ಟಿಯನ್ನು ವಿಧಾನಸಭಾ ಕ್ಷೇತ್ರದ 
ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ವಿಧಾನಸಭಾ ಜಾಗೃತ ಸಮಿತಿ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಆದರೆ 
ಕೆಲವು ವಿಧಾನಸಭಾ ಕ್ಷೇತ್ರದ ಶಾಸಕರ ಸ್ಥಾನಗಳು ತೆರವುಗೊಂಡಿದ್ದು, ಇಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾಗೃತ ಸಮಿತಿ ಸಭೆಯನ್ನು ನಡೆಸಲು 
ಸಾಧ್ಯವಾಗದಿರುವುದರಿಂದ ಫಲಾನುಭವಿಗಳ ಪಟ್ಟಿಯನ್ನು ಅಂತಿಮಗೊಳಿಸಲು ಸಾಧ್ಯವಾಗದೆ ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿದೆ. ಅಂತೆಯೇ 
ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಲಾಗಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ : ವಇ 179 ಹೆಚ್ಎಎಂ 2010 , ಬೆಂಗಳೂರು, ದಿನಾಂಕ : 06ನೇ ಡಿಸೆಂಬರ್ 2010 

ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಗುರುತಿಸಲಾದ ಫಲಾನುಭವಿಗಳ ಪಟ್ಟಿಯನ್ನು ಅಂತಿಮಗೊಳಿಸಲು ಆಯಾ ವಿಧಾನಸಭಾ ಕ್ಷೇತ್ರದ 
ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ವಿಧಾನ ಸಭಾ ಜಾಗೃತ ಸಮಿತಿ ಸಭೆಯಲ್ಲಿ ಅನುಮೋದನೆಯಾಗಬೇಕಾಗಿದ್ದು , ಒಂದು ವೇಳೆ ಯಾವುದೇ 
ಕಾರಣದಿಂದ, ವಿಧಾನ ಸಭಾ ಕ್ಷೇತ್ರದ ಶಾಸಕರ ಸ್ಥಳವು ತೆರವುಗೊಂಡಿದ್ದಲ್ಲಿ, ಆ ಸ್ಥಳವನ್ನು ತುಂಬುವವರೆಗೆ ಆಯಾ ವಿಧಾನ ಸಭಾ ಕ್ಷೇತ್ರದ ವ್ಯಾಪ್ತಿಯ 
ಕಂದಾಯ ಇಲಾಖೆಯ ಉಪ ವಿಭಾಗಾಧಿಕಾರಿಗಳನ್ನು ಆಯಾ ವಿಧಾನಸಭಾ ಜಾಗೃತ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ಸಭೆ ನಡೆಸಲು ಸರ್ಕಾರದ 
ಅನುಮೋದನೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಆರ್ . ನಲ್ಲೂರ 
ಪಿ . ಆರ್ , 38 

ಪೀಠಾಧಿಕಾರಿ -2 , ವಸತಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : - ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿಲ್ಲರ್ ಟ್ಯಾಂಕ್ ಬೆಡ್‌ನಲ್ಲಿ ನಿವೇಶನ ಸಂಖ್ಯೆ : 16ಜಿ ರಲ್ಲಿ 125 x 130 +135 /2 

ವಿಸ್ತೀರ್ಣದ ಮತ್ತು 16ಎನ್ ರಲ್ಲಿ 125 X 125 + 130/2 ಅಡಿ ವಿಸ್ತೀರ್ಣದ ಜಾಗವನ್ನು “ ALLIANCE FRANCAISE de 

Bangalore ಸಂಸ್ಥೆಗೆ ನೀಡಲಾಗಿರುವ ಗುತ್ತಿಗೆ ಅವಧಿಯನ್ನು ನವೀಕರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್ಎಂಎ 295 ಎಂಎನ್‌ಜಿ 17 , ದಿನಾಂಕ 02 - 05 -1979 . 

2 . ಆಯುಕ್ತರು , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರ ಪತ್ರ ಸಂಖ್ಯೆ : ಎ3( 2)/ ಪಿ. ಆರ್/03 /08 - 09, ದಿನಾಂಕ 

21 - 08 - 2009 . 
ಪ್ರಸ್ತಾವನೆ : 

1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಿಲ್ಲರ್ ಟ್ಯಾಂಕ್ 
ಬೆಡ್‌ನಲ್ಲಿ ALLIANCE FRANCAISE de Bangalore ರವರಿಗೆ ನಿವೇಶನ ಸಂಖ್ಯೆ: 16ಜಿ ರಲ್ಲಿ 125 x 130 +135 /2 ವಿಸ್ತೀರ್ಣದ ಮತ್ತು 16ಎನ್ ರಲ್ಲಿ 
125 X 125 +130 /2 ಅಡಿ ವಿಸ್ತೀರ್ಣದ ಜಾಗವನ್ನು ಪ್ರತಿ ವರ್ಷಕ್ಕೆ ರೂ . 500- 00 ಗಳಂತೆ ದರವನ್ನು ನಿಗದಿಪಡಿಸಿ 30 ವರ್ಷಗಳ ಅವಧಿಗೆ ಗುತ್ತಿಗೆಗೆ 
ನೀಡಲಾಗಿದ್ದು, ಗುತ್ತಿಗೆ ಅವಧಿಯು ದಿನಾಂಕ 01- 05- 2009 ರಂದು ಮುಕ್ತಾಯಗೊಂಡಿರುತ್ತದೆ. 

2. ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 21 - 08 - 2009ರ ಬಿ. ಬಿ. ಎಂ . ಪಿ , ಆಯುಕ್ತರ ಪತ್ರದಲ್ಲಿ ಸಂಸ್ಥೆಯು ಗುತ್ತಿಗೆ ನೀಡಿದ ಜಾಗದಲ್ಲಿ 
ಅಂತರರಾಷ್ಟ್ರೀಯ ಕಟ್ಟಡವನ್ನು ನಿರ್ಮಿಸಿ ಸುಮಾರು 3000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಫ್ರೆಂಚ್ ಭಾಷಾ ತರಬೇತಿ ನೀಡುತ್ತಿದೆ. ಜೊತೆಗೆ ಇತರೆ ವೈಜ್ಞಾನಿಕ, 
ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತಿದೆ. ಅಟಾಷೆ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಛೇರಿಯು ಈ ಕೇಂದ್ರದ ಅಂತರ್ಗತ 
ಭಾಗವಾಗಿದ್ದು, ಭಾರತೀಯ ವಿಜ್ಞಾನ ಸಂಸ್ಥೆ , ದಿ ಇನ್‌ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಉಪನ್ಯಾಸ 

ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿದೆ. ಅದಲ್ಲದೆ ಯೋಗ, ತಾಯ - ಚಿ , ನೃತ್ಯ ರೂಪಕಗಳ ತರಗತಿಗಳು ಮುಂತಾದ 


೬೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


ಚಟುವಟಿಕೆಗಳನ್ನು ಆಯೋಜಿಸತ್ತಿದೆ. ಈ ಸಂಸ್ಥೆಯು ವರ್ಷವಿಡೀ ಪ್ರದರ್ಶನಗಳು, ಸಂಗೀತ ಕಛೇರಿಗಳು, ನಾಟಕಗಳು, ಚಲನಚಿತ್ರೋತ್ಸವ ಮುಂತಾದ 
ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಇವು ಕರ್ನಾಟಕ ಹಾಗೂ ಫ್ರಾನ್ಸ್ ನಡುವೆ, ಭಾರತ ಮತ್ತು ಫ್ರಾನ್ಸ್ ನಡುವೆ, ವಿಶ್ವದ ಇತರೆ ದೇಶಗಳೊಂದಿಗೆ 
ಉತ್ತಮ ಸಂಬಂಧ ನಿರ್ಮಿಸಿಕೊಳ್ಳಲು ಸಹಕಾರಿಯಾಗಿದೆ. ಬೆಂಗಳೂರು ದೇಶದ ಪ್ರಮುಖ ಮಾಹಿತಿ ತಂತ್ರಜ್ಞಾನ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ 
ಮಹತ್ವದ ಸ್ಥಳವೆನಿಸಿದ್ದು , ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಂದ ವಿಶ್ವದ ಇತರ ದೇಶಗಳೊಡನೆ ಬೆಂಗಳೂರು ನಗರ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಆರ್ಥಿಕ 
ಬಾಂಧವ್ಯವು ವೃದ್ಧಿಗೊಳ್ಳಲು ಸಹಕಾರಿಯಾಗಬಹುದು ಎಂಬ ಅಂಶ ಸಹ ವ್ಯಕ್ತವಾಗಿದೆ. ಸ್ಥಳದಲ್ಲಿ ಈಗಾಗಲೇ ನಿರ್ಮಿಸಿರುವ ಕಟ್ಟಡದಲ್ಲಿ ಸಾಂಸ್ಕೃತಿಕ 
ಚಟುವಟಿಕೆಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಮುಂದುವರೆಸಿದಲ್ಲಿ ಫ್ರಾನ್ಸ್ ಮತ್ತು ಭಾರತದ ನಡುವೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಬಾಂಧವ್ಯ ಇನ್ನಷ್ಟು 
ಅಭಿವೃದ್ಧಿಗೊಳ್ಳಲು ಸಹಕಾರಿ ಆಗುತ್ತದೆ. ಕಳೆದ 30 ವರ್ಷಗಳ ಅವಧಿಯಲ್ಲಿ ಮಾರುಕಟ್ಟೆ ದರವು ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಇದ್ದು, ಅದರಂತೆ ಲೆಕ್ಕಾಚಾರ 
ಮಾಡಿದಾಗ ಗುತ್ತಿಗೆ ದರವು ಮಾಹೆಯಾನ ರೂ . 12 ,89,167 - 00 ಗಳಾಗುತ್ತಿದ್ದು, ಅದನ್ನು ಪಾವತಿಸಲು ಸಂಸ್ಥೆಯು ಬಲಿಷ್ಠವಾಗಿಲ್ಲ ಎಂಬುದನ್ನು ಮತ್ತು 
ಇಂತಹುದೇ ಲಾಭರಹಿತ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವ ಉದಯಭಾನು ಕಲಾ ಸಂಘ, ಕೆಂಪೇಗೌಡ ನಗರ ಮತ್ತು 51ನೇ ವಾರ್ಡಿನ ಕಟ್ಟೆಬಳಗಕ್ಕೂ 
ಕೂಡ ಮಾರುಕಟ್ಟೆ ದರದಂತೆ ನೀಡದೆ ರಿಯಾಯಿತಿ ದರದಲ್ಲಿ ನೀಡಿರುವ ಪೂರ್ವ ನಿದರ್ಶನವನ್ನು ಗಮನದಲ್ಲಿಟ್ಟುಕೊಂಡು, ವರ್ಷಕ್ಕೆ ಕನಿಷ್ಠ ರೂ . 
1000 / - ಗಳಂತೆ ಗುತ್ತಿಗೆ ನೀಡಿರುವ ಪೂರ್ವ ನಿದರ್ಶನವನ್ನು ಗಮನದಲ್ಲಿಟ್ಟುಕೊಂಡು, ವರ್ಷಕ್ಕೆ ಕನಿಷ್ಠ ರೂ . 1000 /- ಗಳಂತೆ ಗುತ್ತಿಗೆ ದರವನ್ನು 
ಹೆಚ್ಚಿಸುವ ಅನುಪಾತದಂತೆ 30 ವರ್ಷಗಳು ಕಳೆದಿರುವುದರಿಂದ ವಾರ್ಷಿಕವಾಗಿ ರೂ . 30 ,000/ - ಗಳನ್ನು ನಿಗದಿಪಡಿಸಿ ಕರ್ನಾಟಕ ಮುನ್ಸಿಪಾಲ್ 
ಕಾರ್ಪೊರೇಷನ್ ಕಾಯ್ದೆ 1976ರ ಕಲಂ 176 ( 6) (b ) (ii) ರನ್ವಯ ಪಾಲಿಕೆಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 3 ವರ್ಷಗಳಿಗೆ ಮಿತಿಗೊಳಿಸಿ 
ನವೀಕರಿಸಲು ಮತ್ತು ಮುಂದಿನ 27 ವರ್ಷಗಳ ಅವಧಿ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಪಾಲಿಕೆಯ ಆಡಳಿತಾಧಿಕಾರಿಗಳು ನಿರ್ಣಯಿಸಿರುವುದರಿಂದ 
ಹಾಗೂ ಸಂಸ್ಥೆಯು ಸಂಪೂರ್ಣವಾಗಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅಂತರರಾಷ್ಟ್ರೀಯ ಭಾಂದವ್ಯ ಅಭಿವೃದ್ಧಿಗೊಳಿಸಲು 
ಸಹಕಾರಿಯಾಗುವುದರಿಂದ ಮುಂದಿನ 30 ವರ್ಷಗಳ ಪೈಕಿ 3 ವರ್ಷದ ಅವಧಿಗೆ ಕನಿಷ್ಠ ವಾರ್ಷಿಕ ದರವಾಗಿ ರೂ .30 ,000/ - ಗಳನ್ನು ನಿಗದಿಪಡಿಸಿರುವ 
ಕಾರಣ ಉಳಿದ 27 ವರ್ಷ ಅವಧಿ ಬಗ್ಗೆಯೂ ಸಹ ರೂ . 30,000/ - ಗಳಂತೆ ವಾರ್ಷಿಕ ಗುತ್ತಿಗೆ ದರ ನಿಗದಿಪಡಿಸಿ ಆದೇಶ ಹೊರಡಿಸುವಂತೆ 
ಸರ್ಕಾರವನ್ನು ಕೋರಿರುತ್ತಾರೆ. 

3, ಆಯುಕ್ತರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಹಾಗೂ ಸಂಸ್ಥೆಯು ಅಂತರರಾಷ್ಟ್ರೀಯ ಬಾಂಧವ್ಯವನ್ನು ಬೆಸೆಯುವ ಕಾರ್ಯವನ್ನು 
ಮಾಡುತ್ತಿರುವ ಅಂಶವನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 165 ಎಂಎನ್‌ಜಿ 2009 ಬೆಂಗಳೂರು, ದಿನಾಂಕ : 29ನೇ ನವೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿಲ್ಲರ್ ಟ್ಯಾಂಕ್ ಬೆಡ್‌ನಲ್ಲಿ 
“ ALLIANCE FRANCAISE de Bangalore ಸಂಸ್ಥೆಗೆ ಗುತ್ತಿಗೆ ಆಧಾರದ ಮೇಲೆ ನೀಡಿರುವ ನಿವೇಶನ ಸಂಖ್ಯೆ: 16ಜಿ ರಲ್ಲಿ 125 x 130 + 135/2 ಅಡಿ 
ವಿಸ್ತೀರ್ಣ ಮತ್ತು 16ಎನ್ ರಲ್ಲಿ 125 x 125 + 130 /2 ಅಡಿ ವಿಸ್ತೀರ್ಣದ ಜಾಗವನ್ನು ವಾರ್ಷಿಕ ರೂ . 30,000/- ಗಳ (ಮೂವತ್ತು ಸಾವಿರ 
ರೂಪಾಯಿಗಳು ಮಾತ್ರ) ಗುತ್ತಿಗೆ ದರದಂತೆ ಪ್ರತಿ ವರ್ಷ ರೂ . 1,000/ - ಗಳನ್ನು (ಒಂದು ಸಾವಿರ ರೂಪಾಯಿಗಳು ಮಾತ್ರ) ಹೆಚ್ಚಿಸುವ ಷರತ್ತಿಗೊಳಪಟ್ಟು 
ದಿನಾಂಕ 01 - 05 - 2009 ರಿಂದ 30 (ಮೂವತ್ತು) ವರ್ಷಗಳ ಅವಧಿಗೆ ಗುತ್ತಿಗೆ ಅವಧಿಯನ್ನು ನವೀಕರಿಸಲು ಸರ್ಕಾರದ ಅನುಮೋದನೆ ನೀಡಿದೆ. 

ಈ ಸಂಸ್ಥೆಗೆ ಈ ಹಿಂದೆ ಗುತ್ತಿಗೆ ನೀಡಲಾದ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಪಾಲಿಕೆಯು ಆಗಿಂದಾಗ್ಗೆ ವಿಧಿಸಿರುವ ಷರತ್ತು ಮತ್ತು ನಿಬಂಧನೆಗಳು 
ಯಥಾವತ್ತಾಗಿ ಅನ್ವಯಿಸುತ್ತದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 538 ವೆಚ್ಚ 9/ 2010, ದಿನಾಂಕ 17 - 08 - 2010 ರಲ್ಲಿನ ಸಹಮತಿಯೊಂದಿಗೆ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರೇಣುಕಾರಾಧ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್, 39 

ನಗರಾಭಿವೃದ್ಧಿ ಇಲಾಖೆ 

ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಬಿಜಾಪುರ ನಗರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲು ಭೂಸ್ವಾಧೀನಕ್ಕೆ ಅಗತ್ಯವಾದ 

ಹಣ ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 88 ರಾಅವಿ 2003, ದಿನಾಂಕ 15 - 02 - 2007. 

ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 88 ರಾಅವಿ 2003, ದಿನಾಂಕ 23 - 03 - 2007. 
ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 88 ರಾಅವಿ 2003, ದಿನಾಂಕ 03 - 11 - 2007. 
ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 88 ಮೂಇವಿ2003, ದಿನಾಂಕ 31 - 03 - 2009. 
ಜಿಲ್ಲಾಧಿಕಾರಿಗಳು , ಬಿಜಾಪುರ ಜಿಲ್ಲೆ, ಇವರ ಪತ್ರ ಸಂಖ್ಯೆ : ಕಂಇ/ ಎಲ್.ಎನ್. ಡಿ / ಸಿ. ಆರ್ .127( 2 )/ 00 - 01 
ದಿನಾಂಕ 22 - 07 - 2009 . 
ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 88 ರಾಅವಿ 2003, ದಿನಾಂಕ 26 - 08 - 2009 . 
ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 42 LBJ 2007 , ದಿನಾಂಕ 25 - 09 - 2010. 
ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಇವರ ಪತ್ರ ಸಂಖ್ಯೆ: ಕಂಇ/ಎಲ್.ಎನ್. ಡಿ/ ಸಿ. ಆರ್ / 304 /2009 -10 

ದಿನಾಂಕ 26 - 10 - 2010. 
ಪ್ರಸ್ತಾವನೆ : 

1. ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬಿಜಾಪುರ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಅವಶ್ಯವಿರುವ 
ಭೂಸ್ವಾಧೀನಕ್ಕಾಗಿ ರೂ . 5.50 ಕೋಟಿಗಳನ್ನು ಕೆಲವು ಷರತ್ತಿಗಳೊಂದಿಗೆ ಬಿಡುಗಡೆ ಮಾಡಲು ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

2 . ಮೇಲೆ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಬಿಜಾಪುರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವನ್ನು ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವದ ಆಧಾರದ ಮೇಲೆ ಸ್ಥಾಪಿಸಲು ಮಂಜೂರಾತಿಯನ್ನು ನೀಡಲಾಗಿದೆ. 

3. ಮೇಲಿನ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 03 - 11 - 2007ರಲ್ಲಿ ಇದೇ ಉದ್ದೇಶಕ್ಕೆ ರೂ . 4.00 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ . 


ಕರ್ನಾ 


೧ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೬೯ 


ಕೈ 


4. ಮೇಲೆ ಕ್ರಮ ಸಂಖ್ಯೆ ( 4)ರಲ್ಲಿ ಓದಲಾದ ದಿನಾಂಕ 31 - 03 - 2009ರ ಸರ್ಕಾರಿ ಆದೇಶದಲ್ಲಿ ಬಿಜಾಪುರ ವಿಮಾನ ನಿಲ್ದಾಣಕ್ಕೆ 
ಭೂಸ್ವಾಧೀನ ಪಡಿಸಿಕೊಳ್ಳಲು ಉದ್ದೇಶಿಸಿರುವ ಜಮೀನಿನ ಭೂ ಮಾಲೀಕರಿಗೆ ಪರಿಹಾರ ಧನವನ್ನು ಪಾವತಿಸಲು ರೂ . 15.00 ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

5. ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಪತ್ರದಲ್ಲಿ, ಜಿಲ್ಲಾಧಿಕಾರಿಗಳು, ಬಿಜಾಪುರ, ಇವರು ಬಿಜಾಪುರ ವಿಮಾನ ನಿಲ್ದಾಣದ 
ಭೂಸ್ವಾಧೀನಕ್ಕಾಗಿ ಒಟ್ಟು ರೂ .30, 64 ,37 ,500/ - ಅನುದಾನ ಅವಶ್ಯಕತೆ ಇದ್ದು, ಈ ಪೈಕಿ ಈಗಾಗಲೇ ರೂ .24 ,50, 00,000/- ಅನುದಾನವನ್ನು ಬಿಡುಗಡೆ 
ಮಾಡಲಾಗಿದೆ ಎಂದು ಉಳಿದ ರೂ . 6,1437 ,500/- ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

6. ಈ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ ಉಲ್ಲೇಖ (6) ರ ಆದೇಶದಲ್ಲಿ ಬಿಜಾಪುರ ವಿಮಾನ ನಿಲ್ದಾಣಕ್ಕಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲು ಅವಶ್ಯವಿರುವ ರೂ . 5 .00 ಕೋಟಿಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

7. ಮೇಲೆ ಕ್ರಮ ಸಂಖ್ಯೆ ( 7) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ, ಬಿಜಾಪುರ, ವಿಮಾನ ನಿಲ್ದಾಣದ ಸ್ಥಾಪನೆಗಾಗಿ ಹಾಗೂ ಇತರೆ 
ಚಟುವಟಿಕೆಗಾಗಿ ಬಿಜಾಪುರ ತಾಲ್ಲೂಕಿನ ಬುರಣಾಪುರ, ಅಲಿಯಾಬಾದ್ ಮತ್ತು ಮದಬಾದಿ ಗ್ರಾಮಗಳಲ್ಲಿನ ಒಟ್ಟಾರೆ 347.33 ಎಕರೆ ಸರ್ಕಾರಿ 
ಹುಲ್ಲುಗಾವಲು ಜಮೀನನ್ನು ಬಿಜಾಪುರ ವಿಮಾನ ನಿಲ್ದಾಣ ಸ್ಥಾಪನೆಗಾಗಿ ಕೆಐಎಡಿಬಿಗೆ ಹಸ್ತಾಂತರಿಸಲು ದಿನಾಂಕ 25- 09 -2010ರ ಆದೇಶ ಸಂಖ್ಯೆ ಆರ್‌ಡಿ 
42 ಎಲ್‌ಜಿಜೆ 2007ರ ಅನುಮತಿ ನೀಡಲಾಗಿರುತ್ತದೆ . 

8. ಕ್ರಮ ಸಂಖ್ಯೆ 8ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ದಿನಾಂಕ 25 - 09 - 2010ರ ಸರ್ಕಾರದ ಆದೇಶದನ್ವಯ 347.33 ಎಕರೆ ಜಮೀನಿಗೆ 
ಸಂಬಂಧಿಸಿದಂತೆ, ಜಮೀನಿನ ಬೆಲೆ ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ .32,81,96,124 .00 ಮೌಲ್ಯವನ್ನು ಪಾವತಿಸುವಂತೆ ಕೋರಿರುತ್ತಾರೆ . 

ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 88 ರಾMವಿ 2003 ಬೆಂಗಳೂರು, ದಿನಾಂಕ : 08ನೇ ಡಿಸೆಂಬರ್ 2010 

ತಾನ ನಿಲ್ದಾಣಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲು ಅವಶ್ಯವಿರುವ ಬಾಕಿ ಹಣ ರೂ .32,82 ,00,000 ಗಳನ್ನು ಬಿಡುಗಡೆ ಮಾಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 

2 . ಈ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 5465 - 01- 190 -1 - 05 -133 - ಸಣ್ಣ ವಿಮಾನ ನಿಲ್ದಾಣಗಳ ಅಭಿವೃದ್ದಿ- SDP ( ಯೋಜನೆ) 
ಹಾಗೂ ಲೆಕ್ಕಶೀರ್ಷಿಕೆ 5465 - 01 - 190 -1- 05 - 211 ಬಂಡವಾಳ ಹೂಡಿಕೆ (ಯೋಜನೆ) ಇದರಡಿ ಕೆಳಗಿನಂತೆ ಭರಿಸುವುದು. 

i) 5465 - 01- 190 -1 - 05 -133 - SDP ( P ) - ರೂ . 25.00 ಕೋಟಿಗಳು 
ii ) 5465 - 01 - 190 -1 - 05 - 211 - Investment ( P) - ರೂ .7.82 .00 ಕೋಟಿಗಳು 

3. ಮೇಲ್ಕಂಡ ಬಿಡುಗಡೆಯನ್ನು ಬುಕ್ ಅಡ್ಜಸ್ಟ್ಮೆಂಟ್ ಮೂಲಕ ಪ್ರಧಾನ ಲೆಕ್ಕ ಶೀರ್ಷಿಕೆ 5465 ಇದರಡಿ ಲೆಕ್ಕ ಹೊಂದಾಣಿಕೆ 
ಮಾಡಿ ಬಂಡವಾಳ ಜಮಾ ಲೆಕ್ಕಶೀರ್ಷಿಕೆ 4,000 ಭೂ ಮಾರಾಟ ಇದಕ್ಕೆ 2010 -11ನೇ ಸಾಲಿನ ಲೆಕ್ಕ ಹೊಂದಾ 
ಕೈಗೊಳ್ಳುವುದು. 

4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 1852 ವೆಚ್ಚ -100 ದಿನಾಂಕ 
01 - 12 - 2010ರಲ್ಲಿ ನೀಡಿದ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಎ . ಬಾಬುರವೀಂದ್ರನಾಥ್ ಪಟೇಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 40 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 

ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: 32 ರಾMವಿ 2004 , ದಿನಾಂಕ 20 - 03 - 2007 

2) ಸರ್ಕಾರದ ಆದೇಶ ಸಂಖ್ಯೆ : 32 ರಾಅವಿ 2004 , ದಿನಾಂಕ 07 - 05 - 2007 
3) ಸರ್ಕಾರದ ಪತ್ರ ಸಂಖ್ಯೆ: ಮೂಅಇ 23 ರಾಅವಿ 2008, ದಿನಾಂಕ 20 -12 - 2008 
4) ಸರ್ಕಾರದ ಆದೇಶ ಸಂಖ್ಯೆ : 23 ರಾವಿ 2008, ದಿನಾಂಕ 23 - 05 - 2009 
5) ಸರ್ಕಾರದ ಆದೇಶ ಸಂಖ್ಯೆ: 23 ರಾಅವಿ 2008, ದಿನಾಂಕ 27 - 11 - 2009 
6) ಜಿಲ್ಲಾಧಿಕಾರಿ , ಧಾರವಾಡ ಜಿಲ್ಲೆ ಇವರ ದಿನಾಂಕ 10 - 03 - 2010ರ ಪತ್ರ ಸಂಖ್ಯೆ: DC/ PA/CR- 52 /2009 -10. 
7) ಸರ್ಕಾರದ ಆದೇಶ ಸಂಖ್ಯೆ: 23 ರಾಅವಿ 2008, ದಿನಾಂಕ 26 - 03 -2010 
8) ಸರ್ಕಾರದ ಆದೇಶ ಸಂಖ್ಯೆ : 23 ರಾಅವಿ 2008 , ದಿನಾಂಕ 30 - 03 - 2010 
9) ವಿಶೇಷ ಜಿಲ್ಲಾಧಿಕಾರಿಗಳು , ಕೆಐಎಡಿಬಿ ಇವರ ದಿನಾಂಕ 8 - 9 - 2010ರ ಆದೇಶ ಸಂಖ್ಯೆ: 

_ KIADB/ ಕೇಂ .ಕವಿಜೆ / 849 -( 2) 10 / 88 - 2010 -11. 
10) ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಇವರ ದಿನಾಂಕ 8 - 10 - 2010ರ ಪತ್ರ ಸಂಖ್ಯೆ: ACCTS/AIRPORT/ CR 

27 /2010 - 11. 

11 ) ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಆಇ 142 ಬಿಆರ್‌ಎಸ್ 2010 , ದಿನಾಂಕ 29 - 11 - 2010. 
ಪ್ರಸ್ತಾವನೆ : 

ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು ( AAI) ತಯಾರಿಸಿ ಅನುಷ್ಠಾನಗೊಳಿಸಲು ನಿರ್ಧರಿಸಿದ ದೀರ್ಘಾವಧಿ ಕ್ರಿಯಾ ಯೋಜನೆ 
ಪ್ರಕಾರ 650 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿ ಪಡಿಸಲು ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ 
ಆದೇಶದಲ್ಲಿ ಮಂಜೂರಾತಿಯನ್ನು ನೀಡಲಾಗಿದೆ. 


೬೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


2. ಇದರಂತೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿ ಹಾಗೂ ಸದರಿ ವಿಮಾನ ನಿಲ್ದಾಣದ ವಿಸ್ತರಣೆಗೆ ಅಗತ್ಯವಾದ ಭೂಸ್ವಾಧೀನಕ್ಕಾಗಿ ರೂ . 
20. 00 ಕೋಟಿಗಳನ್ನು ಕ್ರಮ ಸಂಖ್ಯೆ ( 2 ) ರಲ್ಲಿ ಓದಲಾದ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ. 

3. ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಏರ್ಪಟ್ಟ ಸಭೆಯ ನಿರ್ಧಾರದಂತೆ, ಹುಬ್ಬಳ್ಳಿ 
ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ಭೂಸ್ವಾಧೀನ ವೆಚ್ಚದ ಅರ್ಧ ಪಾಲನ್ನು ಕೆಐಎಡಿಬಿಯಿಂದ ಭರಿಸುವಂತೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ 
ಸೂಚಿಸಿ, ಭೂಮಾಲೀಕರಿಗೆ ಪರಿಹಾರ ಪಾವತಿಗಾಗಿ ರೂ . 3. 31 ಕೋಟಿಗಳನ್ನು ಧಾರವಾಡ ಜಿಲ್ಲಾಧಿಕಾರಿಯವರಿಗೆ ಬಿಡುಗಡೆ ಮಾಡುವಂತೆ ಹಾಗೂ ಇದಕ್ಕೆ 
ಬದಲಾಗಿ ಕೆಐಎಡಿಬಿ 60 ಎಕರೆ ಭೂ ಪ್ರದೇಶವನ್ನು ಅವರ ವಾಣಿಜ್ಯಾತ್ಮಕ ಅಭಿವೃದ್ದಿಗಾಗಿ ನೀಡುವುದಾಗಿ ತಿಳಿಸಲಾಗಿದ್ದಿತು. ವಿಶೇಷ ಜಿಲ್ಲಾಧಿಕಾರಿ, 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಇವರ ಪತ್ರ ಸಂಖ್ಯೆ : ಕೆಐಎಡಿಬಿ/ಕೇಂಕ.ಕ/ಭೂಸ್ವಾ/1849 ( 2) / 1190 /08 - 09, ದಿನಾಂಕ 02 - 01 - 09ರಲ್ಲಿ 
ಉಲ್ಲೇಖಿಸಿರುವಂತೆ ಇದರನುಸಾರ ದಿನಾಂಕ 29 -12 - 2008ರ ಕೆಐಎಡಿಬಿಯ ಅದೇಶ ಸಂಖ್ಯೆ : KIADB /ಕೇಂಕ /ಭೂಸ್ವಾ/ 849( 2)11084 /08 - 09ರಲ್ಲಿ ರೂ . 
3.31 ಕೋಟಿಗಳನ್ನು KIADBಯು ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಿದೆ ಎಂದು ವರದಿ ಮಾಡಲಾಗಿದೆ. 

4. ಮೇಲೆ ಕ್ರ.ಸಂಖ್ಯೆ. ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 23 - 05 - 2009ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ವಿಸ್ತರಣೆಯ 
ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕಾ ಪ್ರದೇಶದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಭೂ ಮಾಲೀಕರಿಗೆ ಪರಿಹಾರ ಧನವನ್ನು ಪಾವತಿಸಲು ರೂ . 20.00 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

5. ಮೇಲೆ ಕ್ರ.ಸಂಖ್ಯೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 27- 11 - 2009ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ 
ಅವಶ್ಯವಿರುವ ರೂ . 25 .00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

6. ಜಿಲ್ಲಾಧಿಕಾರಿಗಳು, ಧಾರವಾಡ ಇವರು ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ಪತ್ರ ದಿನಾಂಕ 10 - 03- 2010ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ 
ಅಭಿವೃದ್ದಿಗಾಗಿ ಭೂಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ಈಗಾಗಲೇ ಬಿಡುಗಡೆ ಮಾಡಿರುವ ಒಟ್ಟು 
ಮೊತ್ತ ರೂ . 45. 00 ಕೋಟಿಗಳು ಸಂಪೂರ್ಣವಾಗಿ ಬಳಕೆಯಾಗಿರುವುದರಿಂದ ಅವಶ್ಯವಿರುವ ರೂ . 50.00 ಕೋಟಿಗಳನ್ನು ಹೆಚ್ಚುವರಿಯಾಗಿ ಕೂಡಲೇ 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

7. ಮೇಲೆ ಕ್ರ.ಸಂಖ್ಯೆ ( 7) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 26- 03 - 2010ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ಭೂ 
ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ರೂ . 20 .00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

8, ಮೇಲೆ ಕ್ರ.ಸಂಖ್ಯೆ ( 8) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 30 - 3 - 2010ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ 
ಭೂಸ್ವಾಧೀನ ಪಡಿಸಿಕೊಂಡಿರುವ ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ರೂ . 30.00 ಕೋಟಿಗಳನ್ನು 2009 - 10ನೇ ಸಾಲಿನ 
ಆಯವ್ಯಯದ ಲೆಕ್ಕ ಶೀರ್ಷಿಕೆ 5465 - 01-190 -1- 05 ಸಣ್ಣ ವಿಮಾನಗಳ ಅಭಿವೃದ್ದಿ ಇದರಡಿ ಲಭ್ಯವಿದ್ದ ಮೊತ್ತವು ಹಾಗೂ ಇತರೆ ಲೆಕ್ಕಶೀರ್ಷಿಕೆಗಳಿಂದ 
ಪುನರ್ ವಿನಿಯೋಗದ ಮೂಲಕ ಬಿಡುಗಡೆ ಮಾಡಲಾಗಿದೆ. 

9. ಮೇಲೆ ಕ್ರ. ಸಂ . 9ರಲ್ಲಿ ಓದಲಾದ ಆದೇಶದಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರ ಪಾವತಿಸಲು 
ರೂ . 50 .00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 

10. ಮೇಲೆ ಕ್ರಮ ಸಂಖ್ಯೆ ( 10) ರಲ್ಲಿ ಓದಲಾದ ಪತ್ರದಲ್ಲಿ ರೂ . 143.56 ಕೋಟಿ ಪರಿಹಾರವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು, 
ಅಧಿಸೂಚನೆ ಹೊರಡಿಸಿರುವ ಬಾಕಿ ಜಮೀನಿಗೆ ಸಂಬಂಧಿಸಿದಂತೆ ಪರಿಹಾರ ಧನವನ್ನು ನೀಡಲು ರೂ . 323.46 ಕೋಟಿಗಳು ಅವಶ್ಯವಿದೆ ಎಂದು 
ಜಿಲ್ಲಾಧಿಕಾರಿ, ಧಾರವಾಡರವರು ತಿಳಿಸಿ ಈ ಭೂ ಮಾಲೀಕರಿಗೆ ಪರಿಹಾರ ಪಾವತಿಸಲು ತ್ವರಿತವಾಗಿ ರೂ . 100.00 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿದ್ದಾರೆ. 

11. ಧಾರವಾಡ ಜಿಲ್ಲಾಧಿಕಾರಿಗಳ ಪತ್ರದಂತೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ 
ಮಾಲೀಕರಿಗೆ ಪಾವತಿಸಬೇಕಾದ ಪರಿಹಾರದ ಬಾಕಿ ಮೊತ್ತ ರೂ . 100.00 ಕೋಟಿಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಿ ಪ್ರಸ್ತಾವನೆಯನ್ನು ಆರ್ಥಿಕ 
ಇಲಾಖೆಗೆ ಕಳುಹಿಸಲಾಗಿದ್ದಿತು. 

12. ಮೇಲೆ ಕ್ರ.ಸಂಖ್ಯೆ ( 11 ) ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಆದೇಶ ದಿನಾಂಕ 29 - 11 - 2010 ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ 
ಅಭಿವೃದ್ಧಿಗೆ ಅಗತ್ಯವಾದ ರೂ . 8,000.00 ಲಕ್ಷಗಳನ್ನು ಈ ಕೆಳಕಾಣಿಸಿದ ಲೆಕ್ಕ ಶೀರ್ಷಿಕೆಯಿಂದ ಮರುಹೊಂದಾಣಿಕೆ ಮೂಲಕ ಭರಿಸಲು ಅನುಮತಿಯನ್ನು 
ನೀಡಲಾಗಿರುತ್ತದೆ. 

5465-01 - 190 - 3- 05 (P ) Cost sharing for new projects -211 Investments 
ಅಂತೆಯೇ ಈ ಕೆಳಕಂಡಂತೆ ಆದೇಶಿಸಿದೆ 

ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 23 ರಾಅವಿ 2008 , ಬೆಂಗಳೂರು, ದಿನಾಂಕ: 04 - 12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ಭೂಸ್ವಾಧೀನಪಡಿಸಿಕೊಂಡಿರುವ ಬಾಕಿ 
ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ರೂ . 8,000 -00 ಲಕ್ಷಗಳನ್ನು ( ರೂ . ಎಂಟು ಸಾವಿರ ಲಕ್ಷಗಳು ) ಮಾತ್ರ ಬಿಡುಗಡೆ ಮಾಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2) ಈ ಮೊತ್ತವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 5465- 01 -190- 3- 05 (P ) Cost sharing for new projects -211 
Investments . ಇದರಡಿ ಲಭ್ಯವಿರುವ ಮೊತ್ತದಿಂದ ಈ ಕೆಳಕಾಣಿಸಿದ ಲೆಕ್ಕ ಶೀರ್ಷಿಕೆಗೆ ಮರುಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲಾಗಿದೆ. 

5465-01 -190-1-05 ( P) ಸಣ್ಣ ವಿಮಾನಗಳ ಅಭಿವೃದ್ದಿ - 211 - ಬಂಡವಾಳ ಹೂಡಿಕೆ. 

3) ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ, ಧಾರವಾಡ ಇವರು ಪೇಯಿಸ್ ರಸೀತಿ ಮೂಲಕ ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇಲ್ಲಿ ತೆಗೆಯುವುದು. 

- 4) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಆಇ 142 ಬಿಆರ್‌ಎಸ್ 2010 ದಿನಾಂಕ 29 - 11 - 2010 ಹಾಗೂ 
ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1831 ವೆಚ್ಚ - l/2010 ದಿನಾಂಕ 30 -11 -2010ರ ಅನುಸಾರ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ . ಎ . ಬಾಬುರವೀಂದ್ರನಾಥ್ ಪಟೇಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. ನಂ . 41 

ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ 


ಭಾಗ - ೧ 


೬೭೧ 


Sub :- 
Read :: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 

EDUCATION SECRETARIAT 
issuing income certificates for claiming interest subsidy under Educational Loans-reg . 
D .O . No. 11 -4 /2010 -U .5 dated 21 -04 -2010 from Sri Sunil Kumar, Additional Secretary , Department of 
Higher Education , Ministry of Human Resource Development, Government of India addressed to Chief 
Secretary. 


* * * 


Preamble : 

Government of India has announced an interest subsidy for the period of moratorium on Education loan taken by students 
from economically weaker section from scheduled banks under the Education loan scheme to pursue Technical/Professional 
Education studies in India . The question of designating appropriate authority or authorities who are competent to issue Income 
Certificate to these students belonging to economically weaker section with an annual gross parental/family income with an upper limit 
of Rs. 4 .5 lacs from all sources was under consideration . 

Government Order No .: ED 70 HTP 2010 (P ), Bangalore , Dated 10 -12- 2010 
In view of the above , the State Government hereby designates the concerned taluk Tahashildars to issue the Income 
Certificates as per rules . 

By Order and in the name of the Governor of Karnataka 

I. F. Magi 
Special Officer & Ex -officio 

Under Secretary to Government ( Planning) 
PR . No. 42 

Education Department 


EDUCATION SECRETARIAT 

ERRATA 
No . ED 109 PTI 2010 , Bangalore , Dated 8th December 2010 


In the Government Order No. ED 125 PTI 2003 , dated 16 - 08 - 2003, after para 4 (2 ) the following shall be added viz: 

“ 4 (3 ). This order shall came into force prospectively that is w .e .f. from 16 -08 - 2003" 


By Order and in the name of the Governor of Karnataka 

M . N . Somashekhar 
Under Secretary to Government 

Education Department 


PR , No . 43 


ಶಿಕ್ಷಣ ಸಚಿವಾಲಯ 
ವಿಷಯ : ಸಾಕ್ಷರ ಭಾರತ 2012ರ ಕಾರ್ಯಕ್ರಮ ಅನುಷ್ಠಾನ ಕುರಿತು 
ಓದಲಾಗಿದೆ : 1) ಕೇಂದ್ರ ಸರ್ಕಾರದ ಮಾನವಸಂಪನ್ಮೂಲ ಇಲಾಖೆ , ನವದೆಹಲಿ ಅವರ ಪತ್ರ ಸಂಖ್ಯೆ: ಎಫ್, 18 - 01 /2009, 

- ಎನ್. ಎಲ್ . ಎಂ .- 2009 , ದಿನಾಂಕ 24 - 12 - 2009 , 
2) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 378 ಎಂಸಿಡಿ 2009, ದಿನಾಂಕ 12 - 03 - 2010. 
3) ನಿರ್ದೇಶಕರು , ಲೋಕ ಶಿಕ್ಷಣ ಅವರ ಪತ್ರ ಸಂಖ್ಯೆ: ಡಿಎಂಇ: ಸಾ . ಭಾ . - 43/ 2009 - 10 , 

ದಿನಾಂಕ 18 - 03 - 2010. 


* * * 


ಪ್ರಸ್ತಾವನೆ : 

ಸಾಕ್ಷರ ಭಾರತ ಕಾರ್ಯಕ್ರಮವು ಕೇಂದ್ರ ಸರ್ಕಾರದ 18 ಪ್ರಧಾನ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ರಾಷ್ಟ್ರದ 17 ರಾಜ್ಯಗಳಲ್ಲಿ 
ಅನುಷ್ಠಾನಗೊಳಿಸಲಾಗುತ್ತಿದ್ದು ಅದರಲ್ಲಿ ಕರ್ನಾಟಕ ರಾಜ್ಯವು ಒಂದಾಗಿದೆ . ಈ ಯೋಜನೆಯನ್ನು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ 
ಅನುಷ್ಠಾನಗೊಳಿಸಬೇಕಾಗಿದೆ. 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ರಾಜ್ಯದಲ್ಲಿ ಮಹಿಳಾ ಸಾಕ್ಷರತೆ ಪ್ರಮಾಣ ಶೇ . 50ಕ್ಕಿಂತ ಕಡಿಮೆ ಇರುವ 16 ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು 
( ಗ್ರಾಮಾಂತರ ) ಬೆಳಗಾವಿ, ಹಾವೇರಿ, ಬಳ್ಳಾರಿ, ಚಿತ್ರದುರ್ಗ , ಬಾಗಲಕೋಟೆ, ತುಮಕೂರು, ರಾಯಚೂರು, ಕೊಪ್ಪಳ, ಬೀದರ್, ಚಾಮರಾಜನಗರ, 
ಮೈಸೂರು, ಗದಗ, ಹಾಸನ , ಕೋಲಾರ, ಬಿಜಾಪುರ ಈ ಜಿಲ್ಲೆಗಳ 107 ತಾಲ್ಲೂಕುಗಳಲ್ಲಿನ 3451 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ 15 ವಯೋಮಿತಿ 
36 ಲಕ್ಷ ಅನಕ್ಷರಸ್ಥರನ್ನು ಸಾಕ್ಷರಸ್ಥನ್ನಾಗಿಸುವ ಸಾಕ್ಷರ ಭಾರತ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಹಾಗೂ ಇವುಗಳ ಜೊತೆಗೆ ವಿಭಜಿತ ರಾಮನಗರ 
ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸೇರಿದಂತೆ ಒಟ್ಟು 18 ಜಿಲ್ಲೆಗಳಲ್ಲಿ ಸಾಕ್ಷರ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರವು ಮಂಜೂರಾತಿ 
ನೀಡಿದೆ. 


೬೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಮೇಲೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಾದ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ವಿವಿಧ ಹಂತಗಳಲ್ಲಿ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟ ಜವಾಬ್ದಾರಿಗಳನ್ನು ವಹಿಸಿ ಆದೇಶ 
ಹೊರಡಿಸಲಾಗಿದೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಕೇಂದ್ರ ಸರ್ಕಾರ ಸಾಕ್ಷರ ಭಾರತ್‌ - 2012ರ ಕಾರ್ಯಕ್ರಮಕ್ಕೆ ನೀಡಿರುವ ಆಡಳಿತಾತ್ಮಕ ಅನುಮೋದನೆಯ 
ಅನ್ವಯ ಕೇಂದ್ರ ಸರ್ಕಾರದ ಪಾಲು ಪ್ರಥಮ ಕಂತು ರೂ . 18,44 ,41, 275/ - ಗಳ ಅನುದಾನ ಬಿಡುಗಡೆ ಮಾಡಿರುತ್ತಾರೆ. ಸದರಿ ಅನುದಾನ ರಾಜ್ಯ ಸಾಕ್ಷರತಾ 
ಮಿಷನ್ ಪ್ರಾಧಿಕಾರದ ವತಿಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮಲ್ಲೇಶ್ವರಂ ಶಾಖೆಯಲ್ಲಿ ತೆರೆಯಲಾಗಿರುವ ಮೂಲ ಜಮಾ ಖಾತೆ ನಂ . 
31000896425ಗೆ ದಿನಾಂಕ 02 - 03 - 2010ರಲ್ಲಿ ರೂ . 18,44,41 ,275 ಗಳು ಜಮಾ ಆಗಿರುತ್ತದೆ ಎಂದು ತಿಳಿಸಲಾಗಿದೆ. ಕೇಂದ್ರ ಸರ್ಕಾರ ಶೇ 75 % ಮತ್ತು 
ರಾಜ್ಯ ಸರ್ಕಾರ ಶೇ 25 % ರ ಅನುದಾನ ಭರಿಸುವುದಾಗಿದ್ದು ಮೊದಲನೇ ಕಂತಿನ ರಾಜ್ಯ ಸರ್ಕಾರದ ಪಾಲು ರೂ . 6,14, 80 ,425/ - ಗಳನ್ನು ಮಂಜೂರು 
ಮಾಡಿ ಬಿಡುಗಡೆ ಮಾಡುವಂತೆ ನಿರ್ದೇಶಕರು ಲೋಕ ಶಿಕ್ಷಣ ಅವರು ಕೋರಿರುತ್ತಾರೆ. 
ಮೇಲೆ ವಿವರಿಸಿರುವ ವಿಷಯಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 378 ಎಂಸಿಡಿ 2009 ( ಭಾಗ) ಬೆಂಗಳೂರು, ದಿನಾಂಕ: 23 -10 - 2010 

[ ಇಡಿ: 123 : ಸ್ವೀಮರ ( ಯುನಿಕ್ ) 2016, ದಿನಾಂಕ 23 - 10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ 

1. ಸಾಕ್ಷರ ಭಾರತ್ 2012 ಕಾರ್ಯಕ್ರಮವನ್ನು 2010 - 11ನೇ ಸಾಲಿನಿಂದ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ನಿರ್ದೇಶಕರು, ಲೋಕ ಶಿಕ್ಷಣ 
ಇಲಾಖೆ, ಇವರಿಗೆ ಅನುಮತಿ ನೀಡಿದೆ. 

2 . ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಅಗತ್ಯವಿರುವ ರಾಜ್ಯದ ಪಾಲಿನ ಅನುದಾನವನ್ನು ಯೋಜನಾ ಲೆಕ್ಕ ಶೀರ್ಷಿಕೆ 2202- 04 - 001 
0 - 05 - 101 ಸಹಾಯಾನುದಾನದಡಿಯಲ್ಲಿ ಒದಗಿಸಿರುವ ರೂ . 6.15 ಕೋಟಿಗಳ ಅನುದಾನದಲ್ಲಿ ಭರಿಸಲು ಅನುಮತಿಸಿದೆ ಹಾಗೂ ಈ ಸಂಬಂಧ 
ಮೊದಲೆರಡು ಕಂತುಗಳ ಒಟ್ಟಾರೆ ಅನುದಾನ ( ಹಿಂದಿನ ಬಿಡುಗಡೆಯೂ ಸೇರಿ) ರೂ . 3.75 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 

3 . ಖರೀದಿಗೆ ಸಂಬಂಧಿಸಿದಂತೆ ಪ್ರಚಲಿತವಿರುವ ಎಲ್ಲಾ ಪಾರದರ್ಶಕ ನಿಯಮಗಳನ್ನು ಚಾಚೂ ತಪ್ಪದೇ ಪಾಲಿಸುವುದು 

4. ಕಾರ್ಯಕ್ರಮ ತ್ವರಿತ ಮತ್ತು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಅಗತ್ಯ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿನ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ನೀಡಲಾಗಿದೆ. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 261 ವೆಚ್ಚ 
8 /2010 ದಿನಾಂಕ 12 - 05 - 2010 ಹಾಗೂ ಯೋಜನಾ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಪಿಡಿ 64 ಎಂಅಂಡ್ಇ 2009 , ದಿನಾಂಕ 01 - 07 
2010ರ ಹಾಗೂ ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ : ಸಿ/ 390 / 2010ರ ಅನುಮೋದನೆಯೊಂದಿಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಐ . ಎಫ್ . ಮಾಗಿ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ ( ಯೋಜನೆ) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ದಿವಂಗತ ಪದ್ಮಭೂಷಣ ಡಾ|| ಪಂಡಿತ್ ಪುಟ್ಟರಾಜ ಗವಾಯಿಯವರ ಸ್ಮಾರಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ 


ಪಿ . ಆರ್ , ನಂ . 44 


ವಿಷಯ : 


ಬಗ್ಗೆ. 


ಓದಲಾಗಿದೆ : ಮಾನ್ಯ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : ಮು . ಮ /128/ ಅಕಾ /2010, ದಿನಾಂಕ 21 - 09 - 2010. 


* * * 


ಪ್ರಸ್ತಾವನೆ : 

ಗದಗದಲ್ಲಿ ಪದ್ಮಭೂಷಣ ದಿವಂಗತ ಡಾ|| ಪಂಡಿತ್ ಪುಟ್ಟರಾಜ ಗವಾಯಿಯವರ ಸ್ಮಾರಕ ನಿರ್ಮಾಣಕ್ಕೆ ರೂ . 5 .00 ಕೋಟಿಗಳ ಅನುದಾನವನ್ನು 
ಬಿಡುಗಡೆಗೊಳಿಸಬೇಕೆಂದು ಸರ್ಕಾರವು ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಈ ಸ್ಮಾರಕಕ್ಕೆ ರೂ . 5. 00 ಕೋಟಿಯನ್ನು ಬಿಡುಗಡೆ ಮಾಡಲು ಈ ಕೆಳಕಂಡ 
ಆದೇಶ ಹೊರಡಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 61 ಸ್ಥಾಪನಿ 2010 , ಬೆಂಗಳೂರು, ದಿನಾಂಕ 06 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗದಗದಲ್ಲಿ ಪದ್ಮಭೂಷಣ ದಿವಂಗತ ಡಾ|| ಪಂಡಿತ್ ಪುಟ್ಟರಾಜ ಗವಾಯಿಯವರ ಸ್ಮಾರಕ 
ನಿರ್ಮಾಣಕ್ಕೆ ರೂ . 5.00 ಕೋಟಿಗಳ ಅನುದಾನವನ್ನು ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ, ಗದಗ ಇವರಿಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ಬಿಡುಗಡೆ 
ಮಾಡಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಸರ್ಕಾರದ ಮಂಜೂರಾತಿ ನೀಡಿದೆ. 

1) ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಕ್ಷಮ ಪ್ರಾಧಿಕಾರದಿಂದ ಆಡಳಿತಾತ್ಮಕ/ ತಾಂತ್ರಿಕ ಅನುಮೋದನೆಯನ್ನು ಪಡೆದು ಕಾಮಗಾರಿ 

ಕೈಗೊಳ್ಳುವುದು . 
2 ) ಕಾಮಗಾರಿಯನ್ನು ಟೆಂಡರ್ ಕರೆದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ 

ನಿಯಮಗಳು 2000 ರಂತೆ ಕ್ರಮ ಕೈಗೊಳ್ಳತಕ್ಕದು. 
3) ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಮಯ ನಿಗದಿ ಪಡಿಸಿಕೊಂಡು ಆ ಸಮಯದೊಳಗೆ ಪೂರ್ಣಗೊಳಿಸುವುದು. 
4) ಕಾಮಗಾರಿಯನ್ನು ಜಿಲ್ಲಾಧಿಕಾರಿಗಳು , ಗದಗ ಜಿಲ್ಲೆ ಇವರ ಮೇಲುಸ್ತುವಾರಿಯಲ್ಲಿ ಕೈಗೊಳ್ಳುವುದು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


- 


೬೭೩ 


5) ಕಾಮಗಾರಿಯ ಅಂದಾಜು ಪಟ್ಟಿಯನ್ನು ರೂ . 5.00 ಕೋಟಿಗಳಿಗೆ ನಿಗದಿಪಡಿಸಿಕೊಳ್ಳುವುದು ಮತ್ತು ಪ್ರಗತಿಯ ಅನುಸಾರ ಹಣ 

ಬಿಡುಗಡೆ ಮಾಡುವುದು. 
6) ಕಾಮಗಾರಿಗೆ ಅನುದಾನ ಉಪಯೋಗಿಸಿದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸುವುದು. 
ಈ ಅನುದಾನವನ್ನು 2010 - 11ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2205 - 00 - 102 - 4 - 31 - 059 ( ಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ 20 - 11 -2010ರ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 706 ವೆಚ್ಚ- 7 /2010ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಕೆ. ಭಗ್ನರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , ನಂ . 45 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 

ಕಣವನ್ನು (Thresh yard) ನಿರ್ಮಿಸುವುದು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ಆಸ್ತಿಗಳಿಗೆ ರಕ್ಷಣಾ ಗೋಡೆಯನ್ನು 

ನಿರ್ಮಿಸುವ ಬಗ್ಗೆ . 
ಪ್ರಸ್ತಾವನೆ : 

ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ 
ಯೋಜನೆಯಡಿ ನೋಂದಾಯಿತ ಕೆಲಸಗಾರರ ಕುಟುಂಬಗಳ ಬೇಡಿಕೆಗೆ ಅನುಗುಣವಾಗಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 
ದಿನಗಳ ಖಾತರಿ ಉದ್ಯೋಗವನ್ನು ಒದಗಿಸಿ ಅವರ ಜೀವನಕ್ಕೆ ಭದ್ರತೆ ನೀಡುವುದು ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಜಿಸುವುದು ಮತ್ತು 
ಗ್ರಾಮೀಣ ಬಡವರ ಜೀವನೋಪಾಯದ ಸಂಪನ್ಮೂಲವನ್ನು ಬಲಪಡಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಸದರಿ ಯೋಜನೆಯಡಿ 
ಆದ್ಯತೆಯ ಮೇಲೆ ಒಂಬತ್ತು ವಿಧದ ಪ್ರವರ್ಗದ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ತಿಳಿಸಲಾಗಿರುತ್ತದೆ. ಸದರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳಲ್ಲಿ 
ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಒಂದು ಕಣವನ್ನು ನಿರ್ಮಿಸಲು ಹೆಚ್ಚಿನ ಬೇಡಿಕೆಯಿದ್ದು, ಪ್ರತಿ ಗ್ರಾಮ ಪಂಚಾಯಿತಿಯ 
ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸರ್ಕಾರದ ಜಾಗವನ್ನು ಬಳಸಿಕೊಂಡು 150 - 200 ಅಡಿ ವ್ಯಾಸವುಳ್ಳ ಒಂದು ಕಣವನ್ನು ನಿರ್ಮಿಸಲು ತೀರ್ಮಾನಿಸಲಾಗಿರುತ್ತದೆ. 
ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ರಕ್ಷಣಾ ಗೋಡೆಗಳನ್ನು ನಿರ್ಮಿಸುವ ಕಾಮಗಾರಿಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಸದರಿ ಕಾಮಗಾರಿಗಳನ್ನು 
ಯೋಜನೆಯಡಿ ಲಭ್ಯವಿರುವ ಅನುದಾನವನ್ನು ಬಳಸಿಕೊಂಡು ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿರುತ್ತದೆ. ಮೇಲೆ ಸೂಚಿಸಲಾದ ಕಣವನ್ನು 
ನಿರ್ಮಿಸುವ ಕಾಮಗಾರಿಯನ್ನು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ಆಸ್ತಿಗಳಿಗೆ ರಕ್ಷಣಾ ಗೋಡೆಯನ್ನು ನಿರ್ಮಿಸುವ ಕಾಮಗಾರಿಯನ್ನು 
ಯೋಜನೆಯಡಿ ತಿಳಿಸಲಾದ ಆದ್ಯತಾ ಕಾಮಗಾರಿಗಳ 5ನೇ ಪ್ರವರ್ಗದಡಿ ತೆಗೆದುಕೊಳ್ಳಲು ಪರಿಗಣಿಸಲಾಗಿದೆ. ಆದುದರಿಂದ ಈ ಕೆಳಕಂಡ ಆದೇಶ. 

* ಸರ್ಕಾರಿ ಆದೇಶ ಸಂಖ್ಯೆ : ಗ್ರಾಅಪ 110 ಉಖಾಯೋ 2009 ಬೆಂಗಳೂರು ದಿನಾಂಕ 03- 12 -2010 

ಪ್ರಸ್ತಾವನೆಯಲ್ಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಈಗಾಗಲೇ 
ನಿಗದಿ ಪಡಿಸಲಾದ ಕಾಮಗಾರಿಗಳ ಜೊತೆಗೆ ಈ ಕೆಳಕಂಡ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಿದೆ. ಸದರಿ ಕಾಮಗಾರಿಗಳನ್ನು ಕ್ರಿಯಾ 
ಯೋಜನೆಯಲ್ಲಿ ಅಳವಡಿಸಿಕೊಂಡು ಅನುಮೋದನೆ ಪಡೆದು ಅನುಷ್ಠಾನಗೊಳಿಸಲು ಆದೇಶಿಸಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 
ಖಾತರಿ ಯೋಜನೆಯ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಅನುಷ್ಠಾನಗೊಳಿಸಬೇಕಾಗಿದೆ. 

1. ರೈತರಿಗೆ ಅನುಕೂಲವಾಗಲು ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸರ್ಕಾರಿ ಜಾಗವನ್ನು ಬಳಸಿಕೊಂಡು ಸುಮಾರು 

150 - 200 ಅಡಿ ವ್ಯಾಸವುಳ್ಳ ಅಥವಾ ಆ ಗ್ರಾಮದ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವೆನಿಸಬಹುದಾದ ಅಳತೆಯುಳ್ಳ ಒಂದು ಕಣವನ್ನು 
ನಿರ್ಮಿಸಿ ಅನುಷ್ಠಾನಗೊಳಿಸುವುದು ಸದರಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಾಗ ಯೋಜನೆಯಡಿ ನಿಗದಿಪಡಿಸಲಾದ ಕೂಲಿ ಮತ್ತು 
ಸಾಮಗ್ರಿಗಳ 60:40 ರ ಅನುಪಾತವನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದು. 
ಗ್ರಾಮ ಪಂಚಾಯಿತಿಗಳಲ್ಲಿ ಇರುವ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ರಕ್ಷಣಾ ಗೋಡೆಗಳನ್ನು ನಿರ್ಮಿಸುವುದು ಮತ್ತು ಕಾಮಗಾರಿಯನ್ನು 
ನಿರ್ವಹಿಸುವಾಗ ಕೂಲಿ ಮತ್ತು ಸಾಮಗ್ರಿಗಳ 60 :40 ರ ಅನುಪಾತವನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್.ಎಸ್. ಪ್ರಸನ್ನಕುಮಾರ್ 

ನಿರ್ದೆಶಕರು , 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ . ಆರ್‌ . 46 


- 


ಈ 


6 


6 


೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 

ಭಾಗ - ೧ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಅರ್ಜುನ ಗಂಗಾರಾಂ ರಾಥೋಡ್ನೋಟರಿ , ಬಿಜಾಪುರ ಇವರ ಕರ್ತವ್ಯ ನಿರ್ವಹಣೆ - ಶಿಸ್ತು ಕ್ರಮ 
ಓದಲಾಗಿದೆ : 1. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಇವರ ಪತ್ರ ಸಂಖ್ಯೆ ಸಿಪಿಎನ್ 3436/08 ದಿನಾಂಕ: 

17 - 6 - 2008, ಪತ್ರ ಸಂಖ್ಯೆ ಸಿಪಿಎನ್ 163/ 09 ದಿನಾಂಕ: 7 -1 - 2009 
2 . ಸರ್ಕಾರದ ಪತ್ರ ಸಂಖ್ಯೆ.: ಲಾ 30 ಎಲ್‌ಸಿಎಲ್ 07 ದಿನಾಂಕ 4 - 8 - 2008 ಮತ್ತು ದಿನಾಂಕ : 10 -12 - 2008 
3. ಸರ್ಕಾರದ ಪತ್ರ ಸಂಖ್ಯೆ: ಲಾ 80 ಎಲ್‌ಸಿಎಲ್ 09 ದಿನಾಂಕ 18 - 5 - 2009 , 6 -1 - 2010 

ನೋಟರಿಯವರ ಹೇಳಿಕೆ ದಿನಾಂಕ: 25 - 6 - 2009 
ಕಾರಣ ಕೇಳುವ ನೋಟೀಸು ಪತ್ರ ಸಂಖ್ಯೆ : ಲಾ 80 ಎಲ್‌ಸಿಎಲ್ 09 ದಿನಾಂಕ : 10 - 9 - 2009 

ನೋಟರಿಯವರ ಹೇಳಿಕೆ ದಿನಾಂಕ: 11 - 02 - 2010 
7. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಇವರ ಪತ್ರ ಸಂಖ್ಯೆ: ಸಿಪಿಎನ್ 1042 ದಿನಾಂಕ: 

5 - 3 - 2010 
8. ನೋಟರಿಯವರ ಮನವಿ ದಿನಾಂಕ: 26 -3 - 2010 
9. ಸರ್ಕಾರದ ಪತ್ರ ಸಂಖ್ಯೆ: ಲಾ 80 ಎಲ್‌ಸಿಎಲ್ 09 ದಿನಾಂಕ: 22 - 7 -2010 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಇವರ ಪತ್ರ ಸಂಖ್ಯೆ: ಕಿಘ ಓಠ . 355410 ದಿನಾಂಕ: 

26/ 27 - 8 - 2010 
ಪ್ರಸ್ತಾವನೆ : 

ಶ್ರೀ ಅರ್ಜುನ ಗಂಗಾರಾಂ ರಾಥೋಡ್, ನೋಟರಿ, ಬಿಜಾಪುರ ಇವರು 2004ನೇ ಸಾಲಿನಲ್ಲಿ ಓಟ ಡಿಜಿಣಣಡಿಟಿ ಸಲ್ಲಿಸಿ ತದನಂತರದ 
ಸಾಲುಗಳಲ್ಲಿ ನೋಟರಿ ನಿಯಮ 14 ಹಾಗೂ 11ರನ್ವಯ ಕ್ರಮವಹಿಸಿರುವುದಿಲ್ಲವಾದ್ದರಿಂದ ಈ ಬಗ್ಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 
ಬಿಜಾಪುರರವರಿಂದ ವರದಿಯನ್ನು ಸರ್ಕಾರದ ದಿನಾಂಕ: 13 - 5 - 2008ರ ಪತ್ರ ಸಂಖ್ಯೆ: ಲಾ 30 ಎಲ್‌ಸಿಎಲ್ 2007ರಲ್ಲಿ ಕೋರಲಾಗಿತ್ತು. ಅದರಂತೆ 
2005 ಮತ್ತು 2006ನೇ ಸಾಲುಗಳ ರಿಟರ್ನ್ಸ್ ಹಾಗೂ ನೋಟರಿ ರಿಜಿಸ್ಟರ್ ಅನ್ನು ತಪಾಸಣೆಗೆ ಸಲ್ಲಿಸಿರುವುದಿಲ್ಲ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ಇವರು ಉಲ್ಲೇಖಿತ (1) ರ ದಿನಾಂಕ : 17 - 6 - 2008ರ ಪತ್ರದಲ್ಲಿ ತಿಳಿಸಿದ್ದರ ಮೇರೆಗೆ ಉಲ್ಲೇಖಿತ ( 2) ರ ದಿನಾಂಕ: 4 - 8 - 2008 ಮತ್ತು 
10 -12 - 2008ರ ಪತ್ರಗಳಲ್ಲಿ ನೋಟರಿಯರಿಗೆ ಲಿಖಿತ ಹೇಳಿಕೆಯನ್ನು ನೀಡುವಂತೆ ಕೋರಲಾಗಿತ್ತು , ಅವರಿಂದ ಲಿಖಿತ ಉತ್ತರ ಬಾರದಿದ್ದರಿಂದ ಸದರಿ 
ಪತ್ರವನ್ನು ಪುನ: ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬಿಜಾಪುರ ಕಛೇರಿಯ ಪ್ರೋಸೆಸ್ ವಿಭಾಗದಿಂದ ಜಾರಿ ಮಾಡಲಾದ ಪ್ರತಿಯನ್ನು ದಿನಾಂಕ: 
27.12.2008ರಂದು ನೋಟರಿಯವರು ಖುದ್ದು ಸ್ವೀಕರಿಸಿದ್ದಾಗ್ಯೂ ಯಾವುದೇ ಲಿಖಿತ ಉತ್ತರವನ್ನು ನೀಡಿರುವುದಿಲ್ಲ . ಆದ್ದರಿಂದ, ಈ ಬಗ್ಗೆ ಉಲ್ಲೇಖಿತ 
(3) ರ ಸರ್ಕಾರದ ಪತ್ರದಲ್ಲಿ ನಿಗದಿತ ಕಾಲಾವಧಿಯೊಳಗೆ ರಕ್ಷಣಾ ಹೇಳಿಕೆಯನ್ನು ನೀಡುವಂತೆ ತಪ್ಪಿದಲ್ಲಿ ನೋಟರಿ ಅಧಿನಿಯಮ ಕಲಂ 10 ಮತ್ತು 
ನೋಟರಿ ನಿಯಮ 13 (12 ) ( ಬಿ) (1) ರನ್ವಯ ತೀರ್ಮಾನ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದ್ದರ ಮೇರೆಗೆ ನೋಟರಿಯವರು ಉಲ್ಲೇಖಿತ (4) ರ 
ದಿನಾಂಕ: 25 -6 - 2009ರ ಮನವಿಯಲ್ಲಿ 1994 ರಿಂದ ಬಿಜಾಪುರ ಇಲ್ಲಿ ನೋಟರಿಯಾಗಿ ಕೆಲಸ ಮಾಡುತ್ತಿದ್ದು, 2004ರವರೆಗೆ ನೋಟರಿ ತಪಸಣಾ 
ವರದಿಯನ್ನು ಸಲ್ಲಿಸಿದ್ದು, ತಾವು ಬಿಜಾಪುರ ನಗರ ಸಭೆಯ ಚುನಾಯಿತ ಸದಸ್ಯನಾಗಿದ್ದುದರಿಂದ 2005 ರಿಂದ 2008ರ ವರೆಗೆ ನೋಟರಿ ತಪಾಸಣಾ 
ವರದಿ ಸಲ್ಲಿಸಿರುವುದಿಲ್ಲ ಮತ್ತು ಆ ಅವಧಿಯಲ್ಲಿ ನೋಟರಿ ಕೆಲಸ ಮಾಡಿರುವುದಿಲ್ಲ ಎಂದು, ಇನ್ನು ಮುಂದೆ ನೋಟರಿ ಕರ್ತವ್ಯ ಸಾಂಘಿಕವಾಗಿ 
ಮಾಡಿಕೊಂಡು ಹೋಗುವುದಾಗಿ ತಿಳಿಸಿದ್ದರು. ಆದ್ದರಿಂದ ಅವರು ಸತತವಾಗಿ 5 ವರ್ಷಗಳಿಗೂ ಮೇಲ್ಪಟ್ಟ ಅವಧಿ ನೋಟರಿ ಕರ್ತವ್ಯ ನಿರ್ವಹಿಸದೇ ಇರುವ 
ಮಾಹಿತಿಯನ್ನು ಸಕ್ಷಮ ಪ್ರಾಧಿಕಾರ ಹಾಗೂ ಸರ್ಕಾರಕ್ಕೆ ತಿಳಿಸದೇ ಇರುವ ಮತ್ತು ರಿಜಿಸ್ಟರ್‌ಗಳನ್ನು ಪ್ರತಿ ವರ್ಷ ತಪಾಸಣೆಗೆ ಒಳಪಡಿಸಿಲ್ಲದೇ ಇರುವ 
ಅಂಶವನ್ನು ಹಾಗೂ ಸಾರ್ವಜನಿಕರು ಅವರಿಗೆ ದೊರೆಯಬೇಕಾಗಿದ್ದ ಸೇವೆಯಿಂದ ವಂಚಿತರಾಗಿರುವುದನ್ನು ಗಮನಿಸಿ ಅವರ ಈ ತಪ್ಪನ್ನು ಅವರ 
ಕರ್ತವ್ಯಲೋಪ ಎಂದು ಪರಿಗಣಿಸಿ ನಿಯಮಾನುಸಾರ ಅವರನ್ನು ನೋಟರಿ ಕರ್ತವ್ಯದಿಂದ ಏಕೆ ತೆಗೆದುಹಾಕಬಾರದೆಂಬ ಬಗ್ಗೆ ಉಲ್ಲೇಖಿತ (5) ರ 
ದಿನಾಂಕ: 10 -9 - 2009ರಲ್ಲಿ ಕಾರಣ ಕೇಳುವ ನೋಟೀಸ್‌ನಲ್ಲಿ ಲಿಖಿತ ವಿವರಣೆ ಕೋರಲಾಗಿತ್ತು ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ 
ವಿಚಾರಣೆ ನಡೆಸಿ ವರದಿ ನೀಡುವಂತೆ ಸಹಾ ಕೋರಲಾಗಿತ್ತು. ಆದರೆ ವಿವರಣೆ ಬಾರದಿದ್ದರಿಂದ ಮನ: ದಿನಾಂಕ: 6 -1 - 2010ರ ಪತ್ರದಲ್ಲಿ ನೋಟರಿ 
ನಿಯಮಗಳನ್ವಯ ಸಕ್ಷಮ ಪ್ರಾಧಿಕಾರದ ಮುಂದೆ ಅಹವಾಲು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಆ ಮೇರೆಗೆ ಉಲ್ಲೇಖಿತ ( 6) ರ ದಿನಾಂಕ: 11 - 2 - 2010ರ 
ಮನವಿಯಲ್ಲಿ ತಾವು 2001 ರಿಂದ ಬಿಜಾಪುರ ನಗರ ಸಭೆಯ ಚುನಾಯಿತ ಸದಸ್ಯನಾಗಿದ್ದು , ನೋಟರಿ ಕರ್ತವ್ಯ ನಿರ್ವಹಿಸಿಲ್ಲದ ಮಾಹಿತಿಯನ್ನು ಸರ್ಕಾರಕ್ಕೆ 
ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರ ಗಮನಕ್ಕೆ ತರಬೇಕಾದ ಮಾಹಿತಿ ಇರಲಿಲ್ಲ ಎಂದು ತಿಳಿಸಿ ಕ್ಷಮೆಯಾಚಿಸಿ ಇನ್ನು ಮುಂದೆ ಈ 
ತರಹ ತಪ್ಪು ಆಗದಂತೆ ನೋಡಿಕೊಂಡು ನೋಟರಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ನೋಟರಿಯವರು ನೀಡಿರುವ ಈ ಮಾಹಿತಿಯನ್ನೇ ಪ್ರಧಾನ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರು ಉಲ್ಲೇಖಿತ ( 7) ರ ದಿನಾಂಕ: 5 -3 - 2010ರ ಪತ್ರದಲ್ಲಿ ಪುನರುಚ್ಚರಿಸಿ ದಿನಾಂಕ: 10 - 09 - 2009ರ ಕಾರಣ 
ಕೇಳುವ ನೋಟೀಸಿನಲ್ಲಿ ನಮೂದಿಸಿರುವ ಆಪಾದನೆಗಳನ್ನು ಒಪ್ಪಿಕೊಂಡಿರುವಂತಾಗಿರುತ್ತದೆ ಎಂದು ವರದಿ ಸಲ್ಲಿಸಿರುತ್ತಾರೆ. 

ಏತನ್ಮಧ್ಯೆ ನೋಟರಿಯವರು ಉಲ್ಲೇಖಿತ (8) ರ ದಿನಾಂಕ: 26 -3 - 2010ರ ಮನವಿಯಲ್ಲಿ ತಮ್ಮ ಪ್ರಮಾಣ ಪತ್ರ ನವೀಕರಿಸಿಕೊಡುವಂತೆ 
ಕೋರಿರುತ್ತಾರೆ . ಉಲ್ಲೇಖಿತ ( 7) ರ ದಿನಾಂಕ : 5 -3 -2010ರ ಪತ್ರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರು ನೀಡಿರುವ ಅಂಶಗಳನ್ನು 
ಗಣನೆಗೆ ತೆಗೆದುಕೊಂಡು ಉಲ್ಲೇಖಿತ (9) ರ ದಿನಾಂಕ: 22 - 7- 2010ರ ಪತ್ರದಲ್ಲಿ ನೋಟರಿಯವರ ದುರ್ನಡತೆ ಮತ್ತು ಅನಿಯಮಿತತೆ ( ಟಛಿಠಟಿಜಛಿಣ 
ಚಿಟಿಜ ಡಿಡಿಜರಟಚಿಡಿಣಥಿ) ಅಂಶದ ಬಗ್ಗೆ ನಿಯಮ 13 (12) ಬಿ ರನ್ವಯ ದಂಡನೀಯ ಕ್ರಮ ವಹಿಸುವ ಬಗ್ಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ಹಾಗೂ ಸಕ್ಷಮ ಪ್ರಾಧಿಕಾರ, ಬಿಜಾಪುರ ಇವರಿಂದ ಮತ್ತೊಮ್ಮೆ ವಿಚಾರಣಾ ವರದಿ ಕೋರಿದ್ದರ ಮೇರೆಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ಹಾಗೂ ಸಕ್ಷಮ ಪ್ರಾಧಿಕಾರ , ಬಿಜಾಪುರ ಇವರು ದಿನಾಂಕ: 25 .8.2010ರಂದು ವಿಚಾರಣೆ ನಡೆಸಿ ನೋಟರಿಯವರು ತಮ್ಮ ಪ್ರಮಾಣೀಕೃತ 
ಹೇಳಿಕೆಯಲ್ಲಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿರುವುದರಿಂದ ನೋಟರಿಯವರ ಮೇಲೆ ಹೂಡಲಾಗಿರುವ ಆರೋಪಗಳು ರುಜುವಾತಾಗಿವೆಯೆಂಬ 
ರ್ಮಾನಕ್ಕೆ ಬಂದಿರುವುದಾಗಿ ಉಲ್ಲೇಖಿತ (10 ) ರ ದಿನಾಂಕ: 26 /27 - 8 - 2010ರ ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೭೫ 


ರಿಜಿಸ್ಟರ್ ಮತ್ತು ಪೂರಕ ದಾಖಲೆಗಳನ್ನು ನೋಟರಿಯವರು 2004 ರಿಂದ 2008ರವರೆಗೆ ತಪಾಸಣೆಗೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿಗೆ 
ಒಪ್ಪಿಸದೆ ಮತ್ತು ಈ ಅವಧಿಯಲ್ಲಿ ನೋಟರಿ ಕರ್ತವ್ಯ ನಿರ್ವಹಿಸದೇ , ಈ ಮಾಹಿತಿಯನ್ನು ನೋಟರಿ ನಿಯಮ 14 ಮತ್ತು 11 (5) ರನ್ವಯ ಸರ್ಕಾರಕ್ಕೆ 
ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರಿಗೆ ನೀಡದೇ , ಸಾರ್ವಜನಿಕರಿಗೆ ನೋಟರಿ ಸೇವೆ ಒದಗಿಸದೆ ದಿನಾಂಕ: 25 - 6 - 2009 /4 - 3 
2010 ರಂದು ತಮ್ಮ ಪ್ರಮಾಣ ಪತ್ರವನ್ನು ನವೀಕರಿಸಿಕೊಡುವಂತೆ ಕೋರಿರುವುದು, 2005ರಲ್ಲಿಯೇ ಪ್ರಮಾಣ ಪತ್ರದ ಅವಧಿ ಮುಗಿದಿದ್ದರು ನಿಗದಿತ 
ಅವಧಿಯಲ್ಲಿ ನವೀಕರಣಕ್ಕೆ ಅರ್ಜಿ ಸಲ್ಲಸದೇ ಬಹಳ ವಿಳಂಬವಾಗಿ ಅವಧಿ ಮುಗಿದಿದ್ದರು ದಿನಾಂಕ: 26 .3.2010 ರಂದು ಮನವಿ ಸಲ್ಲಿಸಿ ನೋಟರಿಗಳ 
ಅಧಿನಿಯಮ ಕಲಂ 10 ( ಡಿ) ( ಎಫ್ ) , ನೋಟರಿ ನಿಯಮ 8( ಬಿ) ಯನ್ನು ಪಾಲಿಸದೆ ಇರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶ್ರೀ ಅರ್ಜುನ 
ಗಂಗಾರಾಂ ರಾಥೋಡ್, ನೋಟರಿ, ಬಿಜಾಪುರವರ ಹೆಸರನ್ನು ನೋಟರಿ, ರಿಜಿಸ್ಟರ್‌ನಿಂದ ಶಾಶ್ವತವಾಗಿ ತೆಗೆದುಹಾಕಲು ಸರ್ಕಾರ ತೀರ್ಮಾನಿಸಿದೆ. 
ಅದರಂತೆ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ: ಲಾ 80 ಎಲ್‌ಸಿಎಲ್ 2009 ಬೆಂಗಳೂರು, ದಿನಾಂಕ 09 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಅರ್ಜುನ ಗಂಗಾರಾಂ ರಾಥೋಡ್, ನೋಟರಿ, ಬಿಜಾಪುರ ಇವರ ಹೆಸರನ್ನು ನೋಟರಿ ಕಾಯ್ದೆ 1952ರ 
ಕಲಂ 10 ( ಡಿ) ಮತ್ತು (ಎಫ್) ಹಾಗೂ ನೋಟರಿ ನಿಯಮಗಳು 1956ರ ನಿಯಮ 13 (12 ) ( ಬಿ) (1) ರೀತ್ಯ ನೋಟರಿ ರಿಜಿಸ್ಟರ್‌ನಿಂದ ಶಾಶ್ವತವಾಗಿ 
ತೆಗೆದುಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಆರ್ . ಶಕುಂತಲ 
ಪಿ . ಆರ್ . 47 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ನಅಇ 59 ಗುಅಪ್ರಾ 2010 ಬೆಂಗಳೂರು, ದಿನಾಂಕ 09 - 12 - 2010 
ಗುಲ್ಬರ್ಗಾ ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆ ( ಪ - 11)ಕ್ಕೆ ಸರ್ಕಾರದ ಅಂತಿಮ ಅನುಮೋದನೆಯನ್ನು ಸರ್ಕಾರದ 
ಆದೇಶ ಸಂಖ್ಯೆ: ನಅಇ 59 ಗುಅಪ್ರಾ 2008 ದಿನಾಂಕ: 1 - 12 - 2008ರಂದು ಹೊರಡಿಸಲಾಗಿದ್ದು, ಸದರಿ ಆದೇಶದಲ್ಲಿನ ಆದೇಶದ ಭಾಗವನ್ನು ಈ 
ಕೆಳಕಂಡಂತೆ ಓದಿಕೊಳ್ಳುವುದು . 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 59 ಗುಅಪ್ರಾ 2010 ಬೆಂಗಳೂರು, ದಿನಾಂಕ 1 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಗುಲ್ಬರ್ಗಾ ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಗೆ 
ಸಂಬಂಧಿಸಿದಂತೆ, ಈ ಆದೇಶಕ್ಕೆ ಲಗತ್ತಿಸಿರುವ ಮಾದರಿ ವಲಯ ನಿಯಮಾವಳಿಗಳನ್ನು (ಅನುಬಂಧ-1) ಅಳವಡಿಸುವ ಷರತ್ತಿಗೊಳಪಟ್ಟು ಗುಲ್ಬರ್ಗಾ 
ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ ಯೋಜನೆ ( ಪರಿಷ್ಕೃತ- 11) ಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 
1961ರ ಪ್ರಕರಣ 13( 3) ರನ್ವಯ ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ ಅಂತಿಮ ಅನುಮೋದನೆ ನೀಡಲಾಗಿದೆ. 

(1) ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರವು ಅನುಬಂಧ -1 ರಲ್ಲಿನ ಮಾದರಿ ವಲಯ ನಿಯಮಾವಳಿಗಳನ್ನು ವರದಿಯಲ್ಲಿ ಸೂಕ್ತವಾಗಿ 

ಅಳವಡಿಸಿಕೊಂಡು ಸದರಿ ವರದಿಗಳ 3 ಶುದ್ದ ಪ್ರತಿಗಳನ್ನು ಸರ್ಕಾರಕ್ಕೆ ತಕ್ಷಣ ಸಲ್ಲಿಸಿ ಸರ್ಕಾರದ ಮುದ್ರೆ ಪಡೆದುಕೊಳ್ಳುವುದು 
(2 ) ಸದರಿ ಮಾದರಿ ವಲಯ ನಿಯಮಾವಳಿಗಳನ್ನು ಪ್ರಾಧಿಕಾರವು ತಕ್ಷಣದಿಂದ ಜಾರಿಗೆ ಬರುವಂತೆ ಅನ್ವಯಿಸಿಕೊಳ್ಳತಕ್ಕದ್ದು. 

ಮಹಾ ಯೋಜನೆ ( ಪರಿಷ್ಯತ- 11) ಕ್ಕೆ ಅಂತಿಮ ಅನುಮೋದನೆ ಮೇಲೆ ನೀಡಿದ ಗುರುತಾಗಿ ಮಾದರಿ ವಲಯ ನಿಯಮಾವಳಿಗಳ ಹಾಗೂ 
ನಕ್ಷೆಗಳ ಮೇಲೆ ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ”. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 48 

ಎಂ . ಎಂ . ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಕುದುರೆಮುಖ ಕಬ್ಬಿಣದ ಅದಿರು ಕಂಪೆನಿಗೆ ಸೇರಿದ ಕಟ್ಟಡ ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಅರಣ್ಯ 

ಇಲಾಖೆಗೆ ಹಸ್ತಾಂತರಿಸಿಕೊಳ್ಳಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕುದುರೆಮುಖ ವನ್ಯಜೀವಿ ವಿಭಾಗ, ಕಾರ್ಕಳ 

ಇವರಿಗೆ ಅಧಿಕಾರ ನೀಡುವ ಬಗ್ಗೆ . 
ಓದಲಾಗಿದೆ : ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಬೆಂಗಳೂರು ಇವರ ಪತ್ರ ಸಂಖ್ಯೆ : CCF(LC)/ KIOCL/2009 - 10 

ದಿನಾಂಕ: - 03 - 2010 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ 1.A. No. 
670/2001 ದಿನಾಂಕ: 30 - 10 -2002ರ ತೀರ್ಪಿನಂತೆ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಯು ದಿನಾಂಕ: 31 -12 - 2005ಕ್ಕೆ ಎಲ್ಲಾ ಗಣಿ 


೬೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಕಾರ್ಯಗಳನ್ನು ನಿಲ್ಲಿಸಲಾಗಿದ್ದು, ಸದರಿ ತೀರ್ಪಿನಲ್ಲಿ ತಿಳಿಸಿರುವಂತೆ ಇವರು ಕುದುರೆಮುಖ ಕಬ್ಬಿಣದ ಅದಿರು ಕಂಪೆನಿಗೆ ಸೇರಿದ ಕಟ್ಟಡ ಮತ್ತು ಇತರ 
ಮೂಲಭೂತ ಸೌಕರ್ಯಗಳನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವುದಕ್ಕೆ ಸಂಬಂಧಪಟ್ಟಂತೆ, ಸದರಿ ಕಂಪನಿಯ ಸೊತ್ತುಗಳು ಕುದುರೆಮುಖ ವನ್ಯಜೀವಿ 
ವಿಭಾಗ ವ್ಯಾಪ್ತಿಯಲ್ಲಿ ಬರುವುದರಿಂದ , ಈ ಸೊತ್ತುಗಳನ್ನು ಹಸ್ತಾಂತರಿಸಿಕೊಳ್ಳಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕುದುರೆಮುಖ ವನ್ಯಜೀವಿ ವಿಭಾಗ , 
ಕಾರ್ಕಳ ಇವರಿಗೆ ಅಧಿಕಾರ ನೀಡುವ ಬಗ್ಗೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 220 ಎಫ್‌ಡಬ್ಲೂಎಲ್ 2007 ಬೆಂಗಳೂರು, ದಿನಾಂಕ 9 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕುದುರೆಮುಖ ಕಬ್ಬಿಣದ ಅದಿರು ಕಂಪೆನಿಗೆ ಸೇರಿದ ಕಟ್ಟಡ ಮತ್ತು ಇತರ ಮೂಲಭೂತ 
ಸೌಕರ್ಯಗಳನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿಕೊಳ್ಳಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕುದುರೆಮುಖ ವನ್ಯಜೀವಿ ವಿಭಾಗ , ಕಾರ್ಕಳ ಇವರಿಗೆ 
ಅಧಿಕಾರ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ . ಆರ್ . ಕಲಾವತಿ 
ಪಿ . ಆರ್. 49 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಶ್ರೀ ಎನ್. ಎಂ . ನೀಲಕಂಠ , ಕೆಎಎಸ್ (ಕಿರಿಯ ಶ್ರೇಣಿ), ವಿಶೇಷ ಭೂ ಸ್ವಾಧೀನಾಧಿಕಾರಿ, 

ಬೆಂಗಳೂರು ಇವರು ಲೋಕಾಯುಕ್ತ ಟ್ರಾಪ್ ಬಲೆಯಲ್ಲಿ ಸಿಕ್ಕಿಬಿದ್ದಿರುವ ಮತ್ತು ನ್ಯಾಯಾಂಗ 

ಬಂಧನದಲ್ಲಿದ್ದ ಕಾರಣ ಇವರನ್ನು ಸೇವೆಯಿಂದ ಅಮಾನತ್ತು ಪಡಿಸುವ ಬಗ್ಗೆ, 
ಓದಲಾಗಿದೆ: (1) ಹೆಚ್ಚುವರಿ ಪೊಲೀಸು ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಲೋಕ್ / ಐಎನ್ ವಿ ( ಜಿ) / ಸಿಟಿ / ಕ್ರೈಂ 40 /2010, ದಿನಾಂಕ: 25 - 09 -10 
(2) ದಿನಾಂಕ: 28 - 09 - 10ರ ಆದೇಶ ಸಂಖ್ಯೆ : ಸಿಆಸುಇ 042 ಕೆಇಎ 10 
( 3) ಆರಕ್ಷಕ ಅಧೀಕ್ಷಕರು, ನಗರ ವಿಭಾಗ, ಪೋಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 

ಇವರ ಪತ್ರ ಸಂಖ್ಯೆ: ಲೋಕ್ / ಐಎನ್‌ವಿ ( ಜಿ) ಸಿಟಿ / ಕ್ರೈಂ 40 /2017 , ದಿನಾಂಕ: 19 -10 -10 
( 4) ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅರ್ಜಿ ಸಂಖ್ಯೆ : 6470 /2010 ರಲ್ಲಿ ದಿನಾಂಕ: 

06 - 12 -10 ರಂದು ನೀಡಿದ ಆದೇಶ 
ಪ್ರಸ್ತಾವನೆ : 

ಶ್ರೀ ಎನ್. ಎಂ . ನೀಲಕಂಠ, ಕೆಎಎಸ್ (ಕಿರಿಯ ಶ್ರೇಣಿ), ವಿಶೇಷ ಭೂ ಸ್ವಾಧೀನಾಧಿಕಾರಿ , ಬೆಂಗಳೂರು ಇವರ ವಿರುದ್ಧ ಕರ್ನಾಟಕ 
ಲೋಕಾಯುಕ್ತ ಬೆಂಗಳೂರು ನಗರ ವಿಭಾಗ ಪೋಲೀಸು ಠಾಣಾ ಇಲ್ಲಿ ಲಂಚ ನಿರೋಧ ಕಾಯ್ದೆ , 1988 ರ ಕಲಂ 7, 13(1) ( d) ಸಹವಾಚನ ಕಲಂ 
13( 2) ರಡಿ ಮೊಕದ್ದಮೆ ಸಂಖ್ಯೆ: 40 /2010ರಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಇವರನ್ನು ದಿನಾಂಕ: 16 - 09 - 2010 ರಂದು ರಾತ್ರಿ 08 - 00 ಗಂಟೆಗೆ 
ಲಂಚ ಸ್ವೀಕಾರ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸರು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು , ಇವರು ದಿನಾಂಕ: 
20 - 09 - 2010ರ ಸಂಜೆಯವರೆಗೆ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆಂದು, ಇವರ ಮೇಲಿನ ಭ್ರಷ್ಟಾಚಾರದ ಆಪಾದನೆಗಳು ಮೇಲ್ನೋಟಕ್ಕೆ 
ಸಾಬೀತಾಗಿರುವುದರಿಂದ ಇವರು ಈಗ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಾನದಲ್ಲಿಯೇ ಮುಂದುವರಿದರೆ ತನಿಖೆಯ ಹಾದಿಯನ್ನು ತಪ್ಪಿಸುವ ಮತ್ತು 
ಸಾಕ್ಷಾಧಾರಗಳನ್ನು ನಾಶಪಡಿಸುವ ಅವಕಾಶಗಳಿರುವುದರಿಂದ ಇವರನ್ನು ಸರ್ಕಾರಿ ಸೇವೆಯಿಂದ ತಕ್ಷಣದಿಂದಲೇ ಅಮಾನತ್ತಿನಲ್ಲಿಡಲು ಮೇಲೆ ಓದಲಾದ 
ಕ್ರಮ ಸಂಖ್ಯೆ (1) ರ ಪ್ರಸ್ತಾವನೆಯಲ್ಲಿ ಹೆಚ್ಚುವರಿ ಪೋಲೀಸು ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರು ಶಿಫಾರಸು 
ಮಾಡಿರುತ್ತಾರೆ ಹಾಗೂ ತಮ್ಮ ಪ್ರಸ್ತಾವನೆಯೊಂದಿಗೆ ಫಿರ್ಯಾದುದಾರರ ದೂರು ಪ್ರಥಮ ವರ್ತಮಾನ ವರದಿ ಹಾಗೂ ಪಂಚನಾಮೆಯ ಪ್ರತಿಗಳನ್ನು 
ಲಗತ್ತಿಸಿರುತ್ತಾರೆ. 
ಪ್ರಕರಣದ ವಿವರಗಳು 

- ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ನಾಗದೇವನಹಳ್ಳಿ ಗ್ರಾಮದ ಸರ್ವೆ ನಂ 52 /8 ರಲ್ಲಿ 29 ಗುಂಟೆ ಮತ್ತು ಸರ್ವೆ ನಂ 
10/3 ರಲ್ಲಿ 01 - 17 ಎಕರೆ ಜಮೀನನ್ನು ಕಲ್ಯಾಣಿ ಹೌಸಿಂಗ್ ಕೋ - ಆಪರೇಟಿವ್ ಸೊಸೈಟಿಗಾಗಿ ಭೂ ಸ್ವಾಧೀನಪಡಿಸಿಕೊಳ್ಳಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಬೆಂಗಳೂರು ರವರು ಆದೇಶ ಸಂಖ್ಯೆ : ಎಲ್‌ಎಸಿ 848 /86 - 87 ರಂತೆ ಭೂ ಮಾಲೀಕರಾದ ಶ್ರೀ ಚಿಕ್ಕಣ್ಣ ರವರಿಗೆ 1986 ರಲ್ಲಿ 
ನೋಟೀಸು ಜಾರಿಗೊಳಿಸಿದ್ದು ಅವಿದ್ಯಾವಂತರಾದ ಶ್ರೀ ಚಿಕ್ಕಣ್ಣ ರವರು ಈ ನೋಟೀಸಿಗೆ ಪ್ರತ್ಯುತ್ತರ / ಆಕ್ಷೇಪಣೆ ನೀಡಿರುವುದಿಲ್ಲ ಮತ್ತು ಭೂ ಸ್ವಾಧೀನವಾದ 
ಈ ಜಮೀನಿಗೆ ಯಾವುದೇ ಪರಿಹಾರ ಹಣವನ್ನು ಪಡೆದುಕೊಂಡಿರುವುದಿಲ್ಲವೆಂದು ತಿಳಿಸುತ್ತಾ, ಈ ಬಗ್ಗೆ ಮಾನ್ಯ ಮುಖ್ಯ ಮಂತ್ರಿಯವರ ಜನತಾ 
ದರ್ಶನದಲ್ಲಿ ಸಲ್ಲಿಸಲಾದ ಅರ್ಜಿಯ ಬಗ್ಗೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಪತ್ರ ಬರೆಯಲಾಗಿರುತ್ತದೆ. ಅದರಂತೆ 
ಸಂಬಂಧಿಸಿದ ದಾಖಲಾತಿಗಳ ಪ್ರತಿಗಳನ್ನು ಒದಗಿಸುವಂತೆ ಕೋರಿ ಭೂ ಮಾಲೀಕರು ದಿನಾಂಕ: 16 - 08 -10 ರಂದು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ 
ಕಛೇರಿಗೆ ಅರ್ಜಿ ಸಲ್ಲಿಸಿ, 2 - 3 ದಿನಗಳಿಗೊಮ್ಮೆ ಕಛೇರಿಗೆ ಭೇಟಿ ನೀಡುತ್ತಾ ಶ್ರೀ ಎನ್. ಎಂ . ನೀಲಕಂಠ, ವಿಶೇಷ ಭೂ ಸ್ವಾಧೀನಾಧಿಕಾರಿ, ಶ್ರೀ ತಿಪ್ಪಯ್ಯ , 
ಕಂದಾಯ ನಿರೀಕ್ಷಕ ಶ್ರೀ ಶಾಂತರಾಜು ವಿಷಯ ನಿರ್ವಾಹಕ ಇವರುಗಳನ್ನು ಭೇಟಿ ಮಾಡಿ ತಮ್ಮ ಕೆಲಸವನ್ನು ಮಾಡಿಕೊಡುವಂತೆ ಮನವಿ ಮಾಡಿರುತ್ತಾರೆ. 

ದಿನಾಂಕ: 15 -09 - 10 ರಂದು ಮಧ್ಯಾಹ್ನ 03 -00 ಗಂಟೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾದ ಶ್ರೀ ಎನ್. ಎಂ . ನೀಲಕಂಠ ರವರನ್ನು 
ಭೂ ಮಾಲೀಕರು / ಫಿರ್ಯಾದುದಾರರು ಭೇಟಿ ಮಾಡಿ ವಿಚಾರಿಸಿದಾಗ, ಸದರಿ ಜಮೀನನ್ನು ಸರ್ಕಾರದಿಂದ ವಾಪಸ್ಸು ನೀಡಲು ಅಗತ್ಯವಾದ 
ದಾಖಲಾತಿಗಳನ್ನು ತಯಾರಿಸಿ, ಭೂ ಮಾಲೀಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ರೂ . 50000 - 00ಗಳ ಲಂಚದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೭೭ 


ಹಣವನ್ನು ನೀಡಬೇಕೆಂದು ಫಿರ್ಯಾದುದಾರರಿಗೆ ಒತ್ತಾಯ ಮಾಡಿದ್ದು ಇಷ್ಟು ಮೊತ್ತವನ್ನು ನೀಡಲು ಸಾಧ್ಯವಿಲ್ಲವೆಂದೂ , ರೂ . 2000 - 00ಗಳನ್ನು 
ನೀಡುವುದಾಗಿ ಫಿರ್ಯಾದುದಾರರು ತಿಳಿಸಿದ್ದು , ನಂತರ ಶ್ರೀ ನೀಲಕಂಠರವರು ರೂ .10000 - 00ಗಳನ್ನು ನೀಡುವಂತೆ ಫಿರ್ಯಾದುದಾರರಿಗೆ ತಿಳಿಸುತ್ತಾ, ಈ 
ಬಗ್ಗೆ ಶ್ರೀ ತಿಪ್ಪಯ್ಯ , ಕಂದಾಯ ನಿರೀಕ್ಷಕರನ್ನು ಸಂಪರ್ಕಿಸುವಂತೆ ತಿಳಿಸಿರುತ್ತಾರೆ. ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ತಿಳಿಸಿರುವಂತೆ ರೂ . 10000 - 00 
ಗಳನ್ನು ನೀಡುವಂತೆ ಶ್ರೀ ತಿಪ್ಪಯ್ಯ ರವರು ಹೇಳಿದಾಗ, ಸದ್ಯಕ್ಕೆ ಅಷ್ಟು ಹಣ ನನ್ನ ಬಳಿ ಇಲ್ಲವೆಂದು, ನಾಳೆ ತೆಗೆದುಕೊಂಡು ಬರುವುದಾಗಿ ತಿಳಿಸಿ 
ಫಿರ್ಯಾದುದಾರರು ವಾಪಸ್ಸು ಬಂದಿರುತ್ತಾರೆ . ಈ ಲಂಚದ ಹಣವನ್ನು ನೀಡಲು ಇಷ್ಟವಿಲ್ಲದಿದ್ದ ಫಿರ್ಯಾದುದಾರರು , ಫಿರ್ಯಾದುದಾರ, ಶ್ರೀ ನೀಲಕಂಠ 
ಮತ್ತು ಶ್ರೀ ತಿಪ್ಪಯ್ಯ ರವರುಗಳ ನಡುವೆ ನಡೆದ ಈ ಎಲ್ಲ ಸಂಭಾಷಣೆಗಳನ್ನು ಮೊಬೈಲ್ ದೂರವಾಣಿಯಲ್ಲಿ ದಾಖಲಿಸಿಕೊಂಡು ( Record) ನಂತರ 
ಇದನ್ನು CD ಗೆ ಅಳವಡಿಸಿಕೊಂಡು ಶ್ರೀ ನೀಲಕಂಠ ಮತ್ತು ಶ್ರೀ ತಿಪ್ಪಯ್ಯ ( ಆರೋಪಿತರು ) ರವರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಭೂ 
ಮಾಲೀಕರ ಮಗನಾದ ಶ್ರೀ ಸಿ ತಮ್ಮಯ್ಯ , ಬೆಂಗಳೂರು (ಫಿರ್ಯಾದುದಾರರು) ರವರು ದಿನಾಂಕ: 16 - 09 - 10 ರಂದು ಬೆಂಗಳೂರು ನಗರ ಲೋಕಾಯುಕ್ತ 
ಪೋಲೀಸು ಠಾಣೆಗೆ ಹಾಜರಾಗಿ ಲಿಖಿತ ದೂರನ್ನು ಸಲ್ಲಿಸಿರುತ್ತಾರೆ. 


ಈ ಮೇಲ್ಕಂಡ ದೂರಿನ ಹಿನ್ನೆಲೆಯಲ್ಲಿ, ಆರೋಪಿತರಾದ ಶ್ರೀ ಎನ್. ಎಂ .ನೀಲಕಂಠ, ವಿಶೇಷ ಭೂ ಸ್ವಾಧೀನಾಧಿಕಾರಿ ಮತ್ತು ಶ್ರೀ ಟಿ . ತಿಪ್ಪಯ್ಯ , 
ಕಂದಾಯ ನಿರೀಕ್ಷಕ, ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಛೇರಿ, ಬೆಂಗಳೂರು ಇವರುಗಳ ವಿರುದ್ಧ ಲಂಚ ನಿರೋಧ ಕಾಯ್ದೆ , 1988ರ ಕಲಂ 7 , 13 
(1) ( d) ಸಹವಾಚನ ಕಲಂ 13 ( 2) ರಡಿ ಮೊಕದ್ದಮೆ ಸಂಖ್ಯೆ : 40/2010ರಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖಾಧಿಕಾರಿಗಳು ತನಿಖೆಯನ್ನು 
ಕೈಗೊಂಡಿರುತ್ತಾರೆ. ಆ ನಂತರ ಪೂರ್ವಭಾವಿ ಕ್ರಮಗಳನ್ನು ಕೈಗೊಂಡ ತನಿಖಾಧಿಕಾರಿಗಳು ತಮ್ಮ ಸಿಬ್ಬಂದಿ ಮತ್ತು ಪಂಚ ಸಾಕ್ಷಿಗಳ ಸಮೇತ ದಿನಾಂಕ: 
16 - 09 - 10 ರಂದು ಬೀಸಿದ ಲಂಚ ಸ್ವೀಕಾರ ಟ್ರಾಪ್ ಬಲೆಯು ಯಶಸ್ವಿಯಾಗಿದ್ದು , ಆರೋಪಿ- 2 ಶ್ರೀ ತಿಪ್ಪಯ್ಯ , ಕಂದಾಯ ನಿರೀಕ್ಷಕ ಇವರು 
ಫಿರ್ಯಾದುದಾರರಾದ ಶ್ರೀ ತಮ್ಮಯ್ಯ ರವರ ಜೊತೆ ಆಟೋರಿಕ್ಷಾದಲ್ಲಿ ಅಂಬೇಡ್ಕರ್ ರಸ್ತೆಯಲ್ಲಿ ಬಹುಮಹಡಿ ಕಟ್ಟಡದ ಕಡೆಗೆ ಹೋಗುವಾಗ ಆರೋಪಿ-1 
ಶ್ರೀ ನೀಲಕಂಠ, ವಿಶೇಷ ಭೂ ಸ್ವಾಧೀನಾಧಿಕಾರಿ ಇವರ ಪರವಾಗಿ ಫಿರ್ಯಾದುದಾರರಿಂದ ರೂ . 10000 - 00ಗಳ ಲಂಚದ ಹಣವನ್ನು ಆಟೋರಿಕ್ಷಾದಲ್ಲಿ 
ಸ್ವೀಕರಿಸುವಾಗ ಲೋಕಾಯುಕ್ತ ಪೋಲಿಸರಿಗೆ ಸಿಕ್ಕಿಬಿದ್ದಿರುತ್ತಾರೆ. ಶ್ರೀ ತಿಪ್ಪಯ್ಯ ರವರಿಗೆ ತನಿಖಾಧಿಕಾರಿಗಳು ತಮ್ಮ ಪರಿಚಯವನ್ನು ತಿಳಿಸುತ್ತಾ, ಶ್ರೀ ತಿಪ್ಪಯ್ಯ 
ರವರ ಮೊಬೈಲ್ ದೂರವಾಣಿಯಿಂದ ಲೌಡ್ ಸ್ಪೀಕರ್ ಆನ್ ಮಾಡಿಸಿ ಆರೋಪಿ-1 ಶ್ರೀ ನೀಲಕಂಠ ರವರಿಗೆ ಕರೆ ಮಾಡಿಸಿ, ನಿನ್ನೆ ತಮ್ಮನ್ನು ಭೇಟಿ 
ಮಾಡಿದ್ದ ಶ್ರೀ ತಮ್ಮಯ್ಯ ರವರು ರೂ . 10000 - 00ಗಳನ್ನು ಕೊಟ್ಟಿರುತ್ತಾರೆಂದು ಶ್ರೀ ತಿಪ್ಪಯ್ಯ ರವರಿಂದ ಹೇಳಿಸಿರುತ್ತಾರೆ. ಇದಕ್ಕೆ ಉತ್ತರವಾಗಿ ಶ್ರೀ 
ನೀಲಕಂಠ ರವರು ಹಣವನ್ನು ನಿಮ್ಮ ( ಶ್ರೀ ತಿಪ್ಪಯ್ಯ ) ಬಳಿಯೇ ಇಟ್ಟುಕೊಳ್ಳುವಂತೆ ತಿಳಿಸುತ್ತಾ , 15 ನಿಮಿಷ ಅಥವಾ ಅರ್ಧ ಗಂಟೆಯಲ್ಲಿ ಕಛೇರಿಗೆ ಬಂದು 
ಈ ಹಣವನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿರುತ್ತಾರೆ. ಈ ಸಂಭಾಷಣೆಯನ್ನು ತನಿಖಾಧಿಕಾರಿಗಳು digital Voice recorderನಲ್ಲಿ ದಾಖಲು 
ಮಾಡಿಕೊಂಡು ಶ್ರೀ ತಿಪ್ಪಯ್ಯ ರವರ ಎರಡೂ ಕೈ ಬೆರಳುಗಳನ್ನು ಪ್ರತ್ಯೇಕವಾಗಿ ಸೋಡಿಯಂ ಕಾರ್ಬೋನೇಟ್ ಮಿಶ್ರಣದ ದ್ರಾವಣದಲ್ಲಿ ಅದ್ದಿಸಿ 
ತೊಳೆಸಿದಾಗ, ಬಣ್ಣ ರಹಿತವಾಗಿದ್ದ ದ್ರಾವಣವು ತಿಳಿಗುಲಾಬಿ ಬಣ್ಣಕ್ಕೆ ರೂಪಾಂತರ ಹೊಂದುವುದರ ಮೂಲಕ ಸಕಾರಾತ್ಮಕವಾಗಿ ಪ್ರತಿಕ್ರಯಿಸಿರುತ್ತದೆ. ಶ್ರೀ 
ತಿಪ್ಪಯ್ಯ ರವರು ತಾವು ಧರಿಸಿದ್ದ ಪ್ಯಾಂಟಿನ ಮುಂಭಾಗದ ಬಲಭಾಗದ ಒಳಭಾಗದ ಸೊಂಟದ ಜೇಬಿನಲ್ಲಿಟ್ಟುಕೊಂಡಿದ್ದ ಲಂಚದ ಹಣವನ್ನು ಯಥಾರೀತಿ 
ಪಂಚರ ಸಮಕ್ಷಮ ತನಿಖಾಧಿಕಾರಿಗಳು ವಶಪಡಿಸಿಕೊಂಡಿರುತ್ತಾರೆ. 

ಆರೋಪಿ-1 ಶ್ರೀ ಎನ್. ಎಂ . ನೀಲಕಂಠ ರವರನ್ನು ದಿನಾಂಕ:16 - 09 -10 ರಂದು ರಾತ್ರಿ 08 - 00 ಗಂಟೆ ಸಮಯದಲ್ಲಿ ದಸ್ತಗಿರಿ 
ಮಾಡಲಾಗಿದ್ದು , ಆರೋಪಿ- 2 ಶ್ರೀ ಟಿ . ತಿಪ್ಪಯ್ಯ ರವರನ್ನು ದಿನಾಂಕ:16 - 09 - 10ರಂದು ಸಂಜೆ 04 - 00 ಗಂಟೆ ಸಮಯದಲ್ಲಿ ದಸ್ತಗಿರಿ ಮಾ 
ಇವರುಗಳನ್ನು ಸಂಬಂಧಿಸಿದ ಮಾನ್ಯ ನ್ಯಾಯಾಧೀಶರ ಸಮಕ್ಷಮ ಹಾಜರುಪಡಿಸಿ, ಮಾನ್ಯ ನ್ಯಾಯಾಧೀಶರ ಆದೇಶದಂತೆ ಆರೋಪಿತರನ್ನು ನ್ಯಾಯಾಂಗ 
ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ. ಆರೋಪಿ-1 ಶ್ರೀ ನೀಲಕಂಠ ರವರು ದಿನಾಂಕ: 20 - 09 -10 ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ. 
ದಾಖಲೆಗಳೊಂದಿಗೆ ಪ್ರಕರಣದ ವಿವರಗಳ ಪರಿಶೀಲನೆ 

ಶ್ರೀ ಸಿ. ತಮ್ಮಯ್ಯ ಬಿನ್ ಲೇಟ್ ಚಿಕ್ಕಣ್ಣ, ನಂ 54 /2ಬಿ, 7ನೇ ಅಡ್ಡರಸ್ತೆ, ನಾಗದೇವನಹಳ್ಳಿ, ಜ್ಞಾನಭಾರತಿ ಅಂಚೆ, ಕೆಂಗೇರಿ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಇವರು ಬೆಂಗಳೂರು ದಕ್ಷಿಣ ತಾಲ್ಲೂಕು ಕೆಂಗೇರಿ ಹೋಬಳಿ ನಾಗದೇವನಹಳ್ಳಿ ಗ್ರಾಮದ ಸರ್ವೆ ನಂ 52 /8 ರಲ್ಲಿ 29 
ಗುಂಟೆ ಮತ್ತು ಸರ್ವೆ ನಂ 10/3 ರಲ್ಲಿ 01- 17 ಎಕರೆ ಜಮೀನಿನ ಮಾಲೀಕರಾದ ಲೇಟ್ ಚಿಕ್ಕಣ್ಣ ರವರ ಮಗನಾಗಿದ್ದು, ಇವರು ದಿನಾಂಕ: 16 - 09 -10 
ರಂದು ಪೋಲೀಸ್ ಇನ್ಸ್‌ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ ನಗರ ವಿಭಾಗ, ಬೆಂಗಳೂರು ಇವರಿಗೆ ಸಲ್ಲಿಸಿದ ಲಿಖಿತ ದೂರನ್ನು ಅವಗಾಹಿಸಲಾಗಿ, ಸದರಿ 
ಜಮೀನುಗಳು ಕಲ್ಯಾಣಿ ಹೌಸಿಂಗ್ ಕೋ - ಆಪರೇಟಿವ್ ಸೊಸೈಟಿಗಾಗಿ ಸ್ವಾಧೀನವಾಗಿದ್ದು , ಈ ಸಂಬಂಧವಾಗಿ ಭೂ ಮಾಲೀಕರಾದ ಇವರ ತಂದೆಯವರು 
ಅವಿದ್ಯಾವಂತರಾದ ಕಾರಣ , ಭೂ ಸ್ವಾಧೀನ ಸಂಬಂಧ ನೀಡಲಾಗಿದ್ದ ನೋಟೀಸಿಗೆ ಯಾವುದೇ ಪ್ರತ್ಯುತ್ತರ / ಆಕ್ಷೇಪಣೆಯನ್ನು ಸಲ್ಲಿಸದಿರುವುದು ಹಾಗೂ 
ಯಾವುದೇ ಪರಿಹಾರದ ಹಣವನ್ನು ಪಡೆದಿಲ್ಲದಿರುವುದು, ಈ ಜಮೀನುಗಳನ್ನು ತಮಗೆ ವಾಪಸ್ಸು ಕೊಡಿಸುವಂತೆ ಕೋರಿ ಶ್ರೀ ತಮ್ಮಯ್ಯ ರವರು ದಿನಾಂಕ: 
27 -04-10ರಂದು ಮಾನ್ಯ ಮುಖ್ಯ ಮಂತ್ರಿಯವರಿಗೆ ಜನತಾ ದರ್ಶನದಲ್ಲಿ ಅರ್ಜಿ ಸಲ್ಲಿಸಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅರ್ಜಿಯನ್ನು ಬೆಂಗಳೂರು 
ನಗರ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿರುವುದಾಗಿ ದಿನಾಂಕ: 24 - 06 - 10ರಂದು ಮಾನ್ಯ ಮುಖ್ಯ ಮಂತ್ರಿಯವರ ಸಚಿವಾಲಯದಿಂದ ಅರ್ಜಿದಾರರಿಗೆ 
ಮಾಹಿತಿ ಪತ್ರ ಕಳುಹಿಸಲಾಗಿರುವುದು . ಅರ್ಜಿದಾರರು ಸಂಬಂಧಿಸಿದ ದಾಖಲಾತಿ ಪತ್ರಗಳನ್ನು ಒದಗಿಸುವಂತೆ ಕೋರಿ ದಿನಾಂಕ: 16 - 08 - 10 ರಂದು 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿರುವುದು. ಈ ಬಗ್ಗೆ ನಿರಂತರವಾಗಿ ಸದರಿ ಕಛೇರಿಯಲ್ಲಿನ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ಭೇಟಿ 
ಮಾಡುತ್ತಾ ಅರ್ಜಿಯ ಬಗ್ಗೆ ಆಗುತ್ತಿರುವ ಪ್ರಗತಿಯ ಬಗ್ಗೆ ವಿಚಾರಿಸಿರುವುದು , ಮಾಹಿತಿ ಪಡೆಯುವ ಸಲುವಾಗಿ ಅರ್ಜಿದಾರರು ಕಂದಾಯ ನಿರೀಕ್ಷಕ 
ಶ್ರೀ ತಿಪ್ಪಯ್ಯ ರವರನ್ನು ಮೊಬೈಲ್ ದೂರವಾಣಿ ಮೂಲಕ ಸಂಪರ್ಕಿಸಿರುವುದು, ದಿನಾಂಕ : 15 - 09 -10ರಂದು ಶ್ರೀ ನೀಲಕಂಠ ರವರನ್ನು ಭೇಟಿ 
ಮಾಡಿದಾಗ, ಸರ್ಕಾರಕ್ಕೆ ಇವರ ಪರವಾಗಿ ಅನುಕೂಲಕರ ವರದಿ ಸಲ್ಲಿಸಲು ರೂ . 50000 - 00 ಗಳನ್ನು ನೀಡುವಂತೆ ಶ್ರೀ ನೀಲಕಂಠ ರವರು ಶ್ರೀ ತಮ್ಮಯ್ಯ 
ರವರನ್ನು ಒತ್ತಾಯಿಸಿರುವುದು , ಅಂತಿಮವಾಗಿ ರೂ . 10000 - 00 ಗಳನ್ನು ನೀಡುವಂತೆ ಶ್ರೀ ತಮ್ಮಯ್ಯ ರವರಿಗೆ ಸೂಚಿಸಿರುವುದು ಇತ್ಯಾದಿಗಳು ದೂರು 
ಅರ್ಜಿಯಲ್ಲಿ ಉಲ್ಲೇಖವಿದ್ದು, ಇವರುಗಳ ನಡುವೆ ನಡೆದ ಸಂಭಾಷಣೆಯನ್ನು ಶ್ರೀ ತಮ್ಮಯ್ಯ ರವರು ತಮ್ಮ ಮೊಬೈಲ್ ದೂರವಾಣಿಯಲ್ಲಿ 
ದಾಖಲಿಸಿಕೊಂಡು ನಂತರ ಇದನ್ನು ಸಿ ಡಿ ಗೆ ವರ್ಗಾವಣೆ ಮಾಡಿರುವುದು, ಲಂಚದ ಹಣವನ್ನು ನೀಡಲು ಇಷ್ಟವಿಲ್ಲದ ಶ್ರೀ ತಮ್ಮಯ್ಯ ರವರು 


೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


ಶ್ರೀ ನೀಲಕಂಠ ಮತ್ತು ಶ್ರೀ ತಿಪ್ಪಯ್ಯರವರುಗಳ ವಿರುದ್ಧ ಲೋಕಾಯುಕ್ತ ಪೋಲೀಸರಿಗೆ ದೂರು ನೀಡುವಾಗ ಸಂಭಾಷಣೆಯನ್ನು ದಾಖಲು ಮಾಡಲಾಗಿದ್ದ 
ಸಿ ಡಿ ಯನ್ನು ಹಾಜರುಪಡಿಸಿರುವುದು ತಿಳಿದುಬರುತ್ತದೆ. 

ದಿನಾಂಕ: 16 - 09 -10ರ ಟ್ರಾಪ್ ಪೂರ್ವದ ಪ್ರಾಯೋಗಿಕ ಪಂಚನಾಮೆಯ ವರದಿಯನ್ನು ಅವಗಾಹಿಸಲಾಗಿ ಆಯುಕ್ತರು ಕರ್ನಾಟಕ 
ಕೊಳಚೆ ನಿರ್ಮೂಲನಾ ಮಂಡಳಿ ಕಛೇರಿಯ ಇಬ್ಬರು ನೌಕರರನ್ನು ಸಾಕ್ಷಿದಾರರನ್ನಾಗಿ ಗುರುತಿಸಿ ಇವರುಗಳ ಸಮಕ್ಷಮ ತನಿಖಾಧಿಕಾರಿಯು 
ಫಿರ್ಯಾದುದಾರರನ್ನು ಪರಿಚಯಿಸಿರುವುದು ದೂರು ಅರ್ಜಿಯಲ್ಲಿನ ಸಾರಾಂಶವನ್ನು ತಿಳಿಸಿರುವುದು ದೂರು ಅರ್ಜಿಯಲ್ಲಿನ ಸತ್ಯಾಂಶದ ಬಗ್ಗೆ 
ಫಿರ್ಯಾದುದಾರರಿಂದ ಖಚಿತಪಡಿಸಿಕೊಂಡಿರುವುದು ಲಂಚದ ಹಣವಾಗಿ ನೀಡುವ ನೋಟುಗಳ ಸಂಖ್ಯೆಯನ್ನು ದಾಖಲು ಮಾಡಿಕೊಂಡಿರುವುದು ಲಂಚದ 
ಹಣವನ್ನು ಯಾವ ರೀತಿ ನಿರ್ವಹಿಸಬೇಕೆಂದು ಮತ್ತು ಇದನ್ನು ಆರೋಪಿತನಿಗೆ ನೀಡುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು 
ಫಿರ್ಯಾದುದಾರರಿಗೆ ತಿಳುವಳಿಕೆ ನೀಡಿರುವುದು ಸೋಡಿಯಂ ಕಾರ್ಬೊನೇಟ್ ದ್ರಾವಣವನ್ನು ಪ್ರಾಯೋಗಿಕವಾಗಿ ತಯಾರಿಸಿ ಪರೀಕ್ಷಿಸಿರುವುದು 
ಫಿರ್ಯಾದುದಾರರು ದೂರು ಅರ್ಜಿಯ ಜೊತೆ ಹಾಜರುಪಡಿಸಿದ್ದ ಸಿ ಡಿ ಯಲ್ಲಿನ ಸಂಭಾಷಣೆಯನ್ನು ಸಾಕ್ಷೀದಾರರಿಗೆ ಕೇಳಿಸಿರುವುದು, ಹಾಗೂ ಈ ಎಲ್ಲ 
ಪ್ರಕ್ರಿಯೆಗಳನ್ನು ತನಿಖಾಧಿಕಾರಿಗಳು ವಿಡಿಯೋ ಚಿತ್ರೀಕರಣ ಮಾಡಿಸಿರುವುದು ತಿಳಿದುಬರುತ್ತದೆ. 

ದಿನಾಂಕ: 16 - 09 -10ರ ಟ್ರಾಪ್ ಪಂಚನಾಮೆಯನ್ನು ಅವಗಾಹಿಸಲಾಗಿ ಸಾಕ್ಷೀದಾರರು ( ಪಂಚರು) ಸೇರಿದಂತೆ ತನಿಖಾಧಿಕಾರಿ ಹಾಗೂ 
ಅವರ ಸಿಬ್ಬಂದಿ ವರ್ಗ ಒಟ್ಟು 9 ಜನರ ಟ್ರ್ಯಾಪ್ ತಂಡವು ಪ್ರಾಯೋಗಿಕ ಪಂಚನಾಮೆ ಪ್ರಕ್ರಿಯೆ ಮುಗಿದ ಕೂಡಲೇ ತನಿಖಾಧಿಕಾರಿಯವರ ಕಛೇರಿಯಿಂದ 
ಸರ್ಕಾರಿ ವಾಹನದಲ್ಲಿ ಹೊರಟು ಸುಮಾರು ಮಧ್ಯಾಹ್ನ 01 - 45ರ ಸಮಯದಲ್ಲಿ ಆರೋಪಿತರ ಕಛೇರಿಯ ಸಮೀಪ ವಾಹನವನ್ನು ನಿಲ್ಲಿಸಿ ಲಂಚದ ಹಣ 
ನೀಡುವ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತ ಕ್ರಮಗಳನ್ನು ಸಲಹೆ ಸೂಚನೆಗಳನ್ನು ಅಗತ್ಯ ಉಪಕರಣಗಳ ಸಹಿತ ಮತ್ತೊಮ್ಮೆ 
ಫಿರ್ಯಾದುದಾರರಿಗೆ ತನಿಖಾಧಿಕಾರಿಗಳು ನೀಡಿರುವುದು ಫಿರ್ಯಾದುದಾರ ಮತ್ತು ಶ್ರೀ ತಿಪ್ಪಯ್ಯ ರವರುಗಳು ಆಟೋರಿಕ್ಷಾದ ಮೂಲಕ ಕೆ. ಆರ್ . ವೃತ್ತದ 
ಕಡೆ ಹೊರಟು ಲೋಕಾಯುಕ್ತ ಕಛೇರಿ ಕಟ್ಟಡದ ಮುಂಭಾಗದಲ್ಲಿರುವ ಸಣ್ಣ ಟೀ ಅಂಗಡಿ ಬಳಿ ಇಳಿದಿರುವುದು ಮಾರ್ಗ ಮಧ್ಯೆ ಆಟೋರಿಕ್ಷಾದಲ್ಲಿ 
ಆರೋಪಿತ - 2 ಶ್ರೀ ತಿಪ್ಪಯ್ಯ ರವರು ಫಿರ್ಯಾದುದಾರರಿಂದ ಲಂಚದ ಹಣವನ್ನು ಪಡೆದಿರುವುದಾಗಿ ಫಿರ್ಯಾದುದಾರರು ತನಿಖಾಧಿಕಾರಿಗಳಿಗೆ 
ತಿಳಿಸಿರುವುದು, ಆರೋಪಿತ - 2 ರವರ ಮೊಬೈಲ್ ದೂರವಾಣಿ ಮೂಲಕ ಆರೋಪಿತ -1 ರವರಿಗೆ loudspeaker on ಮಾಡಿಸಿ ಆರೋಪಿತ - 2 ರವರಿಂದ 
ಆರೋಪಿತ- 1 ರವರಿಗೆ ಕರೆ ಮಾಡಿ ಮಾತನಾಡಿಸಿರುವುದು, ಆರೋಪಿತರ ಹಸ್ತ ಶುದ್ದೀಕರಣ ಪ್ರಕ್ರಿಯೆ ನಡೆಸಿರುವುದು ಆರೋಪಿತ- 2 ರವರಿಂದ ಲಂಚದ 
ಹಣವನ್ನು ವಶಪಡಿಸಿಕೊಂಡಿರುವುದು ಇತ್ಯಾದಿ ವಿವರಗಳು ಕಂಡುಬರುತ್ತದೆ . 
ದಾಖಲೆಗಳೊಂದಿಗೆ ಪ್ರಸ್ತಾವನೆಯ ಪರಿಶೀಲನೆ 

ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಮೇಲೆ ಓದಲಾದ ಪ್ರಸ್ತಾವನೆಯನ್ನು , 
ಪ್ರಸ್ತಾವನೆಯೊಂದಿಗೆ ಕಳುಹಿಸಲಾಗಿದ್ದ ಫಿರ್ಯಾದುದಾರರ ದೂರು ಪ್ರಥಮ ವರ್ತಮಾನ ವರದಿ ಹಾಗೂ ಪಂಚನಾಮೆಯ ಪ್ರತಿಗಳೊಂದಿಗೆ 
ಪರಿಶೀಲಿಸಲಾಗಿ ಕೆಳಕಂಡ ಸಕಾರಣಗಳಿಂದ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಎನ್. ಎಂ .ನೀಲಕಂಠ, ಕೆಎಎಸ್ ( ಕಿರಿಯ ಶ್ರೇಣಿ) ರವರನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತಿನಲ್ಲಿಡುವುದು ಸಮಂಜಸವೆಂದು 
ಮನವರಿಕೆಯಾಗಿರುತ್ತದೆ. 
1. ಶ್ರೀ ಸಿ . ತಮ್ಮಯ್ಯ ಬಿನ್ ಲೇ ಚಿಕ್ಕಣ್ಣ ರವರು ಲೋಕಾಯುಕ್ತ ಪೊಲೀಸರಿಗೆ ಸಲ್ಲಿಸಿದ ದಿನಾಂಕ: 16 - 09 -10ರ ದೂರು ಅರ್ಜಿಯಲ್ಲಿ ಅವರ 
ದಿವಂಗತ ತಂದೆಯವರಿಗೆ ಸೇರಿದ ಜಮೀನು ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟು ನೀಡಲಾದ ನೋಟೀಸಿಗೆ ಉತ್ತರ / ಆಕ್ಷೇಪಣೆ ಸಲ್ಲಿಸಿರುವುದಿಲ್ಲ. 

ಕ್ಕೆ ಮುಖ್ಯ ಕಾರಣ ಅವರು ಅನಕ್ಷರಸ್ತರಾಗಿದ್ದುದು. ಈ ಬಗ್ಗೆ ಅವರ ಮಗ ಶ್ರೀ ತಮ್ಮಯ್ಯ ರವರು ವಿಶೇಷ ಭೂಸ್ವಾಧೀನಾಧಿಕಾರಿಗಳ 
ಕಛೇರಿಗೆ ಹಲವಾರು ಬಾರಿ ಭೇಟಿ ನೀಡಿರುವ ಅಂಶವನ್ನು ಅವರೇ ತಿಳಿಸಿದ್ದು, ಇವರ ಕೆಲಸ ಆಗದಿದ್ದ ಕಾರಣ , ಇವರು ಅಂತಿಮವಾಗಿ 

ಮಾನ್ಯ ಮುಖ್ಯ ಮಂತ್ರಿಯವರಿಗೆ ಅರ್ಜಿ ಸಲ್ಲಿಸಿರುವುದರಿಂದ ಇವರು ಹಲವಾರು ಬಾರಿ ಕಛೇರಿಗೆ ಭೇಟಿ ನೀಡಿರುವುದು ದೃಢಪಡುತ್ತದೆ. 
2. ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ ಅರ್ಜಿಯ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಹಾಗೂ ಯಾವ ಅಧಿಕಾರಿಯನ್ನು ಭೇಟಿ 

ಮಾಡಬೇಕು ಎಂಬ ಬಗ್ಗೆ ಮುಖ್ಯ ಮಂತ್ರಿಗಳ ಸಚಿವಾಲಯದಿಂದ ಶ್ರೀ ತಮ್ಮಯ್ಯರವರಿಗೆ ಪತ್ರ ಮುಖೇನ ಮಾಹಿತಿ ಇದ್ದು , ಈ ಅಂಶವನ್ನು 
ದೂರು ಅರ್ಜಿಯಲ್ಲಿಯೂ ಸಹ ದಾಖಲಿಸಿರುವುದರಿಂದ ಶ್ರೀ ತಮ್ಮಯ್ಯ ರವರು ತಮ್ಮ ಅಹವಾಲಿನ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ 

ಅರ್ಜಿ ಸಲ್ಲಿಸಿರುವುದು ದೃಢಪಡುತ್ತದೆ. 
3. ಶ್ರೀ ತಮ್ಮಯ್ಯ ರವರು ತಮ್ಮ ಕೆಲಸದ ಪ್ರಗತಿಯ ಬಗ್ಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಶ್ರೀ ನೀಲಕಂಠ ರವರನ್ನು ಭೇಟಿ ಮಾಡಿ ಅರ್ಜಿ 

ಸಲ್ಲಿಸಿರುವುದು ಶ್ರೀ ತಿಪ್ಪಯ್ಯರವರನ್ನೂ ಸಹ ಆಗಿಂದ್ದಾಗ್ಗೆ ಭೇಟಿ ಮಾಡುತ್ತಿದ್ದ ಅಂಶವು ಶ್ರೀ ತಮ್ಮಯ್ಯ ರವರು ತಮ್ಮ ಕೆಲಸದಲ್ಲಿ ಆಗಿರುವ 
ಮತ್ತು ಆಗುತ್ತಿರುವ ಪ್ರಗತಿಯ ಬಗ್ಗೆ ಮಾಹಿತಿ ತಿಳಿಸುವಂತೆ ತಮ್ಮ ಮೊಬೈಲ್ ದೂರವಾಣಿ ಮೂಲಕ ಶ್ರೀ ತಿಪ್ಪಯ್ಯರವರನ್ನು ಸಂಪರ್ಕಿಸುತ್ತಿದ್ದ 

ಮೂಲಕ ದೃಢಪಡುತ್ತದೆ. 
4. ಶ್ರೀ ತಮ್ಮಯ್ಯ ರವರು ದಿನಾಂಕ: 15 - 09 - 10ರಂದು ಶ್ರೀ ನೀಲಕಂಠ ರವರನ್ನು ಭೇಟಿಯಾಗಿದ್ದಾಗ ಇವರ ಪರವಾಗಿ ಕೆಲಸವನ್ನು 

ಮಾಡಿಕೊಡಲು ಆರೋಪಿತ - 1 ಶ್ರೀ ನೀಲಕಂಠ ರವರು ರೂ .50000 - 00ಗಳ ಲಂಚದ ಹಣಕ್ಕಾಗಿ ಒತ್ತಾಯಿಸಿರುವುದು ಅಂತಿಮವಾಗಿ ರೂ . 
10000 - 00ಗಳಿಗೆ ವ್ಯವಹಾರ ಕುದುರಿರುವುದು ಇದನ್ನೇ ಶ್ರೀ ತಿಪ್ಪಯ್ಯ ಸಹ ಹೇಳಿರುವ ಎಲ್ಲ ಸಂಭಾಷಣೆಗಳು ಸಿ ಡಿ ರೂಪದಲ್ಲಿ 
ದಾಖಲಿಸಿರುವುದರಿಂದ, ಸಂಭಾಷಣೆ ನಡೆದಿರುವುದು ದೃಢಪಡುತ್ತದೆ. ಇದರಿಂದಾಗಿ ಆರೋಪಿತರುಗಳು ಲಂಚದ ಹಣಕ್ಕಾಗಿ 

ಒತ್ತಾಯಿಸಿರುವುದು ಸ್ಪಷ್ಟವಾಗುತ್ತದೆ. 
5 . ಟ್ರ್ಯಾಪ್ ಪೂರ್ವದ ಪ್ರಾಯೋಗಿಕ ಪಂಚನಾಮೆಯ ಭಾಗವಾಗಿ ಆರೋಪಿತರಿಗೆ ನೀಡಲಾಗುವ ಲಂಚದ ರೂಪಾಯಿಗಳ ಮುಖ ಬೆಲೆ ಮತ್ತು 

ನೋಟುಗಳ ಸಂಖ್ಯೆಗಳು ಟ್ರ್ಯಾಪ್ ನಂತರ ಆರೋಪಿ- 2 ರವರಿಂದ ವಶಪಡಿಸಿಕೊಳ್ಳಲಾದ ರೂಪಾಯಿಗಳಿಗೆ ಹೋಲಿಕೆಯಾಗುವ ಕಾರಣ 
ಆರೋಪಿ- 2 ಲಂಚದ ಹಣವನ್ನು ಫಿರ್ಯಾದುದಾರರಿಂದ ಪಡೆದಿರುವುದು ದೃಢಪಡುತ್ತದೆ. 
ಆರೋಪಿ- 2 ರವರ ಬಲಗೈ ಬೆರಳುಗಳನ್ನು ಸೋಡಿಯಂ ಕಾರ್ಬೋನೇಟ್ ದ್ರಾವಣದಲ್ಲಿ ಅದ್ದಿ ತೊಳೆಸಿದಾಗ ದ್ರಾವಣವು ತಿಳಿಗುಲಾಬಿ 
ಬಣ್ಣಕ್ಕೆ ರೂಪಾಂತರಗೊಂಡಿರುವುದರಿಂದ ಆರೋಪಿ- 2 ರವರು ಸ್ವ ಹಸ್ತದಿಂದ ಲಂಚದ ಹಣವನ್ನು ಪಡೆದಿರುವುದು ದೃಢಪಡುತ್ತದೆ. 


6 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೭೯ 


7. ಆರೋಪಿ- 2 ರವರು ತಿಳಿಸಿದಂತೆ ಅವರು ತಾವು ಧರಿಸಿದ್ದ ಪ್ಯಾಂಟಿನ ಮುಂಭಾಗದ ಬಲಭಾಗದ ಒಳಭಾಗದ ಸೊಂಟದ ಜೇಬಿನಿಂದ 

ಹೊರತೆಗೆಯಲಾದ ಹಣದ ಮುಖ ಬೆಲೆ ಮತ್ತು ನೋಟಿನ ಸಂಖ್ಯೆಗಳನ್ನು ಪರಿಶೀಲಿಸಿದಾಗ, ಟ್ಯಾಪ್ ಪೂರ್ವದ ಪ್ರಾಯೋಗಿಕ ಪಂಚನಾಮೆ 
ಸಮಯದಲ್ಲಿ ಫಿರ್ಯಾದುದಾರರಿಗೆ ತನಿಖಾಧಿಕಾರಿಗಳು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ನೀಡಲಾದ ನೋಟಿನ ಮುಖ ಬೆಲೆ ಮತ್ತು 
ಸಂಖ್ಯೆಗಳಿಗೆ ಹೊಂದಿಕೆಯಾಗುವುದರಿಂದ ಮತ್ತು ಆರೋಪಿತ -2 ರವರು ಧರಿಸಿದ್ದ ಪ್ಯಾಂಟಿನ ಲಂಚದ ಹಣವಿರಿಸಿಕೊಂಡಿದ್ದ ಜೇಬಿನ 
ಭಾಗವನ್ನು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ರಾಸಾಯನಿಕ ಕ್ರಿಯೆಯು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿರುತ್ತದೆ. ಇದರಿಂದಾಗಿ 
ಆರೋಪಿತ- 2 ರವರು ಲಂಚದ ಹಣವನ್ನು ಫಿರ್ಯಾದುದಾರರಿಂದ ಪಡೆದು ತಾವು ಧರಿಸಿದ್ದ ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿರುವುದು 
ಮತ್ತಷ್ಟು ದೃಢಪಡುತ್ತದೆ. 
ಲಂಚದ ಹಣವನ್ನು ಪಡೆದ ನಂತರ , ಆರೋಪಿತ -2 ರವರು ತಮ್ಮ ಮೊಬೈಲ್ ದೂರವಾಣಿ ಮೂಲಕ ಆರೋಪಿ-1 ರವರನ್ನು ಸಂಪರ್ಕಿಸಿ 
ಫಿರ್ಯಾದುದಾರರಿಂದ ಲಂಚದ ಹಣವನ್ನು ಪಡೆದಿರುವುದಾಗಿ ತಿಳಿಸಿರುವುದು ಮತ್ತು ಅದಕ್ಕೆ ಉತ್ತರವಾಗಿ ಆರೋಪಿ- 1 ರವರು ಅದನ್ನು 
ತಾವು ಕಛೇರಿಗೆ ಬಂದು ಸ್ವೀಕರಿಸುವುದಾಗಿ ತಿಳಿಸಿರುವುದು. ದೂರವಾಣಿಯನ್ನು loud speaker on ಮಾಡಿಸಿ ಮಾತನಾಡಿಸಿರುವುದರಿಂದ 
ಹಾಗೂ ಈ ಸಂಭಾಷಣೆಯನ್ನು digital voice recorder ನಲ್ಲಿ ದಾಖಲು ಮಾಡಿಕೊಂಡಿರುವುದರಿಂದ ಲಂಚದ ಹಣಕ್ಕಾಗಿ ಆರೋಪಿ-1 
ಶ್ರೀ ನೀಲಕಂಠ ರವರು ಫಿರ್ಯಾದುದಾರರನ್ನು ಒತ್ತಾಯಿಸಿರುವುದು ದೃಢಪಡುತ್ತದೆ. 
ಆರೋಪಿ-2 ಶ್ರೀ ತಿಪ್ಪಯ್ಯ ರವರನ್ನು ಅವರ ಕಛೇರಿಯ ಮತ್ತೊಬ್ಬ ನೌಕರ ಶ್ರೀ ಶಾಂತರಾಜು ರವರು ದಿನಾಂಕ : 16 - 09 -10 ರಂದು ಸಂಜೆ 
ಎರಡು ಬಾರಿ ( 06- 00 and 07 - 30 pm ) ಮೊಬೈಲ್ ದೂರವಾಣಿ ಮೂಲಕ ಸಂಪರ್ಕಿಸಿ, ಸಾಹೇಬ್ರು ಕರೀತಿದ್ದಾರೆ ಎಂದು ತಿಳಿಸಿರುವುದನ್ನು 
ಗಮನಿಸಿದಲ್ಲಿ ಆರೋಪಿ-1 ಶ್ರೀ ನೀಲಕಂಠ ರವರು ಲಂಚದ ಹಣವನ್ನು ಸ್ವೀಕರಿಸಿರುವ ಆರೋಪಿ- 2 ಶ್ರೀ ತಿಪ್ಪಯ್ಯ ರವರಿಂದ ಆ ಲಂಚದ 
ಹಣವನ್ನು ಪಡೆಯುವ ಸಲುವಾಗಿ ತಮ್ಮ ಅಧೀನ ಸಿಬ್ಬಂದಿ ಶ್ರೀ ಶಾಂತರಾಜು ರವರಿಂದ ದೂರವಾಣಿ ಕರೆ ಮಾಡಿಸಿರುವುದು ದೃಢಪಡುತ್ತದೆ. 
ಇದರಿಂದಾಗಿ ಆರೋಪಿ-1 ರವರು ಲಂಚದ ಹಣಕ್ಕಾಗಿ ಒತ್ತಾಯಿಸಿರುವುದು ಮತ್ತು ಅದನ್ನು ಪಡೆಯಲು ಉತ್ಸುಕರಾಗಿರುವುದು 

ವೇದ್ಯವಾಗುತ್ತದೆ. 
10 . ವಿಶೇಷ ಭೂ ಸ್ವಾಧೀನಾಧಿಕಾರಿಯವರ ಕಛೇರಿಯಲ್ಲಿನ ಫಿರ್ಯಾದುದಾರ ಕಡತವನ್ನು ಪರಿಶೀಲಿಸಲಾಗಿ ಮಾನ್ಯ ಮುಖ್ಯ ಮಂತ್ರಿಯವರಿಗೆ 

ಸಲ್ಲಿಸಿದ ಅರ್ಜಿಯ ಮೂಲ ಪ್ರತಿ ಸರ್ಕಾರದಿಂದ ಬಂದಿರುವ ಪತ್ರ ಅಂತಿಮ ನೋಟೀಸು ಇತ್ಯಾದಿ ದಾಖಲೆಗಳು ಒಳಗೊಂಡಿದ್ದು, 
ಇದರಿಂದಾಗಿ ಫಿರ್ಯಾದುದಾರರು ತಮ್ಮ ಕೆಲಸಕ್ಕಾಗಿ ಆರೋಪಿತರನ್ನು ಆಗಿಂದಾಗ್ಗೆ ಸಂಪರ್ಕಿಸುತ್ತಿದ್ದುದು ದೃಢಪಡುತ್ತದೆ. 
ಆರೋಪಿ- 2 ಶ್ರೀ ತಿಪ್ಪಯ್ಯ ರವರು ತಮ್ಮ ವರದಿಯಲ್ಲಿ, ಶ್ರೀ ತಮ್ಮಯ್ಯ ರವರ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲು ರೂ .10000 - 00 
ಗಳನ್ನು ಕೊಡುತ್ತಾರೆಂದು ಇದನ್ನು ತೆಗೆದುಕೊಂಡು ರೆಕಾರ್ಡನ್ನು ಕಳುಹಿಸಿಕೊಡು ಹಣವನ್ನು ಕೊಡದೇ ರೆಕಾರ್ಡನ್ನು ಕಳುಹಿಸಬಾರದೆಂದು 
ಆರೋಪಿ- 1 ಶ್ರೀ ನೀಲಕಂಠ ರವರು 3 - 4 ದಿನಗಳ ಹಿಂದೆಯೇ ನೀಡಿದ ಸೂಚನೆಯಂತೆ ಹಣ ಪಡದಿರುತ್ತೇನೆಂದು ತಿಳಿಸಿರುವುದರಿಂದ 
ತಮ್ಮ ಪರವಾಗಿ ಲಂಚದ ಹಣವನ್ನು ಸ್ವೀಕರಿಸುವಂತೆ ಆರೋಪಿ-1 ರವರು ಆರೋಪಿ- 2 ರವರಿಗೆ ತಿಳಿಸಿರುವುದು ವೇದ್ಯವಾಗುತ್ತದೆ . 
ಇದರಿಂದಲೂ ಸಹ ಆರೋಪಿತರು ಲಂಚದ ಹಣಕ್ಕಾಗಿ ಒತ್ತಾಯಿಸಿರುವುದು ದೃಢಪಡುತ್ತದೆ. 
ಆರೋಪಿ- 1ರ ಪರವಾಗಿ ರೂ .10000 - 00ಗಳ ಲಂಚದ ಹಣವನ್ನು ಸ್ವೀಕರಿಸಿದ ಆರೋಪಿ-2 ಶ್ರೀ ತಿಪ್ಪಯ್ಯ ರವರು ನಂತರ ತನ್ನ ಪಾಲಿನ 
ಲಂಚದ ಹಣಕ್ಕಾಗಿ ಫಿರ್ಯಾದುದಾರರಿಗೆ ಒತ್ತಾಯಿಸಿ ನನ್ನದನ್ನು ಪೆಂಡಿಂಗ್ ಉಳಿಸಿಕೊಂಡಿದ್ದೆ ಎಂದು ಹೇಳಿರುವುದನ್ನು ಗಮನಿಸಿದಲ್ಲಿ , 
ಆರೋಪಿ- 1 ಶ್ರೀ ನೀಲಕಂಠ ರವರು ತಮ್ಮ ಲಂಚದ ಹಣವನ್ನು ಆರೋಪಿ- 2 ರವರು ಫಿರ್ಯಾದುದಾರರಿಂದ ಪಡೆದುಕೊಂಡು ತಮ್ಮ 
ಬಳಿಯೇ ಇಟ್ಟುಕೊಳ್ಳುವಂತೆಯೂ ನಂತರ ಅದನ್ನು ತಾನು ಪಡೆಯುವುದಾಗಿಯೂ ತಿಳಿಸಿರುವುದು ಸತ್ಯವೆನಿಸುತ್ತದೆ. ಇದರಿಂದಾಗಿಯೂ ಸಹ 

ಆರೋಪಿತರು ಲಂಚದ ಹಣಕ್ಕೆ ಫಿರ್ಯಾದುದಾರರನ್ನು ಒತ್ತಾಯಿಸಿ ಪಡೆದಿರುವುದು ದೃಢಪಡುತ್ತದೆ. 
13 . ಆರೋಪಿ- 1 ಶ್ರೀ ನೀಲಕಂಠ ರವರು ನ್ಯಾಯಾಂಗ ಬಂಧನದಲ್ಲಿ ಕಳೆದ ಅವಧಿಯು 48 ಗಂಟೆಗಳಿಗೂ ಮೀರಿರುವುದರಿಂದ 
14. ಆರೋಪಿ-1 ಶ್ರೀ ನೀಲಕಂಠ ರವರನ್ನು ಅವರು ಈಗ ನಿರ್ವಹಿಸುತ್ತಿರುವ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಬೆಂಗಳೂರು ಹುದ್ದೆಯಲ್ಲಿಯೇ 

ಮುಂದುವರಿಸಿದಲ್ಲಿ , ಸಾಕ್ಷಾಧಾರಗಳನ್ನು ನಾಶಪಡಿಸುವ / ತಿರುಚುವ ಸಾಧ್ಯತೆಗಳನ್ನು ತಪ್ಪಿಸುವ ದೃಷ್ಟಿಯಿಂದ 
15 . ಪ್ರಕರಣದ ಸುಗಮ ತನಿಖೆಯ ಸಲುವಾಗಿ 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಶ್ರೀ ಎನ್. ಎಂ . ನೀಲಕಂಠ, ಕೆಎಎಸ್ (ಕಿರಿಯ ಶ್ರೇಣಿ), ವಿಶೇಷ ಭೂ 
ಸ್ವಾಧೀನಾಧಿಕಾರಿ ಬೆಂಗಳೂರು ಇವರನ್ನು ದಿನಾಂಕ: 16 - 09 - 10 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸೇವೆಯಿಂದ ಅಮಾನತ್ತಿನಲ್ಲಿರಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಶ್ರೀ ಎನ್. ಎಂ . ನೀಲಕಂಠ ಕೆಎಎಸ್ (ಕಿರಿಯ ಶ್ರೇಣಿ) ವಿಶೇಷ ಭೂ ಸ್ವಾಧೀನಾಧಿಕಾರಿ 
ಬೆಂಗಳೂರು ಇವರು ದಿನಾಂಕ: 16 - 09 -10 ರಿಂದ20 - 09 -10ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವುದಾಗಿ ವರದಿ ಮಾಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು, ದಿನಾಂಕ: 28 - 09 - 10ರ ಆದೇಶ ಸಂಖ್ಯೆ : 
ಸಿಆಸುಇ 042 ಕೆಇವಿ 10ನ್ನು ರದ್ದುಗೊಳಿಸುತ್ತಾ ಸರ್ಕಾರವು, ಪ್ರಕರಣವನ್ನು ಪರಿಶೀಲಿಸಿ, ಅಗತ್ಯವೆನಿಸಿದಲ್ಲಿ ಹೊಸ ಆದೇಶವನ್ನು ಹೊರಡಿಸಲು ಮುಕ್ತ 
ಅವಕಾಶವನ್ನು ಕಲ್ಪಿಸಿದೆ. 

ಹೆಚ್ಚುವರಿ ಪೊಲೀಸು ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಮೇಲೆ ಓದಲಾದ ಪ್ರಸ್ತಾವನೆಯನ್ನು 
ಸರ್ಕಾರವು ಕೂಲಂಕಷವಾಗಿ ಸಾಕ್ಷಾಧಾರಗಳೊಂದಿಗೆ ಪರಿಶೀಲಿಸಿರುವುದರಿಂದಲೂ , ಶ್ರೀ ಎನ್. ಎಂ . ನೀಲಕಂಠ ರವರು 48 ಗಂಟೆಗಳಿಗೂ ಮೀರಿ ಹೆಚ್ಚಿನ 
ಅವಧಿಗೆ ನ್ಯಾಯಾಂಗ ಬಂಧನದಲ್ಲಿ ಇದ್ದುದರಿಂದಲೂ , ಇವರು ಲಂಚದ ಹಣಕ್ಕಾಗಿ ಫಿರ್ಯಾದುದಾರರನ್ನು ಒತ್ತಾಯಿಸಿರುವುದು ಮತ್ತು ಅದನ್ನು 
ಪಡೆಯುವಲ್ಲಿನ ಕೃತ್ಯವು ಮೇಲಿನ ವಿವರಗಳಿಂದ ನಿಸ್ಸಂಶಯವಾಗಿ ಮೇಲ್ನೋಟಕ್ಕೆ ಸಾಬೀತಾಗಿರುವುದಾಗಿ ಮನವರಿಕೆಯಾಗಿರುವುದರಿಂದಲೂ , ಆಪಾದಿತರು 
ಸಾಕ್ಷಾಧಾರಗಳನ್ನು ತಿರುಚುವ / ನಾಶಪಡಿಸುವ ಸಂಭವವನ್ನು ತಪ್ಪಿಸುವ ಮತ್ತು ಪ್ರಕರಣದ ಸುಗಮ ತನಿಖೆಯ ಹಿತದೃಷ್ಟಿಯಿಂದ ಇವರನ್ನು ಇವರು ಈಗ 


12 . 


೬೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


ನಿರ್ವಹಿಸುತ್ತಿರುವ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸುವುದು ಸರ್ವ ರೀತಿಯಲ್ಲಿಯೂ ಸಮಂಜಸವಲ್ಲವೆಂದು 
ನಿರ್ಣಯಿಸಿ, ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಆದೇಶವನ್ನು ಗಮನದಲ್ಲಿರಿಸಿಕೊಂಡು, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 042 ಕೆವಿ 2010, ಬೆಂಗಳೂರು, ದಿನಾಂಕ: 22 - 12 - 2010 
- ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀ ಎನ್. ಎಂ . ನೀಲಕಂಠ, ಕೆಎಎಸ್ (ಕಿರಿಯ ಶ್ರೇಣಿ) 
ವಿಶೇಷ ಭೂ ಸ್ವಾಧೀನಾಧಿಕಾರಿ , ಬೆಂಗಳೂರು ಇವರು ದಿನಾಂಕ: 16 - 09 -10 ರಂದು ಲಂಚ ಸ್ವೀಕಾರ ಆರೋಪದ ಮೇಲೆ ಕರ್ನಾಟಕ ಲೋಕಾಯುಕ್ತ 
ಪೊಲೀಸರಿಂದ ದಸ್ತಗಿರಿಯಾಗಿ, ದಿನಾಂಕ: 16 - 09 - 10 ರಿಂದ 20 - 09 - 10 ರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದ ಅವಧಿಯು 48 ಗಂಟೆಗಳಿಗೂ 
ಮೀರಿರುವುದರಿಂದ ಹಾಗೂ ಇವರು ಸದರಿ ಹುದ್ದೆಯಲ್ಲಿಯೇ ಮುಂದುವರಿದಲ್ಲಿ, ಸಾಕ್ಷಾಧಾರಗಳನ್ನು ನಾಶಪಡಿಸುವ / ತಿರುಚುವ ಸಾಧ್ಯತೆ ಇರುವುದರಿಂದ, 
ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 10( 2)( a) ಮತ್ತು ನಿಯಮ10(3) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ 
ಅಮಾನತ್ತಿನಲ್ಲಿಡುತ್ತದೆ. 

ಇವರು ನ್ಯಾಯಾಂಗ ಬಂಧನದಲ್ಲಿ ಕಳೆದ ಅವಧಿಯನ್ನು ಅಮಾನತ್ತಿನಲ್ಲಿದ್ದ ಅವಧಿಯೆಂದು ಪರಿಗಣಿಸಿದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎನ್ ಎಂ ನೀಲಕಂಠ, ಕೆಎಎಸ್ (ಕಿರಿಯ ಶ್ರೇಣಿ) ರವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 98 ರಂತೆ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವಧಿಯಲ್ಲಿ ಇವರು ಸಕ್ಷಮ ಪ್ರಾಧಿಕಾರದ 
ಪೂರ್ವಾನುಮತಿ ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ : ಎಂ . ಟಿ.ರೇಜು 
ಪಿ . ಆರ್ 51 

ಸರ್ಕಾರದ ಉಪ ಕಾರ್ಯದರ್ಶಿ 

ಸಿಆಸುಇ (ಸೇವೆಗಳು - 2 ) 

ಸಹಕಾರ ಸಚಿವಾಲಯ 
ವಿಷಯ : 2010 -11ನೇ ಸಾಲಿನಲ್ಲಿ ಸಹಕಾರ ಇಲಾಖೆಗೆ ಸಂಬಂಧಪಟ್ಟ ಮುಂದುವರೆದ ಯೋಜನೆಗಳನ್ನು 

ಅನುಷ್ಠಾನಗೊಳಿಸಿ ಲ್ಯಾಂಪ್ ಮಹಾಮಂಡಳಕ್ಕೆ ಅನುದಾನ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : (1) ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ), ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಆರ್‌ಸಿಎಸ್/ ಆಡಳಿತ( 3) /ಎಎಸ್‌ಪಿ/ 06 /2010 - 11 ದಿನಾಂಕ: 15 - 8 - 2010. 
( 2) ಸರ್ಕಾರದ ಆದೇಶ ಸಂಖ್ಯೆ: ಸಇ 145 ಸಂಮಾಸ 2010 ದಿನಾಂಕ: 25 -10 -2010 
(3) ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ : ಸಇ 145 ಸಂಮಾಸ 2010 ದಿನಾಂಕ: 

10 - 11 - 2010 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ದಿನಾಂಕ: 15 - 8 - 2010ರ ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ) 
ಇವರ ಪ್ರಸ್ತಾವನೆಯಲ್ಲಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಳ ನಿ., ಮೈಸೂರು ರವರು ರಾಜ್ಯ 
ಯೋಜನೆಯಡಿಯಲ್ಲಿ 2010 - 11ನೇ ಸಾಲಿಗೆ ಲ್ಯಾಂಪ್ ಮಹಾಮಂಡಳ ಮತ್ತು ಲ್ಯಾಂಪ್ಸ್ ಸಂಘಗಳಿಗೆ ಮಾರುಕಟ್ಟೆ ಮೂಲಕ ಸೌಕರ್ಯಗಳು ಸ್ಥಾಪನೆಯಾಗಿ 
423- ಗಿರಿಜನ ಉಪಯೋಜನೆಯಡಿ ಲೆಕ್ಕ ಶೀರ್ಷಿಕೆ 2425 - 00 -108 -0 - 30 ಅಡಿಯಲ್ಲಿ ರೂ .50 -00 ಲಕ್ಷಗಳ ಆಯವ್ಯಯ ಅವಕಾಶವನ್ನು ಸರ್ಕಾರದ 
ಆದೇಶ ಸಂಖ್ಯೆ: ಸಇ 31 ಅಂಅಸ( ಎ)/2010 ದಿನಾಂಕ 1- 4 - 2010 ರಲ್ಲಿ ಕಲ್ಪಿಸಲಾಗಿದ್ದು, 2010 -11ನೇ ಸಾಲಿಗೆ ಕರ್ನಾಟಕ ರಾಜ್ಯ ಲ್ಯಾಂಪ್ ಸಹಕಾರ 
ಮಹಾಮಂಡಳಕ್ಕೆ ಮಾರುಕಟ್ಟೆ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಗಿರಿಜನ ಉಪಯೋಜನೆಯಡಿ ರೂ . 50 - 00 ಲಕ್ಷಗಳ ಅನುದಾನ ಕಲ್ಪಿಸಿದ ಬಗ್ಗೆ 
ಪ್ರಸ್ತಾವನೆಯನ್ನು ಸಲ್ಲಿಸಲು ನಿರ್ದೆಶಿಸಲಾಗಿರುತ್ತದೆ. 

ಈ ಬಗ್ಗೆ ಮಹಾಮಂಡಳದ ದಿನಾಂಕ: 29 - 6 - 2010ರಂದು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಮಹಾಮಂಡಳಕ್ಕೆ ಮಾರುಕಟ್ಟೆ 
ಮೂಲಭೂತ ಸೌಕರ್ಯಕ್ಕಾಗಿ ರೂ .6 - 00 ಲಕ್ಷ ಹಾಗೂ ವಾಹನ ಖರೀದಿಗೆ ಹೆಚ್ಚುವರಿ ಮೊತ್ತ ರೂ . 1.75 ಮಹೇಂದ್ರ ಬೋಲೇರೋ ಕ್ಯಾಂಪರ್‌ ಖರೀದಿಗೆ 
ಅನುದಾನ ಅವಶ್ಯಕತೆ ಇದ್ದು ಒಟ್ಟು ರೂ . 7.75 ಲಕ್ಷ ಆರ್ಥಿಕ ಸಹಾಯಧನವನ್ನು ಅನುದಾನವಾಗಿ ಮಹಾಮಂಡಳಕ್ಕೆ ಮಂಜೂರು ಮಾಡುವಂತೆ 
ಸರ್ಕಾರವನ್ನು ಸಹಕಾರ ಸಂಘಗಳ ನಿಬಂಧಕರ ಮೂಲಕ ಕೋರಲು ತೀರ್ಮಾನಿಸಲಾಗಿರುತ್ತದೆ . 

ಇದಲ್ಲದೆ ಸದಸ್ಯ ಲ್ಯಾಂಪ್ಸ್ ಸಹಕಾರ ಸಂಘಗಳು ತಮ್ಮ ವ್ಯವಹಾರವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಸಲು ಮಾರುಕಟ್ಟೆ 
ಮೂಲಭೂತ ಸೌಕರ್ಯಗಳ ಸ್ಥಾಪನೆಗೆ ಅನುದಾನವನ್ನು ಮಂಜೂರು ಮಾಡಬೇಕೆಂದು ಕೋರಿ 17 ಲ್ಯಾಂಪ್ ಸಹಕಾರ ಸಂಘಗಳು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. ದಿನಾಂಕ 29 - 6 - 2010ರ ಆಡಳಿತ ಮಂಡಳಿ ಸಭೆಯಲ್ಲಿ 2010 - 11ನೇ ಸಾಲಿನಲ್ಲಿ ಈ ಮಹಾಮಂಡಳಕ್ಕೆ ಗಿರಿಜನ 
ಉಪಯೋಜನೆಯಡಿಯಲ್ಲಿ ನಿಗದಿಪಡಿಸಿ ರೂ . 50 -00 ಲಕ್ಷ ಅನುದಾನದಲ್ಲಿ ರೂ .42. 25 ಲಕ್ಷ ಅನುದಾನವನ್ನು 17 ಸದಸ್ಯ ಲ್ಯಾಂಪ್ಸ್ ಸಹಕಾರ 
ಸಂಘಗಳಿಗೆ ಮೂಲಭೂತ ಸೌಕರ್ಯದ ನಿರ್ಮಾಣದ ಬಗ್ಗೆ ಕೆಳಕಂಡಂತೆ ಮಂಜೂರು ಮಾಡಲು ನಿರ್ಣಯಿಸಿ ಶಿಫಾರಸ್ಸು ಮಾಡಿರುತ್ತಾರೆ. 
ಕ್ರಸಂ ಸಂಘದ ಹೆಸರು 

ಅನುದಾನದ ಉದ್ದೇಶ 

ಅನುದಾನದ ಮೊತ್ತ 

( ರೂ ಲಕ್ಷಗಳಲ್ಲಿ) 

3 . 
ಕರ್ನಾಟಕ ರಾಜ್ಯ ಲ್ಯಾಂಪ್ ಸಹಕಾರ | 1, ಮೂಲಭೂತ ಸೌಕರ್ಯ, 

6 .00 
ಮಹಾಮಂಡಳ ನಿ ., ಮೈಸೂರು 

2 . ವಾಹನ ಖರೀದಿಗೆ ಹೆಚ್ಚುವರಿ ಮೊತ್ತ 1. 75 

7.75 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೮೧ 


1. 00 


ಬಿಳಿಗಿರಿರಂಗನ ಬೆಟ್ಟ ಲ್ಯಾಂಪ್ ಸಹಕಾರ ಸಂಘ ನಿ ., | ಪೀಠೋಪಕರಣಗಳು 
ಚಾಮರಾಜನಗರ 
ಗುಂಡ್ಲುಪೇಟೆ ಲ್ಯಾಂಪ್ಸ್ ಸಹಕಾರ ಸಂಘ ನಿ., 1. ಮಾರಾಟ ಮಳಿಗೆ 
ಗುಂಡ್ಲುಪೇಟೆ, ಚಾಮರಾಜನಗರ ಜಿ . 

2 . ಕಂಪ್ಯೂಟರ್ 


2 .50 
0 . 50 


4 . 00 


3 . 00 


4 .00 


4 . 00 


ಮೂಡಿಗೆರೆ ಲ್ಯಾಂಪ್ಸ್ ಸಹಕಾರ ಸಂಘ ನಿ., 

ಸಂಘದ ಆಡಳಿತ ಕಛೇರಿ, 
ಮೂಡಿಗೆರೆ, ಚಿಕ್ಕಮಗಳೂರು ಜಿ . 

ತರಬೇತಿ ಭವನ 
ಬಂಟ್ವಾಳ ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಸಂಘದ ವಿಟ್ಲ ಶಾಖೆ 
ಬಂಟ್ವಾಂಳ, ದಕ್ಷಿಣ ಕನ್ನಡ ಜಿಲ್ಲೆ 
ಕಾರ್ಕಳ ಲ್ಯಾಂಪ್ಸ್ ಸಹಕಾರ ಸಂಘ ನಿ., 

ಮಾರಾಟ ಮಳಿಗೆ 
ಕಾರ್ಕಳ , ದ .ಕ. ಜಿಲ್ಲೆ 
ಕುಂದಾಪುರ ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಮಾರಾಟ ಮಳಿಗೆ 
ಕುಂದಾಪುರ, ಉಡುಪಿ ಜಿ . 
ಮತ್ತೂರು ಲ್ಯಾಂಪ್ಸ್ ಸಹಕಾರ ಸಂಘ ನಿ., | ಮಾರಾಟ ಮಳಿಗೆ 
ಪುತ್ತೂರು, ದ.ಕ. ಜಿಲ್ಲೆ | 

ಗೋದಾಮು 
ಸುಳ್ಯ ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಸುಳ್ಯ , ದ.ಕ. ಮಾರಾಟ ಮಳಿಗೆ 


2 . 00 


ಹಾಗೂ | 3.00 


3 . 00 


0 .50 


ತಿತಿಮತಿ ಲ್ಯಾಂಪ್ಸ್ ಸಹಕಾರ ಸಂಘ ನಿ., ತಿತಿಮತಿ | ವ್ಯಾಪಾರ ಮಳಿಗೆಗಳು 

2 . 00 
ಕೊಡಗು ಜಿಲ್ಲೆ 
ಯಲ್ಲಾಪುರ ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಉತ್ತರ ಮೂಲಭೂತ ಸೌಕರ್ಯ 

1 .50 
ಕನ್ನಡ ಜಿಲ್ಲೆ 
ಭಟ್ಕಳ ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಉತ್ತರ ಪೀಠೋಪಕರಣ, 

1. 00 
ಕನ್ನಡ ಜಿಲ್ಲೆ 

ವೆಹಿಕಲ್ ಶೆಡ್ 
ಭಾಗಮಂಡಲ ಲ್ಯಾಂಪ್ಸ್ ಸಹಕಾರ ಸಂಘ ನಿ., | ಜನರೇಟರ್ 
ಕೊಡಗು ಜಿಲ್ಲೆ 
ಕೊಪ್ಪ ಲ್ಯಾಂಪ್ಸ್ ಸಹಕಾರ ಸಂಘ ನಿ., | ಜೇನು ಸಂಸ್ಕರಣಾ ಘಟಕ 

6 .00 
ಚಿಕ್ಕಮಗಳೂರು ಜಿಲ್ಲೆ 
| ಮಂಗಳೂರು ಲ್ಯಾಂಪ್ಸ್ ಸಹಕಾರ ಸಂಘ ನಿ., ದಕ್ಷಿಣ | ಬ್ಯಾಂಕಿಂಗ್ ಕೌಂಟರ್ ಮತ್ತು ಲಾಕರ್ 3. 00 
ಕನ್ನಡ ಜಿಲ್ಲೆ 
ಹೆಚ್ . ಡಿ.ಕೋಟೆ ಲ್ಯಾಂಪ್ ಸಹಕಾರ ಸಂಘ ನಿ ., 1. ಸ್ಟೀಲ್ ಡ್ರಂ 

0 .25 
ಮೈಸೂರು ಜಿಲ್ಲೆ 

2 .ಪೀಠೋಪಕರಣಗಳು 

0 . 25 
3. ವಿದ್ಯುಥೀಕರಣ 

0. 25 

0 . 75 
ಹುಣಸೂರು ಲ್ಯಾಂಪ್ ಸಹಕಾರ ಸಂಘ ನಿ ., 1. ದಾಸ್ತಾನು ಮಳಿಗೆ 

1.50 
ಮೈಸೂರು ಜಿಲ್ಲೆ 

2. ವ್ಯಾಪಾರ ಮಳಿಗೆ 

1. 00 
3 . ವಾಹನದ ಶೆಡ್ 

3 .00 
ಹಳಿಯಾಳ ಲ್ಯಾಂಪ್ ಸಹಕಾರ ಸಂಘ ನಿ ., | ನಿವೇಶನದಲ್ಲಿ ಕಛೇರಿ, ಮಾರಾಟ | 1.50 
ಹಳಿಯಾಳ, ಉ .ಕ. ಜಿಲ್ಲೆ 

ಮಳಿಗೆ, ಕಿರು ಅರಣ್ಯ ಉತ್ಪನ್ನಗಳ 
ಸಂಗ್ರಹಣಾಗಾರ 


0 .50 


ಒಟ್ಟು 


50. 00 


(ರೂಪಾಯಿ ಐವತ್ತು ಲಕ್ಷಗಳು ಮಾತ್ರ) 


2009 - 10 ನೇ ಸಾಲಿನಲ್ಲಿ ಪುತ್ತೂರು ಲ್ಯಾಂಪ್ಸ್ ಸಹಕಾರ ಸಂಘಕ್ಕೆ ಕಿರು ಅರಣ್ಯ ಉತ್ಪನ್ನಗಳ ಮಾರಾಟ ಮಳಿಗೆಗಾಗಿ ರೂ . 4. 00 ಲಕ್ಷ 
ಅನುದಾನ ಮಂಜೂರಾಗಿರುತ್ತದೆ. ಇದರಲ್ಲಿ ಪುತ್ತೂರು ಕಸಬಾ ಗ್ರಾಮದ ಸರ್ವೆ ನಂ . 298 -2ಎ2ರಲ್ಲಿ ವಿಸ್ತೀರ್ಣ 0.05 ಎಕರೆ ಸ್ಥಳದಲ್ಲಿ ಕಿರು ಅರಣ್ಯ 
ಉತ್ಪನ್ನಗಳ ಮಾರಾಟ ಮಳಿಗೆ ನಿರ್ಮಿಸಲಾಗಿರುತ್ತದೆ . 


೬೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


2010 - 11ನೇ ಸಾಲಿನಲ್ಲಿ ಮಾರಾಟ ಮಳಿಗೆ ಹಾಗೂ ಗೋದಾಮಿಗೆ ರೂ .3.00 ಲಕ್ಷ ಅವಕಾಶ ಕಲ್ಪಿಸಿರುವುದು ಬಡಗನ್ನೂರು ಶಾಖೆಯಲ್ಲಿ 
ದಿನಸಿ ಮಾರಾಟ ಮಳಿಗೆ ಹಾಗೂ ಕಿರು ಅರಣ್ಯ ಉತ್ಪನ್ನಗಳ ಸಂಗ್ರಹಣಾ ಗೋದಾಮು ನಿರ್ಮಿಸಲು ಅನುದಾನವನ್ನು ಕೋರಲಾಗಿದೆ. 

2009 -10ನೇ ಸಾಲಿನಲ್ಲಿ ಸುಳ್ಯ ಲ್ಯಾಂಪ್ಸ್ ಸಹಕಾರ ಸಂಘಕ್ಕೆ ಕೇಂದ್ರ ಕಛೇರಿಯಲ್ಲಿ ಖಾಲಿ ಇರುವ ನಿವೇಶನದಲ್ಲಿ 2010 -11ನೇ ಸಾಲಿನಲ್ಲಿ 
ಅಮರ ಷಡೂರು ಗ್ರಾಮದ ಚುಕ್ಕಾಡಿ ಶಾಖೆಯೂ ಈಗ ಸಣ್ಣ ಕಟ್ಟಡದಲ್ಲಿ ನಡೆಯುತ್ತಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನು ನಡೆಸಲು 
ಅನುಕೂಲವಾಗಲು ಕಟ್ಟಡವನ್ನು ನಿರ್ಮಾಣ ಮಾಡಲು ರೂ . 3.00 ಲಕ್ಷ ಅನುದಾನ ಕೋರಿರುವುದಾಗಿಯೂ ಸಹ ದಿನಾಂಕ: 12 - 7 - 2010ರ ಪತ್ರದಲ್ಲಿ 
ತಿಳಿಸಿರುತ್ತಾರೆ. 

2010 - 11 ನೇ ಸಾಲಿಗೆ ಲ್ಯಾಂಪ್ ಸಹಕಾರ ಸಂಘಗಳಿಗೆ ಲೆಕ್ಕ ಶೀರ್ಷಿಕೆ 2425 - 00 -1080 - 30 - 423 ಗಿರಿಜನ ಉಪಯೋಜನೆಯಡಿ 
ಮಾರುಕಟ್ಟೆ ಮೂಲಭೂತ ಸೌಕರ್ಯ ಸ್ಥಾಪನೆಗಾಗಿ ರೂ .50 - 00 ಲಕ್ಷ ಅನುದಾನ ಮಂಜೂರು ಮಾಡಲು ಸರ್ಕಾರ ಅವಕಾಶ ಮಾಡಿಕೊಳ್ಳಲಾಗಿದೆ. ಈ 
ಅನುದಾನವನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ನಿಯಮ 2000 ಅನ್ನು ಪಾಲಿಸುವ ಷರತ್ತುಗಳಿಗೊಳಪಟ್ಟು ಮೇಲ್ಕಂಡಂತೆ 
ಲ್ಯಾಂಪ್ ಮೂಲಕ 17 ಲ್ಯಾಂಪ್ಸ್ ಸಂಘಗಳಿಗೆ 42. 25 ಲಕ್ಷಗಳನ್ನು ಬಿಡುಗಡೆ ಮಾಡಿದ ಅನುದಾನವನ್ನು ಲ್ಯಾಂಪ್ ಮಹಾಮಂಡಳದ ಮೂಲಕ 17 
ಲ್ಯಾಂಪ್ಸ್ ಸಂಘಗಳಿಗೆ 42.25 ಲಕ್ಷಗಳನ್ನು ಬಿಡುಗಡೆ ಮಾಡಲು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು ಇವರು 
ಮಹಾಮಂಡಳದಿಂದ ಸ್ವೀಕೃತಿಯನ್ನು ಪಡೆದು ಮೇಲು ರುಜು ಮಾಡಿ ಖಜಾನೆಯಿಂದ ಹಣವನ್ನು ಡ್ರಾ ಮಾಡಿ ಮಹಾಮಂಡಳಕ್ಕೆ ಪಾವತಿಸಲು ಸಹಕಾರ 
ಸಂಘಗಳ ಉಪ ನಿಬಂಧಕರು, ಮೈಸೂರು ಜಿಲ್ಲೆ ರವರಿಗೆ ಅಧಿಕಾರ ನೀಡಲು ಕೋರಿರುತ್ತಾರೆ. 

ಮೇಲೆ ವಿವರಿಸಿರುವಂತೆ , ಕರ್ನಾಟಕ ರಾಜ್ಯ ಲ್ಯಾಂಪ್ ಮಹಾಮಂಡಳ , ಮೈಸೂರು ಇದಕ್ಕೆ ಮೂಲಭೂತ ಸೌಕರ್ಯಗಳಿಗಾಗಿ ರೂ . 1. 75 
ಲಕ್ಷಗಳನ್ನು , 17 ಲ್ಯಾಂಪ್ಸ್ ಸಂಘಗಳಿಗೆ ರೂ . 42.25 ಲಕ್ಷ ಹೀಗೆ ಒಟ್ಟು ರೂ . 50 -00 ಲಕ್ಷ ಅನುದಾನವನ್ನು 423 ಗಿರಿಜನ ಉಪಯೋಜನೆ ಲೆಕ್ಕ ಶೀರ್ಷಿಕೆ 
2425 - 00 -108 - 0 - 39 ರಡಿ ಮಂಜೂರು ಮಾಡಲು ಶಿಫಾರಸ್ಸು ಮಾಡಿ ಪೂರ್ಣ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಈ ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರ ಸರ್ಕಾರದ ದಿನಾಂಕ: 25 -10 -2010ರ 
ಆದೇಶದಲ್ಲಿ, ಕರ್ನಾಟಕ ರಾಜ್ಯ ಲ್ಯಾಂಪ್ ಮಹಾಮಂಡಳ, ಮೈಸೂರು ಇದಕ್ಕೆ 2010 - 11ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425 - 00 -108 - 0 - 30 - 423 
ಅಡಿಯಲ್ಲಿ ರೂ . 50.0 ಲಕ್ಷಗಳ ಆಯವ್ಯಯ ಅವಕಾಶವನ್ನು ಕಲ್ಪಿಸಿದ್ದು , ಪ್ರತ್ಯಾಯೋಜಿತ ಅಧಿಕಾರಗಳನ್ವಯ ರೂ . 25 .00 ಲಕ್ಷಗಳನ್ನು (ರೂಪಾಯಿ 
ಇಪ್ಪತ್ತೈದು ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಿ ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (3) ರ ಸರ್ಕಾರದ ದಿನಾಂಕ: 10 - 11- 2010ರ ತಿದ್ದುಪಡಿ ಆದೇಶದಲ್ಲಿ, ದಿನಾಂಕ: 25 - 10 - 2010ರ 
ಆದೇಶದ ಭಾಗದಲ್ಲಿನ 2ನೇ ಕಂಡಿಕೆಯ ಬದಲಾಗಿ ನಾಲ್ಕು ಷರತ್ತುಗಳನ್ನು ಸೇರ್ಪಡಿಸಿ ಆದೇಶ ಹೊರಡಿಸಲಾಗಿತ್ತು . 

ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ), ಬೆಂಗಳೂರು ಇವರ ದಿನಾಂಕ: 15 - 8 - 2010ರ ಪತ್ರದಲ್ಲಿ ರೂ . 
50.00 ಲಕ್ಷಗಳ ಆಯವ್ಯಯ ಬಿಡುಗಡೆ ಮಾಡಲು ಕೋರಿದ್ದು , ಅದರಂತೆ ದಿನಾಂಕ: 25 -10 - 2010ರ ಸರ್ಕಾ 

ರಾಡಲು ಕೋರಿದ್ದು, ಅದರಂತೆ ದಿನಾಂಕ: 25 -10 - 2010ರ ಸರ್ಕಾರದ ಆದೇಶದಲ್ಲಿ ರೂ . 25.00 ಲಕ್ಷಗಳನ್ನು 
ಬಿಡುಗಡೆ ಮಾಡಿದ್ದು, ಉಳಿದ ರೂ . 25.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 145 ಸಂಮಾಸ 2010 ಬೆಂಗಳೂರು, ದಿನಾಂಕ: 4 -12 - 2010. 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯ್ದಲಿ, ಕರ್ನಾಟಕ ರಾಜ್ಯ ಲ್ಯಾಂಪ್ ಮಹಾಮಂಡಳ , ಮೈಸೂರು ಇದಕ್ಕೆ 
2010 - 11ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425 - 00 - 108 - 0 - 30 - 423 ಅಡಿಯಲ್ಲಿ ರೂ .50.00 ಲಕ್ಷಗಳ ಆಯವ್ಯಯ ಅವಕಾಶವನ್ನು ಕಲ್ಪಿಸಿದ್ದು, 

ರ್ಕಾರದ ದಿನಾಂಕ: 25 -10 - 2010ರ ಆದೇಶದಲ್ಲಿ ರೂ . 25.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಉಳಿದ 
ರೂ . 25 .00 ಲಕ್ಷಗಳನ್ನು (ರೂಪಾಯಿ ಇಪ್ಪತ್ತೈದು ಲಕ್ಷಗಳು ಮಾತ್ರ) ಈ ಕೆಳಕಂಡ ಷರತ್ತುಗಳೊಂದಿಗೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
(1) ಈ ಸಹಾಯಧನ ವೆಚ್ಚವನ್ನು 2010 -11ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425 - 00 -108 - 0 - 30 - 423 ( ಯೋಜನೆ) ಇದರ ಅಡಿಯಲ್ಲಿ 

ಭರಿಸತಕ್ಕದ್ದು. 
( 2) ಲ್ಯಾಂಪ್ಸ್ ಸಹಕಾರ ಮಹಾಮಂಡಳ, ಮೈಸೂರು ಇದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999 

ಮತ್ತು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 2000ನ್ನು ಪಾಲಿಸತಕ್ಕದ್ದು. 
ಸಹಕಾರ ಸಂಘಗಳ ನಿಬಂಧಕರು ಮಹಾಮಂಡಳವು ಮಾಡುವ ವೆಚ್ಚವನ್ನು ನಿಯತಕಾಲಿಕವಾಗಿ ಪರಾಮರ್ಶೆ ಮಾಡತಕ್ಕದ್ದು ಮತ್ತು 

ಅನುದಾನದ ವಿನಿಯೋಗದ ಬಗ್ಗೆ ಪ್ರಮಾಣ ಪತ್ರ ಮಹಾಲೇಖಪಾಲರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
(4) ಬಿಡುಗಡೆ ಮಾಡಿದ ಅನುದಾನ ರೂ . 25.00 ಲಕ್ಷಗಳನ್ನು (ರೂಪಾಯಿ ಇಪ್ಪತ್ತೈದು ಲಕ್ಷಗಳು ಮಾತ್ರ) ಸಹಕಾರ ಸಂಘಗಳ ಜಂಟಿ 

ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು ಇವರು ಮಹಾಮಂಡಳದಿಂದ ಸ್ವೀಕೃತಿಯನ್ನು ಪಡೆದು ಮೇಲು ರುಜು ಮಾಡಿ 
ಖಜಾನೆಯಿಂದ ಹಣವನ್ನು ಡ್ರಾ ಮಾಡಿ ಮಹಾಮಂಡಳಕ್ಕೆ ಪಾವತಿಸಲು ಸಹಕಾರ ಸಂಘಗಳ ಉಪ ನಿಬಂಧಕರು, ಮೈಸೂರು ಜಿಲ್ಲೆ 
ಇವರಿಗೆ ಅಧಿಕಾರ ನೀಡಿದೆ. 
ಈ ಅನುದಾನವನ್ನು ಯಾವುದೇ ವಾಹನ ಖರೀದಿ ಅಥವಾ ಹುದ್ದೆಗಳ ಸೃಜನೆಗೆ ಉಪಯೋಗಿಸಬಾರದು. 
ಈ ಆದೇಶವನ್ನು ಸಹಕಾರ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಸ ಇ 94 ಆಂಆಸ 2010 ದಿನಾಂಕ: 19 -11 
2010ರ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಪಿ . ಆರ್ 52 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೮೩ 


ಸಹಕಾರ ಸಚಿವಾಲಯ 
ವಿಷಯ : ಬಿ. ಡಿ. ಎ . ಫ್ಲಾಟ್ 1ನೇ ಫೇಸ್, ಓನರ್ / ಅಲಾಟೀಸ್ ಅಸೋಸಿಯೇಷನ್, ಕಲ್ಲಹಳ್ಳಿ ಬೆಂಗಳೂರು ಈ ಸಂಘಕ್ಕೆ 

ಆಡಳಿತಾಧಿಕಾರಿ ನೇಮಿಸುವ ಬಗ್ಗೆ, 
ಓದಲಾಗಿದೆ : 1) ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಡಿಆರ್/ ಎಸ್ಒ ಆರ್/ಪಿಟಿಎನ್ / 62 /2010 - 11/1516 , ದಿನಾಂಕ: 21 -5 - 2010 . 

2 ) ಕಾರಣ ಕೇಳುವ ನೋಟಿಸ್ ಸಂಖ್ಯೆ : ಸಇ 70 ಸಸಂನೋ 2010 , ದಿನಾಂಕ: 6 - 7 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ಬೆಂಗಳೂರು ರವರ ದಿನಾಂಕ: 21 - 5 - 2010 ರ 
ಪತ್ರದಲ್ಲಿ, ಬಿ. ಡಿ.ಎ . ಫ್ಲಾಟ್ 1ನೇ ಫೇಸ್, ಓನರ್/ ಅಲಾಟೀಸ್ ಅಸೋಸಿಯೇಷನ್, ಕಲ್ಲಹಳ್ಳಿ ಬೆಂಗಳೂರು ಈ ಸಂಘವು ಕರ್ನಾಟಕ ಸಂಘಗಳ ನೋಂದಣಿ 
ಕಾಯ್ದೆ 1960 ರೀತ್ಯ ನೋಂದಣಿ ಸಂಖ್ಯೆ: 1095 /2003 - 04 ರಂತೆ ನೋಂದಣಿಯಾಗಿದ್ದು , ನಿಯಮಗಳ ಪ್ರಕಾರ ಸಂಘದವರು ಪ್ರತಿ ವರ್ಷ ಸರ್ವ 
ಸದಸ್ಯರ ಸಭೆಯನ್ನು ನಡೆಸಿ, ಲೆಕ್ಕಪತ್ರಗಳನ್ನು ಅನುಮೋದನೆ ಪಡೆದು ನೋಂದಣಾಧಿಕಾರಿಗಳಿಗೆ ಸರ್ವ ಸದಸ್ಯರ ಸಭೆ ಮುಗಿದ 14 ದಿನಗಳೊಳಗಾಗಿ 
ಫೈಲಿಂಗ್ ಮಾಡಬೇಕಾಗಿರುತ್ತದೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 13 ರ ರೀತ್ಯ ಸಲ್ಲಿಸಬೇಕಾಗಿದ್ದು, ಸಕಾರಣಗಳಿದ್ದಲ್ಲಿ ಸರ್ಕಾರಕ್ಕೆ 
ದಂಡ ಶುಲ್ಕ ರೂ . 100/- ಗಳನ್ನು ವಾರ್ಷಿಕವಾಗಿ ಪಾವತಿ ಮಾಡಿಸಿಕೊಂಡು ವಿಳಂಬ ಮನ್ನಾ ಮಾಡುವ ಅವಕಾಶ ನೋಂದಣಾಧಿಕಾರಿಗಳಿಗೆ ಇದ್ದು, 
ಸಂಘದ ಸದಸ್ಯರಲ್ಲೊಬ್ಬರಾದ ಶ್ರೀ ಜಿ. ಪಾಂಡಿಯನ್ ರವರು ದಿನಾಂಕ: 29 - 8 - 2008 ರಂದು ಮನವಿ ಸಲ್ಲಿಸಿ, ಸಂಘವು ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆ 1960 ರಂತೆ ಲೆಕ್ಕಪತ್ರಗಳನ್ನು ಸಲ್ಲಿಸುತ್ತಿಲ್ಲವೆಂದು ದೂರು ನೀಡಿದ್ದು, ಸದರಿ ದೂರಿನ ಆಧಾರದ ಮೇಲೆ ಸದರಿ ಸಂಘಕ್ಕೆ ದಿನಾಂಕ: 
1 - 9 - 2008 ರಂದು ಪತ್ರ ಬರೆದು ಅನುಪಾಲನೆ ಕೇಳಲಾಗಿದ್ದು , ಸಂಘದವರು ಅನುಪಾಲನೆ ಸಲ್ಲಿಸದಿದ್ದ ಕಾರಣ ಮತ್ತೊಮ್ಮೆ ದಿನಾಂಕ 9 -12 - 2009 
ರಂದು ಅಂತಿಮ ತಿಳುವಳಿಕೆ ಪತ್ರ ಬರೆಯಲಾಗಿದ್ದು, ಸಂಘದ ಕಾರ್ಯದರ್ಶಿಯವರು ದಿನಾಂಕ: 10 - 2 - 2009 ರಂದು ಪತ್ರ ಬರೆದು ದಿನಾಂಕ: 
22 - 2 - 2009 ರಂದು ಸರ್ವ ಸದಸ್ಯರ ಸಭೆ ನಿಗದಿಯಾಗಿದ್ದು, ಅನುಪಾಲನೆ ಹಾಗೂ ದಾಖಲೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿ ಪತ್ರ ಬರೆದಿರುತ್ತಾರೆ. 

ಸಂಘದವರು ಮಾಹಿತಿಯನ್ನು ನೀಡದ ಕಾರಣ ದಿನಾಂಕ: 11 - 3 - 2009 ಮತ್ತು 26 -5 - 2009 ರಂದು ಸಹಕಾರ ಸಂಘಗಳ ನಿಬಂಧಕರ 
ಕಛೇರಿಯಿಂದ ಕಾರಣ ಕೇಳುವ ನೋಟೀಸು ಜಾರಿಗೊಳಿಸಲಾಗಿರುತ್ತದೆ. ಆದರೂ ಸಹ ಸದರಿ ಸಂಘದವರು ಅನುಪಾಲನೆ ವರದಿಯನ್ನು 
ಸಲ್ಲಿಸಿರುವುದಿಲ್ಲವಾದ್ದರಿಂದ, ಶ್ರೀ ಹೆಚ್. ಪಿ . ಕುಮಾರ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ, ಬೆಂಗಳೂರು ಇವರನ್ನು ಸದರಿ 
ಸಂಘಕ್ಕೆ ಭೇಟಿ ನೀಡಲು ನಿಯೋಜಿಸಲಾಗಿತ್ತು. ಅದರಂತೆ ಶ್ರೀ ಹೆಚ್.ಪಿ . ಕುಮಾರ್‌ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ , 
ಬೆಂಗಳೂರು ಇವರು ದಿನಾಂಕ: 13 - 5 - 2010 ರಂದು ವಿವರವಾದ ವರದಿಯನ್ನು ಸಲ್ಲಿಸಿದ್ದು, ಈ ಕೆಳಕಂಡ ಅಂಶಗಳನ್ನು ಗಮನಿಸಲಾಗಿರುತ್ತದೆ. 

1) ಬಿ. ಡಿ. ಎ. ಫ್ಲಾಟ್ 1ನೇ ಫೇಸ್, ಓನರ್/ ಅಲಾಟೀಸ್ ಅಸೋಸಿಯೇಷನ್, ಕಲ್ಲಹಳ್ಳಿ ಬೆಂಗಳೂರು ಈ ಸಂಘವು ಈ ತಹಲ್‌ವರೆವಿಗೆ 

ಲೆಕ್ಕಪತ್ರಗಳು , ಸರ್ವ ಸದಸ್ಯರ ಸಭೆಯ ನಡವಳಿ , ಕಾರ್ಯಕಾರಿ ಸಮಿತಿಯ ಪಟ್ಟಿಯನ್ನು ಕಲಂ 13 ರೀತ್ಯ ಸಲ್ಲಿಸದಿರುವುದು. 
2 ) ಸಂಘವು ಕಾಯ್ದೆಯ ಕಲಂ 11 ರಂತೆ ಪ್ರತಿವರ್ಷ ಸರ್ವ ಸದಸ್ಯರ ಸಭೆಯನ್ನು ನಡೆಸಿ ಲೆಕ್ಕಪರಿಶೋಧನೆ ಮಾಡಿಸಿ ಅನುಮೋದನೆ ಪಡೆದ 
ಈ ಬಗ್ಗೆ ಯಾವುದೇ ದಾಖಲೆ ಸಲ್ಲಿಸದಿರುವುದು. 
3) ಅಧಿಕಾರಿಗಳಿಗೆ ದಿನಾಂಕ: 4 - 5 - 2010 ರಂದು ಸಂಘದ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಹೇಳಿಕೆ ಮತ್ತು ದಾಖಲೆಗಳನ್ನು 

ಸಲ್ಲಿಸುವಂತೆ ತಿಳಿಸಿದಾಗ್ಯೂ , ಹೇಳಿಕೆ ಮತ್ತು ದಾಖಲೆಗಳನ್ನು ಸಲ್ಲಿಸದಿರುವುದು. 
4) ನಿಯಮಾನುಸಾರ ಚುನಾವಣೆ ನಡೆಸಿದ ಬಗ್ಗೆ ಸಂಘದವರು ಯಾವುದೇ ಮಾಹಿತಿ ನೀಡಿರುವುದಿಲ್ಲ. 

ಆದ್ದರಿಂದ, ಸಂಘವು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ರೀತ್ಯ ಲೆಕ್ಕಪತ್ರಗಳನ್ನು ಫೈಲಿಂಗ್ ಮಾಡದೇ , ಸರ್ವ ಸದಸ್ಯರ ಸಭೆ 
ಮತ್ತು ಚುನಾವಣೆ ನಡೆಸದೇ ಹಾಗೂ ಇಲಾಖೆಗೆ ಮಾಹಿತಿ /ಅನುಪಾಲನೆಯನ್ನು ಸಲ್ಲಿಸಲು ವಿಫಲರಾಗಿರುವುದರಿಂದ, ಕರ್ನಾಟಕ ಸಂಘಗಳ ನೋಂದಣಿ 
ಕಾಯ್ದೆ 1960 ರ ಕಲಂ 27ಎ ರನ್ವಯ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸಲು ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2 ) ರಲ್ಲಿ ಬಿ. ಡಿ. ಎ . ಫ್ಲಾಟ್ 1ನೇ ಫೇಸ್, ಓನರ್/ ಅಲಾಟೀಸ್ ಅಸೋಸಿಯೇಷನ್, ಕಲ್ಲಹಳ್ಳಿ ಬೆಂಗಳೂರು ಈ 
ಸಂಘದ ಅಧ್ಯಕ್ಷರು/ಕಾರ್ಯದರ್ಶಿಯವರಿಗೆ ಸಂಘವು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರುವುದು ಮೇಲ್ನೋಟಕ್ಕೆ 
ಕಂಡು ಬಂದಿದ್ದು , ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಹಾಗೂ ಸ್ವೀಕೃತವಾದ ದೂರಿನಲ್ಲಿರುವ ಆರೋಪಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಸಂಘಕ್ಕೆ 
ಆಡಳಿತಾಧಿಕಾರಿಯನ್ನು ಏಕೆ ನೇಮಕ ಮಾಡಬಾರದು ಎಂಬ ಬಗ್ಗೆ ಲಿಖಿತ/ ಮೌಖಿಕ ಹೇಳಿಕೆಯನ್ನು ಸಲ್ಲಿಸುವಂತೆ, ತಪ್ಪಿದಲ್ಲಿ ನೀವು ಹೇಳುವುದು ಏನೂ 
ಇಲ್ಲವೆಂದು ಭಾವಿಸಿ ನಿಯಮಾನುಸಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ದಿನಾಂಕ: 5 /8 - 7 - 2010 ರ ಕಾರಣ ಕೇಳುವ ನೋಟೀಸನ್ನು 
ಜಾರಿಗೊಳಿಸಲಾಗಿತ್ತು. 

ಸರ್ಕಾರವು ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸಿಗೆ ಈವರೆವಿಗೂ ಸಂಘದ ಅಧ್ಯಕ್ಷರು /ಕಾರ್ಯದರ್ಶಿಯವರು ಲಿಖಿತ ಉತ್ತರ 
ನೀಡಿರುವುದಿಲ್ಲ . ಆದ್ದರಿಂದ, ಸಂಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಸಂಘದ ಸುಸೂತ್ರ ಆಡಳಿತಕ್ಕಾಗಿ, ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ 
ಲಂ 27( ಎ) ರಂತೆ ಆಡಳಿತಾಧಿಕಾರಿಯನ್ನು ನೇಮಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 70 ಸಸಂನೋ 2010 , ಬೆಂಗಳೂರು, ದಿನಾಂಕ: 4 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿ. ಡಿ. ಎ. ಫ್ಲಾಟ್ 1ನೇ ಫೇಸ್, ಓನರ್ / ಅಲಾಟೀಸ್ ಅಸೋಸಿಯೇಷನ್, ಕಲ್ಲಹಳ್ಳಿ 
ಬೆಂಗಳೂರು ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಇವರನ್ನು ಆಡಳಿತಾಧಿಕಾರಿಯಾಗಿ ಆರು ( 6) ತಿಂಗಳ ಅವಧಿಗೆ ನೇಮಿಸಿ ಆದೇಶಿಸಿದೆ. 


೬೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ ಸಂಸ್ಥೆಗೆ ಚುನಾವಣೆ ನಡೆಸಿ , ಚುನಾಯಿತ 
ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ 
ಮಾಹಿತಿಯನ್ನು ಸಹ ಒದಗಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಂಜುಂಡಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 53 

ಸಹಕಾರ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : ನಂಜನಗೂಡು ತಾಲ್ಲೂಕು ಉಪಾಧ್ಯಾಯರುಗಳ ಸಹಕಾರ ಸಂಘ ನಿ . ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪದನಿಮಿತ್ತ 

ಅಧ್ಯಕ್ಷರಾಗಿರುವುದಕ್ಕೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121 ರ ರೀತ್ಯಾ ವಿನಾಯಿತಿ 

ದೊರಕಿಸಿಕೊಡುವ ಬಗ್ಗೆ . 
ಓದಲಾಗಿದೆ : ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ಇವರ ಪತ್ರಸಂಖ್ಯೆ : ಒಟಿ.ಎಸ್ - 2 /12 / ಹೆಚ್ಓಟಿ/2010 - 2011, 

ದಿನಾಂಕ: 09 - 07 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 09 - 07 - 2010ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು , ಬೆಂಗಳೂರು ಇವರು ನಂಜನಗೂಡು ತಾಲ್ಲೂಕು 
ಉಪಾಧ್ಯಾಯರುಗಳ ಸಹಕಾರ ಸಂಘ ನಿ., ನಂಜನಗೂಡು ಇದು ಪತ್ತಿನ ಸಹಕಾರ ಸಂಘವಾಗಿದ್ದು, ದಿನಾಂಕ: 20 -10 -1952ರಲ್ಲಿ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಮೈಸೂರು ಜಿಲ್ಲೆ ಇವರಿಂದ ನೋಂದಾಯಿಸಲ್ಪಟ್ಟಿರುತ್ತದೆ. ಸದರಿ ಸಂಘಕ್ಕೆ ತಾಲ್ಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪದನಿಮಿತ್ತ ಅಧ್ಯಕ್ಷರಾಗಿ 
ಕಾರ್ಯನಿರ್ವಹಿಸುತ್ತಿದ್ದು, ಅವರ ಅಧ್ಯಕ್ಷತೆಯಲ್ಲಿ ಸದರಿ ಸಂಘವು ಒಳ್ಳೆಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಶೇ . 100 ರಷ್ಟು ವಸೂಲಾತಿ 
ಮಾಡುತ್ತಿದ್ದಾರೆ . ಆದ್ದರಿಂದ ಇನ್ನು ಮುಂದೆಯೂ ಸಹ ಸಂಘದ ಪದನಿಮಿತ್ತ ಅಧ್ಯಕ್ಷರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮುಂದುವರಿಯಬಹುದೆಂದು 
ಸರ್ಕಾರದಿಂದ ಸೂಕ್ತ ವಿನಾಯಿತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121 ರಡಿಯಲ್ಲಿ ಪ್ರಕರಣ 29ಎಫ್ ನಿಂದ 
ವಿನಾಯಿತಿ ನೀಡಲು ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. ಈ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು , ಮೈಸೂರು ಪ್ರಾಂತ , 
ಮೈಸೂರು ಹಾಗೂ ಸಹಕಾರ ಸಂಘಗಳ ನಿಬಂಧಕರು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಹಕಾರ ಸಂಘದ ಎಲ್ಲಾ ಸದಸ್ಯರ ಹಿತದೃಷ್ಟಿಯಿಂದ ಈ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಅಧ್ಯಕ್ಷರಾಗಿ 
ಮುಂದುವರಿಯಲು ವಿನಾಯಿತಿ ನೀಡುವುದು ಸೂಕ್ತವಾಗಿರುತ್ತದೆಂದು ನಿರ್ಣಯಿಸಿ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 116 ಸಸಂನೋ 2010, ಬೆಂಗಳೂರು, ದಿನಾಂಕ: 09 - 12 - 2010 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮ ಪ್ರಕರಣ 29ಎಫ್, (1), ( 4), (5) ಮತ್ತು (6) ರ ಉಪಬಂಧಗಳು ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ 
ನಂಜನಗೂಡು ತಾಲ್ಲೂಕು ಉಪಾಧ್ಯಾಯರುಗಳ ಸಹಕಾರ ಸಂಘ ನಿಯಮಿತ, ಮಹದೇಶ್ವರ ಲೇಔಟ್, ಹುಲ್ಲಹಳ್ಳಿ ರಸ್ತೆ, ನಂಜನಗೂಡು ಇದಕ್ಕೆ 
ಅನ್ವಯವಾಗತಕ್ಕದ್ದಲ್ಲವೆಂದು ನಿರ್ದೇಶಿಸುತ್ತದೆ . ಈ ವಿನಾಯಿತಿಯು ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಎಸ್ . ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ , ಹಾಗೂ 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಪಿ . ಆರ್. 54 

ಸಹಕಾರ ಇಲಾಖೆ 


PERSONNEL AND ADMINISTRATIVE REFORMS SECRETARIAT 


Sub :: Writing of Performance Appraisal Report -determination of Authorities -reg 
Read :- 1 . Government Order No. DPAR 137 SPS 2009, dated 23-10- 2009 and 22 - 04 - 2010. 

2 . Letter No. NGO (1) 125 /96 /97 dated 12- 11- 2010 of DG & IGP , Bangalore . 


* 


* * 


Preamble : 

In the Government order dated 23 -10 -2009 and 22 -04 -2010 read at (1) above the State Government has prescribed the 
Reporting Reviewing and Accepting Authorities in respect of various categories of posts held by IPS officers of Karnataka in police 
departments and in Non -police organizations in the State . In the letter read at (2) above the DG & IGP has requested that 
consequent upon creation of certain new cadre posts by the Ministry of Home Affairs , GOI, during Cadre Review and also in respect of 
certain posts which are not include in earlier Government orders, appropriate authorities have to be prescribed to write their 
Performance Appraisal Report (PAR). 

Hence the following orders are issued . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೮೫ 


Government Order No. DPAR 221 SPS 2010 , Bangalore, dated : 21- 12 -2010 
In continuation of Government Order dated : 23 / 10 / 2009 and 22/04 /2010 read at SI No. (1) above , and in exercise of powers 
conferred u /r 5 ( 1) of AIS (PAR ) Rules, the State Government hereby prescribe the Reporting , Reviewing and Accepting Authorities in 
respect of following posts for the purpose of writing PARs. 
SL . 
NAME OF THE POST 

REPORTING AUTHORITY REVIEWING AUTHORITY ACCEPTING AUTHORITY 


NO. 


CS 


CM 


CS 


CS 


9 


10 


CS 


DGP Training CS 

Home Minister 

Chief Minister 
ADGP ( Grievances & Human | DG & IGP 

CM 
Rights) 
ADGP (CTRS ) DG & IGP 

CS 

CM 
ADGP (Railways) 

DG & IGP 

| CS 
ADGP (CID ) DGP CID 

DG & IGP 

CS 
ADGP (Economic Offences. DGP CID 

DG & IGP 
CID ) 
ADGP (Forest) 

DGP CID 

DG & IGP 
DIGP (ISD ) 

IGP , ISD ADG , ISD 

DG & IGP 
DIGP (Prisons) 

ADGP (Prisons) 

CS 

Minister Concerned 
Commissioner of Police ADGP (Law and Order) DG & IGP 
(Mangalore City) 
DCP ( Admin ) Bangalore Addl. CP ( Admin , Commissioner of Police DG & IGP 
City 

Bangalore ) 

Bangalore 
DCP (Mysore City ) 

Commissioner of Police | ADGP ( Law & Order ) DG & IGP 

Mysore City 
DCP (Hubli , Dharwad City ) Commissioner of Police | ADGP (Law & Order) DG & IGP 

( Hubli Dharwad City) . 
SP (ISD ) 

DIGP (ISD ) 

IGP (ISD ) 

ADGP (ISD ) 
| SP ( CID ) Cyber 

DIGP (Economic Offences. IGP (Economic Offences. DGP CID 
CID ) 

CID ) 
SP (KSRP ) DIGP (KSRP ) 

IGP (KSRP ) 

| ADGP, KSRP 
This order shall be applicable to PARs for the reporting year 2009- 10 ( ending 31 -03- 2010 ) and onwards . 


15 


16 


By Order and in the name of the Governor of Karnataka 

Ashok P . Atre 
Under Secretary to Government 

DPAR (Services- 4) 


P . R . 55 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎನ್ ಎಂ . ನೀಲಕಂಠ, ಕೆ. ಎ .ಎಸ್ (ಕಿರಿಯ ಶ್ರೇಣಿ), ಹಿಂದಿನ ಕೇಂದ್ರ ಸ್ಥಾನಿಕ ಸಹಾಯಕರು , 

ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಇವರ ವಿರುದ್ಧ ಇಲಾಖಾ ವಿಚಾರಣೆ 

ಅಂತಿಮ ಆದೇಶ. 
ಓದಲಾಗಿದೆ : 1. ದಿನಾಂಕ: 19 - 06 - 07 ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 075 ಎಸ್ಇಎನ್ 06 

2 ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಹಾಗೂ ವಿಚಾರಣಾಧಿಕಾರಿಗಳು 

ಇವರ ವಿಚಾರಣಾ ವರದಿ ಸಂಖ್ಯೆ ಅಅಂ 39 /07 - 08, ದಿನಾಂಕ: 21 - 10 - 09 

3 , ದಿನಾಂಕ : 10 - 02 - 10 ರ ನೋಟೀಸು ಸಂಖ್ಯೆ : ಸಿಆಸುಇ 069 ಕೆಇಎ 07 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ , ಶ್ರೀ ಎನ್. ಎಂ . ನೀಲಕಂಠ ಕೆಎಎಸ್ ( ಕಿರಿಯ ಶ್ರೇಣಿ) ಇವರು ಕೇಂದ್ರ ಸ್ಥಾನಿಕ 
ಸಹಾಯಕರು , ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ (1) 35 ಕಡತಗಳನ್ನು 
ಸಕಾಲದಲ್ಲಿ ವಿಲೇ ಮಾಡದೇ ಬಾಕಿ ಇಟ್ಟಿರುವುದು ( 2 ) ಕರಿನಂಜನಾಪುರ ಗ್ರಾಮದ 01 - 00 ಎಕರೆ ಜಮೀನಿನ ಭೂ ಪರಿವರ್ತನಾ ಆದೇಶಕ್ಕೆ ತಾವೇ ಸ 
ಮಾಡಿರುವುದು (3) ಚಾಮರಾಜನಗರ ತಾಲ್ಲೂಕು ಭೂ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿದ್ದಾಗ ಕೆಲವು ಪ್ರಕರಣಗಳಲ್ಲಿ ನಾಮನಿರ್ದೇಶಿತ ಸದಸ್ಯರ ಒಪ್ಪಿಗೆ 
ಪಡೆಯದೇ ಏಕಪಕ್ಷೀಯವಾಗಿ ತೀರ್ಮಾನಿಸಿರುವುದು (4) ವಿಶೇಷ ಭೂ ಸ್ವಾಧೀನಾಧಿಕಾರಿ ಹುದ್ದೆಯ ಹೆಚ್ಚುವರಿ ಪ್ರಭಾರೆಯಲ್ಲಿದ್ದಾಗ, ಭೂ ಪರಿಹಾರ 
ಪ್ರಕರಣಗಳಲ್ಲಿ ನ್ಯಾಯಾಲಯ ಜಪ್ತಿ ಆದೇಶವನ್ನು ಹೊರಡಿಸಿದ್ದರೂ , ಹೆಚ್ಚುವರಿ ಪರಿಹಾರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆಯಲು ಕ್ರಮವಹಿಸದಿರುವುದು 
(5) ಜೀತ ಪದ್ದತಿ ಸಮೀಕ್ಷೆಗೆ ಸಂಬಂಧಿಸಿದ ಪ್ರಾಮುಖ್ಯವಾದ ಕಡತದಲ್ಲಿ ಯಾವುದೇ ಸಲಹೆ ನಮೂದಿಸದೇ , ಎರಡೂವರೆ ತಿಂಗಳುಗಳ ಕಾಲ 
ವಿಳಂಬವಾಗಿ ಮಂಡಿಸಿರುವುದು (6) ಚಾಮರಾಜನಗರ ಪುರಸಭೆಯ ಆಯುಕ್ತರ ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರೆಯಲ್ಲಿದ್ದಾಗ ನಿಯಮಗಳನ್ನು ಉಲ್ಲಂಘಿಸಿ 
ನಗರಸಭೆಯ 31 ಕಾಮಗಾರಿಗಳನ್ನು ತುಂಡು ಗುತ್ತಿಗೆ ಆಧಾರದ ಮೇಲೆ ನಿರ್ವಹಿಸಲು ಆದೇಶಿಸಿರುವುದು (1) ಜ್ಯೋತಿಗೌಡನಪುರಕ್ಕೆ ಸೇರಿದ ದರಕಾಸ್ತು 


೬೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಜಮೀನನ್ನು ಹಿಡುವಳಿ ಜಮೀನೆಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸ್ವತಃ ವರದಿ ನೀಡಿರುವ ಆರೋಪಗಳಲ್ಲಿನ ಸತ್ಯಾಸತ್ಯತೆಯ ಬಗ್ಗೆ ವಿಚಾರಣೆ 
ನಡೆಸಿ ವರದಿ ಸಲ್ಲಿಸಲು, ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ , ಮೈಸೂರು ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಕೇಂದ್ರ ಸ್ಥಾನಿಕ 
ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು ರವರನ್ನು ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಮಂಡನಾಧಿಕಾರಿಯನ್ನಾಗಿ ಸರ್ಕಾರವು ನೇಮಿಸಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ವಿಚಾರಣಾಧಿಕಾರಿಗಳು ಸಲ್ಲಿಸಿದ ವಿಚಾರಣಾ ವರದಿಯಲ್ಲಿ ಶ್ರೀ ಎನ್ ಎಂ . ನೀಲಕಂಠ ಅಂದಿನ 
ಕೇಂದ್ರ ಸ್ಥಾನಿಕ ಸಹಾಯಕರು , ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಇವರ ವಿರುದ್ದ ಮಾಡಲಾದ ಆರೋಪಗಳು ಕೆಳಕಂಡ 
ಕಾರಣಗಳಿಂದಾಗಿ ಸಾಬೀತಾಗಿರುತ್ತದೆ ಎಂದು ವರದಿ ನೀಡಿರುತ್ತಾರೆ. 

1) ಇವರು ವರ್ಗಾವಣೆಗೊಂಡು ಹುದ್ದೆಯ ಪ್ರಭಾರೆಯನ್ನು ವಹಿಸಿಕೊಟ್ಟ ನಂತರ ಇವರ ಕೊಠಡಿಯಲ್ಲಿನ ಅರಾವನ್ನು ನಕಲಿ ಕೀಯಿಂದ 

ತೆರೆದಾಗ ಅದರಲ್ಲಿ 35 ಕಡತಗಳು ಕಂಡುಬಂದಿರುತ್ತದೆ. 
2) ವಿಷಯ ನಿರ್ವಾಹಕರು ಮಂಡಿಸಿದ ಗಣಕೀಕೃತ ಅಧಿಕೃತ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳ ಪರವಾಗಿ ಎಂದು ನಮೂದಿಸಿದ್ದರೂ ಸಹ ಶ್ರೀ 

ನೀಲಕಂಠ ರವರು ಇದನ್ನೇ ಕರಡು ಆದೇಶವೆಂದು ಪರಿಗಣಿಸಿ, ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆಯದೇ , ತಾವೇ ಸಹಿ 

ಮಾಡಿರುವುದು. 
3) ಭೂ ನ್ಯಾಯಮಂಡಳಿಯ ಆದೇಶ ಘೋಷಿಸಿರುವ ಬಗ್ಗೆ ಆದೇಶದ ಹಾಳೆಯಲ್ಲಿ ನಮೂದಿಸದಿರುವುದು , ಆದೇಶಕ್ಕೆ ಸದಸ್ಯರ ಸಹಿ 

ಇಲ್ಲದಿರುವುದು ಮತ್ತು ಶ್ರೀ ನೀಲಕಂಠ ರವರು ಮಾತ್ರ ಆದೇಶಕ್ಕೆ ಸಹಿ ಮಾಡಿರುವುದು. 
4) ನ್ಯಾಯಾಲಯದಿಂದ ಜಪ್ತಿಯಾದ ನಂತರ, ಹಣ ಬಿಡುಗಡೆ ಮಾಡುವಂತೆ ಕೋರಿ ಆಪಾದಿತರು ದಿನಾಂಕ: 06 - 07 -04 ರಂದು ಪತ್ರ 

ಬರೆದಿರುತ್ತಾರೆ . ಜಪ್ತಿಗೆ ಮೊದಲು ಪತ್ರ ವ್ಯವಹಾರ ನಡೆಸಿರುವುದಿಲ್ಲ. 
5) ಕಡತವನ್ನು ದಿನಾಂಕ: 01 - 06 - 04 ರಂದೇ ಸೂಕ್ತ ಆದೇಶ ಕೋರಿ ಆಪಾದಿತರಿಗೆ ಮಂಡಿಸಲಾಗಿದ್ದರೂ ಸಹ ಇವರು ಇದನ್ನು ದಿನಾಂಕ: 
13 - 08 - 04 ರಂದು ಯಾವುದೇ ಸಲಹೆ/ಸೂಚನೆ ದಾಖಲಿಸದೆ ಮಂಡಿಸಿರುವುದು ಸಂಬಂಧಿಸಿದ ಕಡತದಿಂದ ಕಂಡುಬರುತ್ತದೆ . 

ಗುತ್ತಿಗೆ ಆಧಾರದ ಮೇಲೆ ಕೈಗೊಳ್ಳುವ ಪುರಸಭೆಯ ನಿರ್ಣಯವನ್ನು ಆಪಾದಿತರು ಕಾಮಗಾರಿಗಳಿಗೆ ಟೆಂಡರ್ 
ಕರೆಯುವ ಬಗ್ಗೆ ಅನುಮೋದನೆ ನೀಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರಗಳಲ್ಲಿ ಪ್ರಸ್ತಾಪಿಸಿರುವುದಿಲ್ಲ. ಕಾಮಗಾರಿಗಳನ್ನು 
ಟೆಂಡರ್ ಮೂಲಕ ಕೈಗೊಳ್ಳುವುದೇ ಅಥವಾ ತುಂಡುಗುತ್ತಿಗೆ ಮೂಲಕ ಕೈಗೊಳ್ಳುವುದೇ ಎಂಬ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ 

ಪೂರ್ವಾನುಮೋದನೆ ಪಡೆದಿರುವುದಿಲ್ಲ. 
7) ದರಕಾಸ್ತು ಜಮೀನಿಗೆ ಸಂಬಂಧಿಸಿದಂತೆ ತಹಶೀಲ್ದಾರರಿಂದ ವರದಿ ಪಡೆಯುವಂತೆ ಜಿಲ್ಲಾಧಿಕಾರಿಗಳು ಕಡತದಲ್ಲಿ ನಮೂದಿಸಿದ್ದರೂ ಸಹ, 

ಇದೇ ಜಮೀನಿಗೆ ಸಂಬಂಧಿಸಿದ ಹಳೆಯ ಕಡತದಲ್ಲಿನ ಹಿಂದಿನ ಜಿಲ್ಲಾಧಿಕಾರಿಗಳು ಅಭಿಪ್ರಾಯವನ್ನು ಉಲ್ಲೇಖಿಸಿ ಆಪಾದಿತರು ಹಿಡುವಳಿ 

ಜಮೀನೆಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಪತ್ರ ಬರೆದಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರಲ್ಲಿ ನೀಡಲಾಗಿದ್ದ 2ನೇ ಕಾರಣ ಕೇಳುವ ನೋಟೀಸಿಗೆ ಶ್ರೀ ಎನ್ ಎಂ . ನೀಲಕಂಠ ರವರು ಸಲ್ಲಿಸಿದ 
ಲಿಖಿತ ಅಹವಾಲಿನಲ್ಲಿ ತಮ್ಮ ವಿರುದ್ಧದ ಆರೋಪಗಳು ಸಾಬೀತಾಗಿರುವುದನ್ನು ನಿರಾಕರಿಸಿರುತ್ತಾರೆ. ಇವರ ಲಿಖಿತ ಅಹವಾಲಿನ ಸಂಕ್ಷಿಪ್ತ ರೂಪವು ಈ 
ಕೆಳಕಂಡಂತೆ ಇರುತ್ತದೆ. 

1) ಬಾಕಿ ಇಟ್ಟಿರುವರೆಂದು ತಿಳಿಸಲಾದ 35 ಕಡತಗಳನ್ನು ವಿಚಾರಣೆಯಲ್ಲಿ ಹಾಜರುಪಡಿಸಿರುವುದಿಲ್ಲ. ಪತ್ರಾಂಕಿತ ಅಧಿಕಾರಿ 

ವರ್ಗಾವಣೆಗೊಂಡಾಗ ಅವರ ಬಳಿ ಇರುವ ಕಡತಗಳನ್ನು ಪಟ್ಟಿ ಮಾಡಿ ವಹಿಸಿಕೊಡುವ ಕಾರ್ಯವಿಧಾನ ಇರುವುದಿಲ್ಲ . ಯಾವ 

ಕಡತಗಳು ತುರ್ತು ನಿರ್ವಹಣೆಯಾಗಬೇಕು ಎಂಬ ಬಗ್ಗೆ ಸಾಕ್ಷಿ ನುಡಿದಿರುವುದಿಲ್ಲ ಇತ್ಯಾದಿಗಳು. 
2 ) ಜಿಲ್ಲಾಧಿಕಾರಿಗಳಿಂದ ಟಿಪ್ಪಣಿ ಅನುಮೋದನೆಗೊಂಡ ನಂತರ , ಆದೇಶಕ್ಕೆ ಊಕಿಂ ಸಹಿ ಮಾಡಬಹುದು. ಈ ಬಗ್ಗೆ ಹಲವಾರು 

ನಿದರ್ಶನಗಳಿವೆ. 
3) ಭೂ ನ್ಯಾಯಮಂಡಳಿಯಲ್ಲಿ ಆದೇಶವಾಗಿರುವ ಕೆಲವು ಪ್ರಕರಣಗಳಲ್ಲಿ ನಾಮನಿರ್ದೇಶಿತ ಸದಸ್ಯರು ಸಹಿ ಮಾಡಿರುತ್ತಾರೆಂದು 

ತಹಶೀಲ್ದಾರರು ಸಾಕ್ಷಿ ನುಡಿದಿರುತ್ತಾರೆ . 
4) ನ್ಯಾಯಾಲಯದ ಜತ್ತಿ ಆದೇಶಕ್ಕೆ ಸಂಬಂಧಿಸಿದಂತೆ ಅನುದಾನ ಬಿಡುಗಡೆ ಮಾಡುವಂತೆ ಏಓಓಐ ಗೆ ಪತ್ರ ಬರೆಯಲಾಗಿದೆ. 

ವಿಚಾರಣಾಧಿಕಾರಿಗಳು ಸಾಕ್ಷೀದಾರರ ಹೇಳಿಕೆಯನ್ನು ಪರಿಗಣಿಸಿರುವುದಿಲ್ಲ. 

ಜೀತ ಪದ್ಧತಿ ಸಮೀಕ್ಷೆಗೆ ಸಂಬಂಧಿಸಿದಂತೆ, ವಿಚಾರಣಾಧಿಕಾರಿಗಳು ಕಡತವನ್ನು ಪಡೆದು ನಿಶಾನೆಯನ್ನಾಗಿ ಗುರುತಿಸದೇ , ಕಡತದಲ್ಲಿನ 
ಈ ಅಂಶಗಳನ್ನು ಪರಿಶೀಲಿಸಿರುವುದಾಗಿ ಸಾಕ್ಷಿದಾರರಂತೆ ಅಭಿಪ್ರಾಯವನ್ನು ದಾಖಲಿಸಿಕೊಂಡಿರುತ್ತಾರೆ. 
6) ನಗರಸಭೆಯ ತುಂಡು ಗುತ್ತಿಗೆ ಕಾಮಗಾರಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಮಾರ್ಗಸೂಚಿ ಇಲ್ಲವೆಂದು, ಇದನ್ನು ಕೈಗೊಳ್ಳಲು ಸಾಮಾನ್ಯ 

ಸಭೆಯಲ್ಲಿ ನಿರ್ಣಯ ಆಗಿರುತ್ತದೆ. ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆಯಬೇಕೆಂಬ ಸುತ್ತೋಲೆಯು ಪೂರ್ವಾನ್ವಯವಾಗಿ 

ಅನ್ವಯಿಸುವುದಿಲ್ಲ. 
7) ಜ್ಯೋತಿಗೌಡನಪುರ ಜಮೀನಿಗೆ ಸಂಬಂಧಿಸಿದಂತೆ, ಪತ್ರವ್ಯವಹಾರ ನಡೆಸಲು ಜಿಲ್ಲಾಧಿಕಾರಿಗಳ ಸೂಚನಾದೇಶ ಪಡೆಯಬೇಕೆಂಬುದು 

ಒಪ್ಪತಕ್ಕದಲ್ಲ, ಇತ್ಯಾದಿಗಳು. 
ವಿಚಾರಣಾಧಿಕಾರಿಗಳ ವರದಿಯೊಂದಿಗೆ ಮೇಲಿನ ಅಂಶಗಳನ್ನು ತುಲನಾತ್ಮಕವಾಗಿ ಪರಿಶೀಲಿಸಿ, ಆಪಾದಿತರ ಅಹವಾಲು ಯಾವುದೇ 
ಸಮರ್ಥನೆಯಿಂದ ಕೂಡಿರುವುದಿಲ್ಲವೆಂದು ಪರಿಗಣಿಸಿ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 069 ಕೆವಿ 07 ಬೆಂಗಳೂರು, ದಿನಾಂಕ: 21 - 12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ, 1957 ರ ನಿಯಮ 8 (Jತ - ಚಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎನ್ ಎಂ . ನೀಲಕಂಠ, ಕೆಎಎಸ್ ( ಕಿರಿಯ ಶ್ರೇಣಿ), 
ಹಿಂದಿನ ಕೇಂದ್ರ ಸ್ಥಾನಿಕ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ( ಹಾಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೮೭ 


ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ) ಇವರಿಗೆ, ಇವರ ವೇತನವನ್ನು ಕಾಲಿಕ ವೇತನ ಶ್ರೇಣಿಯಲ್ಲಿ ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟು, 2 
ಹಂತ ಕೆಳಗೆ ಇಳಿಸುವ ದಂಡನೆ ವಿಧಿಸಲಾಗಿದೆ. 

ಈ ದಂಡನೆಯು ತಕ್ಷಣದಿಂದ ಜಾರಿಗೆ ಬರುತ್ತದೆ. 
2. ಈ ಅವಧಿಯಲ್ಲಿ ಇವರ ವೇತನವು ಸ್ಥಿರವಾಗಿರುತ್ತದೆ. 
3 . ಈ ದಂಡನೆಯು ಇವರ ಮುಂದಿನ ಎರಡು ವಾರ್ಷಿಕ ವೇತನ ಬಡ್ತಿಗಳನ್ನು ಮುಂದೂಡುವ ಪರಿಣಾಮ ಹೊಂದಿರುತ್ತದೆ. 
4. ಈ ದಂಡನೆಯ ಪರಿಣಾಮವಾಗಿ, ಇವರ ವೇತನವನ್ನು ರೂ . 15200 - 25650 ರ ವೇತನಶ್ರೇಣಿಯಲ್ಲಿ ತಕ್ಷಣದಿಂದ ರೂ . 25050 - 00 

ಗಳಿಂದ ರೂ . 23850 - 00 ಗಳಿಗೆ ಇಳಿಸಲಾಗಿದೆ. 
ಈ ದಂಡನೆಯ ಪರಿಣಾಮವಾಗಿ, ಇವರ ಮುಂದಿನ 2 ವಾರ್ಷಿಕ ವೇತನ ಬಡ್ತಿಗಳು, ಅಂದರೆ ದಿನಾಂಕ : 01 - 02 - 2011 ಮತ್ತು 01 
02 - 2012 ರ ವಾರ್ಷಿಕ ವೇತನ ಬಡ್ತಿಗಳು ಮುಂದೂಡಲ್ಪಡುತ್ತದೆ. 
ಈ ದಂಡನೆಯ ಪರಿಣಾಮವಾಗಿ ದಿನಾಂಕ: 01 - 02 - 2013 ರಂದು ಇವರ ವೇತನವು ರೂ . 24450 - 00 ಕ್ಕೆ ಸ್ಥಾಪಿತವಾಗುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

( ಎಂ . ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ (ಸೇವೆಗಳು - 2 ) 


ಪಿ . ಆರ್. 56 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯ ವಿಕಾಸಸೌಧ ಗ್ರಂಥಾಲಯದ ಉಪ ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಯನ್ನು 

ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಗೆ ಉನ್ನತೀಕರಿಸುವ ಬಗ್ಗೆ . 
ಓದಲಾಗಿದೆ : 1 , ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 324 ಸಆಸೇ 95, ದಿನಾಂಕ: 7 -5 -1996. 

2. ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ ಸಚಿವಾಲಯದ ಪತ್ರಾಂಕಿತ ಅಧಿಕಾರಿಗಳ ಸಂಘದ ಮನವಿ 

ದಿನಾಂಕ : 28 - 9 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಬಹುಮಹಡಿ ಕಟ್ಟಡದಲ್ಲಿ ಹೊಸದಾಗಿ 
ಪ್ರಾರಂಭಿಸಲಾದ ಗ್ರಂಥಾಲಯದ ಶಾಖೆಗೆ ಉಪ ಗ್ರಂಥಾಧಿಕಾರಿ ಹುದ್ದೆ ಸೇರಿದಂತೆ 4 ಹುದ್ದೆಗಳನ್ನು ಸೃಜಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಕರ್ನಾಟಕ ಸರ್ಕಾರ ಸಚಿವಾಲಯದ ಪತ್ರಾಂಕಿತ ಅಧಿಕಾರಿಗಳ ಸಂಘದ ಮನವಿಯಲ್ಲಿ 
ಸಚಿವಾಲಯದ ಗ್ರಂಥಾಲಯವು ವಿಧಾನಸೌಧ ಮತ್ತು ವಿಕಾಸ ಸೌಧಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಸುಮಾರು 4000.00 ಸದಸ್ಯರುಗಳನ್ನು ಹೊಂದಿದ್ದು 
ಹಾಗೂ 1 ಲಕ್ಷಕ್ಕೂ ಹೆಚ್ಚು ಗ್ರಂಥಗಳ ಸಂಗ್ರಹ ಹೊಂದಿದೆಯೆಂದು ಐಎಎಸ್ /ಕೆಎಎಸ್ ಅಧಿಕಾರಿಗಳು ಸೇರಿದಂತೆ ಸಚಿವಾಲಯದ ಎಲ್ಲಾ 
ಅಧಿಕಾರಿ / ನೌಕರರುಗಳು ಗ್ರಂಥಾಲಯದ ಉಪಯೋಗವನ್ನು ಪಡೆಯುತ್ತಿದ್ದಾರೆಂದು ಹಾಗೂ ಸಚಿವಾಲಯದ ಕೆಲವೇ ಇಲಾಖೆಗಳು ವಿಧಾನಸೌಧ 
ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇನ್ನುಳಿದ ಎಲ್ಲಾ ಇಲಾಖೆಗಳು ವಿಕಾಸಸೌಧ ಮತ್ತು ಬಹುಮಹಡಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ 
ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ / ನೌಕರರು ವಿಕಾಸಸೌಧ ಗ್ರಂಥಾಲಯ ಶಾಖೆಯನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆಂದು, ಆದ್ದರಿಂದ ಈ 
ಗ್ರಂಥಾಲಯದ ನಿರ್ವಹಣೆಯನ್ನು ಉಪ ಮುಖ್ಯ ಗ್ರಂಥಾಧಿಕಾರಿಯವರೇ ನಿರ್ವಹಿಸುತ್ತಿದ್ದು, ಗ್ರಂಥಾಲಯದ ಕಾರ್ಯವ್ಯಾಪ್ತಿ ಹಾಗೂ ಜವಾಬ್ದಾರಿಯಲ್ಲಿ 
ಸಾಕಷ್ಟು ಬದಲಾವಣೆಯಾಗಿರುವುದರಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಸಚಿವಾಲಯದ ಗ್ರಂಥಾಲಯದ ವಿಕಾಸಸೌಧ ಶಾಖೆಯ ಉಪ ಮುಖ್ಯ 
ಗ್ರಂಥಾಧಿಕಾರಿ ಹುದ್ದೆಯನ್ನು ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಗೆ ಉನ್ನತೀಕರಿಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 530 ಸಅಸೇ 2010 , ಬೆಂಗಳೂರು, ದಿನಾಂಕ : 15ನೇ ಡಿಸೆಂಬರ್ 2010. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಗ್ರಂಥಾಲಯ , ವಿಕಾಸಸೌಧ ಶಾಖೆಯಲ್ಲಿನ ಉಪ ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಯನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ವೇತನ ಶ್ರೇಣಿ ರೂ . 14 ,050 -25050ರ ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಗೆ 
ಉನ್ನತೀಕರಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 901 ವೆಚ್ಚ 12 /2010 , ದಿನಾಂಕ : 15 - 11 - 2010 ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 57 

ಸಿ. ಆ . ಸು . ಇಲಾಖೆ ( ಸೇವೆಗಳು - 3) 


೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 

ಭಾಗ - ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿ ತಾತ್ಕಾಲಿಕವಾಗಿ ಮುಂದುವರಿಯುತ್ತಿರುವ 

ತಾಂತ್ರಿಕ ಹುದ್ದೆಗಳನ್ನು ಹಾಗೂ ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ ತಾತ್ಕಾಲಿಕವಾಗಿ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಡಿಪಿಎಆರ್ 470 ಎಸ್‌ಜಿಓ 82 , ದಿನಾಂಕ : 1 - 9 - 82 . 

2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 033 ಸಸಿವಿ 96, ದಿನಾಂಕ : 24 - 2 - 98. 
3. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 01 ಸಸಿವಿ 99 , ದಿನಾಂಕ : 23 - 4 - 2001. 
4, ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 40 ಸಸಿವಿ 01, ದಿನಾಂಕ : 19 - 11 - 2001. 
5. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 89 ಸಸಿವಿ 05 , ದಿನಾಂಕ : 13 -1 - 2006, 
6, ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 101 ಸಸಿವಿ 06, ದಿನಾಂಕ : 18 -1 - 2007. 
7. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 033 ಸಅಸೇ 08, ದಿನಾಂಕ : 11 - 6 - 2008, 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 365 ಸಅಸೇ 09, ದಿನಾಂಕ : 15 - 9 - 2009. 
9 . ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 631 ಸಅಸೇ 09, ದಿನಾಂಕ : 31 -12 - 2009. 

10. ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಜಸಂಇ 127 ಎಂಎಂಕೆ 2010, ದಿನಾಂಕ : 9 -11 - 2010. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ತಾಂತ್ರಿಕ ಸಿಬ್ಬಂದಿ ವೃಂದದ ಈ 21 
ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಸೃಜಿಸಲಾಗಿದ್ದು, ಸದರಿ ಹುದ್ದೆಗಳನ್ನು ಮೇಲೆ ಕ್ರಮ ಸಂಖ್ಯೆ (2) ರಿಂದ (9) ರವರೆಗೆ ಓದಲಾದ ಆದೇಶಗಳಲ್ಲಿ ಕಾಲಕಾಲಕ್ಕೆ 
ಮುಂದುವರಿಸಲಾಗಿದೆ. ಸದರಿ ಹುದ್ದೆಗಳಲ್ಲಿ ವಿಶ್ವಬ್ಯಾಂಕ್ ಶಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ( ವಿಶ್ವಬ್ಯಾಂಕ್ ) ಹುದ್ದೆಯನ್ನು ಮೇಲೆ ಕ್ರಮ ಸಂಖ್ಯೆ 
( 8) ರಲ್ಲಿ ಓದಲಾದ ಆದೇಶದಲ್ಲಿ ಅಧೀನ ಕಾರ್ಯದರ್ಶಿ ( ವಿಶ್ವಬ್ಯಾಂಕ್ ) ಹುದ್ದೆಯನ್ನು ನಿಲಂಬನೆಯಲ್ಲಿಟ್ಟು ಹೊಸದಾಗಿ ವಿಶೇಷಾಧಿಕಾರಿ ( ವಿಶ್ವಬ್ಯಾಂಕ್ ) 
ಹುದ್ದೆಯನ್ನು ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (10) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ 
ಜಲಸಂಪನ್ಮೂಲ ಇಲಾಖೆಯಲ್ಲಿನ ಈ ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ : 1 -1 - 2011 ರಿಂದ ಮುಂದುವರಿಸುವಂತೆ ಜಲಸಂಪನ್ಮೂಲ ಇಲಾಖೆಯು 
ಕೋರಿದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 583 ಸಅಸೇ 2010, ಬೆಂಗಳೂರು, ದಿನಾಂಕ : 15 - 12 - 2010 
ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾಗಿರುವ ಈ ಕೆಳಕಂಡ ತಾಂತ್ರಿಕ ಹಾಗೂ 
ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ದಿನಾಂಕ : 1 -1 - 2011 ರಿಂದ 31 - 12 - 2011 ರವರೆಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಿ 
ಆದೇಶಿಸಿದೆ. 
ಕ್ರ . ಸಂ . | ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸರ್ಕಾರದ ಉಪ ಕಾರ್ಯದರ್ಶಿ (ಬೃಹತ್ ಮತ್ತು ಮಧ್ಯಮ ಯೋಜನೆಗಳು ) ಜಲಸಂಪನ್ಮೂಲ ಇಲಾಖೆ 01 ಹುದ್ದೆ 
ಶೀಘ್ರಲಿಪಿಗಾರ 

01 ಹುದ್ದೆ 
ಕಿರಿಯ ಸಹಾಯಕ 

01 ಹುದ್ದೆ 
ದಲಾಯತ್ 

01 ಹುದ್ದೆ 

04 ಹುದ್ದೆಗಳು 
ಮಧ್ಯಮ ಮತ್ತು ಭಾರಿ ನೀರಾವರಿ ಶಾಖೆ - 3 
ವಿಶೇಷ ಕರ್ತವ್ಯಾಧಿಕಾರಿ ( ತಾಂತ್ರಿಕ) 
ಶಾಖಾಧಿಕಾರಿ 


ಒಟ್ಟು 


ಹಿರಿಯ ಸಹಾಯಕರು 


ಸಹಾಯಕರು 


ಶೀಘ್ರಲಿಪಿಗಾರ 


ಕಿರಿಯ ಸಹಾಯಕ 


ಬೆರಳಚ್ಚುಗಾರ 
ದಲಾಯತ್ 


ಒಟ್ಟು 


3 . 


ಶಾಖಾಧಿಕಾರಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೮೯ 


ಹಿರಿಯ ಸಹಾಯಕ 


ಸಹಾಯಕ 


ಶೀಘ್ರಲಿಪಿಗಾರ 


ಕಿರಿಯ ಸಹಾಯಕ 


ಬೆರಳಚ್ಚುಗಾರ 
ದಲಾಯತ್ 


ಒಟ್ಟು 

07 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96, ದಿನಾಂಕ : 10 -7 -1996 ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 58 

ಸಿ. ಆ. ಸು . ಇಲಾಖೆ ( ಸೇವೆಗಳು -3 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಎಚ್. ರಾಮಾಂಜನೇಯ, ಕೆ.ಎ .ಎಸ್. ಹಿಂದಿನ ವಿಶೇಷ ಜಿಲ್ಲಾಧಿಕಾರಿ , ಬೆಂಗಳೂರು ನಗರ ಇವರ ವಿರುದ್ಧ ದಾಖಲಾದ 

ಟ್ರಾಪ್ ಪ್ರಕರಣ - ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ . 
ಓದಲಾಗಿದೆ : ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ : ಲೋಕ್ : 

ಐಎನ್‌ವಿ( ಜಿ ) : ಸಿಟಿ : ಕ್ರೈಂ 56 : 2010, ದಿನಾಂಕ : 1- 12 - 2010. 
ಪ್ರಸ್ತಾವನೆ : 

ಶ್ರೀ ಸಿ. ನಾರಾಯಣಸ್ವಾಮಿ , ಬಂಗ್ಲಾಪೇಟೆ ಬೊಮ್ಮಸಂದ್ರ ಇವರು ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲ್ಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ 
ನಂ . 237 ರಲ್ಲಿ 3 - 10 ಎಕರೆ ಮತ್ತು 1 ಗುಂಟೆ ಕರಾಬು ಒಟ್ಟು 3 -11 ಎಕರೆ ಸರ್ವೆ ನಂ : 23/2 ರಲ್ಲಿ 1 -10 ಎಕರೆ ಮತ್ತು ಸರ್ವೆ ನಂ . 26 ರಲ್ಲಿ 0.33 
ಗುಂಟೆ ಒಟ್ಟು 5 ಎಕರೆ 14 ಗುಂಟೆ ಜಮೀನುಗಳನ್ನು 2006 ರಲ್ಲಿ ಸ್ವಯಾರ್ಜಿತವಾಗಿ ಖರೀದಿಸಿದ್ದು ಸದರಿ ಜಮೀನುಗಳು ಕೈಗಾರಿಕಾ ವಲಯ 
ವ್ಯಾಪ್ತಿಗೊಳಪಟ್ಟಿದ್ದು ಇವುಗಳು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಲು ಶ್ರೀ ಎಚ್. ರಾಮಾಂಜನೇಯ, ಕೆ.ಎ.ಎಸ್ ( ಹಿರಿಯ ಶ್ರೇಣಿ) 
ಅಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿ , ಬೆಂಗಳೂರು ನಗರ ಇವರು ರೂ . 2.00 ಲಕ್ಷದ ಲಂಚದ ಹಣವನ್ನು ಡಿ . ಡಿ. ರೂಪದಲ್ಲಿ ನೀಡುವಂತೆ ಒತ್ತಾಯ 
ಮಾಡುತ್ತಿದ್ದಾರೆಂಬ ಬಗ್ಗೆ ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇರೆಗೆ , ಲೋಕಾಯುಕ್ತ ಪೊಲೀಸರು ಭ್ರಷ್ಟಾಚಾರ 
ವಿರೋಧ ಕಾಯ್ದೆ 1988 ಕಲಂ - 7,13 (1) ( ಡಿ) ಸಹವಾಚನ ಕಲಂ 13 ( 2) ಹಾಗೂ 120( ಬಿ) ರಡಿಯ ಪ್ರಕಾರ ದಿನಾಂಕ : 29 - 11 - 2010ರಂದು 
ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂ : 56 /2010ರಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು , ತನಿಖಾಧಿಕಾರಿಗಳು ತಮ್ಮ 
ಸಿಬ್ಬಂದಿ ಹಾಗೂ ಪಂಚ ಸಾಕ್ಷಿಗಳ ಸಮೇತ ದಿನಾಂಕ : 29 - 11 - 2010 ರಂದು ಲಂಚದ ಬಲೆ ಕಾರ್ಯಾಚರಣೆ ನಡೆಸಿರುವುದನ್ನು ಮೇಲೆ ಓದಲಾದ 
ಪತ್ರದಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಇವರ ಪತ್ರ ದಿನಾಂಕ : 1 - 12 - 2010ರಲ್ಲಿ ವರದಿ ಮಾಡಿದ್ದಾರೆ. ಸದರಿ 
ವರದಿಯ ಪ್ರಕಾರ : 

ದಿನಾಂಕ : 14 -11- 2010ರಂದು ಫಿರ್ಯಾದುದಾರರು ವಿಶೇಷ ಜಿಲ್ಲಾಧಿಕಾರಿಯಾದ ಶ್ರೀ ರಾಮಾಂಜನೇಯ ರವರನ್ನು ಭೇಟಿ 
ಮಾಡಿ, ಜಮೀನುಗಳ ಭೂ ಪರಿವರ್ತನೆ ಕುರಿತು ವಿಚಾರಿಸಿದಾಗ , ಅವರು ಕೆಲಸ ಮಾಡಿಕೊಡುವುದಾಗಿ ಹೇಳಿ ಅವರ ಕೊಠಡಿಯಲ್ಲೆ ಇದ್ದ 
ಒಬ್ಬ ವ್ಯಕ್ತಿಯನ್ನು ತೋರಿಸಿ ಅವರ ಕಡೆಯವರ ಒಂದು ಮದುವೆ ಇದೆ. ಅದಕ್ಕಾಗಿ ನೀವು ರೂ . 2.00 ಲಕ್ಷಗಳ ಡಿ. ಡಿ. ಯನ್ನು ನೀಡುವಂತೆ 
ತಿಳಿಸಿರುತ್ತಾರೆ. ಫಿರ್ಯಾದುದಾರರು ಸದರಿ ವ್ಯಕ್ತಿಯನ್ನು ಈ ಕುರಿತು ವಿಚಾರಿಸಿದಾಗ ಅವರು ಡಿ. ಡಿ. ಯನ್ನು ಕೊಟ್ಟರೆ ಮಾತ್ರ ಕೆಲಸ 
ಮಾಡಿಕೊಡುವುದಾಗಿ ತಿಳಿಸಿರುತ್ತಾರೆ . ದಿನಾಂಕ : 27 -11 - 2010 ರಂದು ಫಿರ್ಯಾದುದಾರರು ಆರೋಪಿ-1 ರವರನ್ನು ಭೇಟಿ ಮಾಡಿ, ತಮ್ಮ 
ಕೆಲಸದ ಬಗ್ಗೆ ವಿಚಾರಿಸಿದಾಗ ಆರೋಪಿತರು ಅವರ ಕೆಲಸ ಮಾಡಿಕೊಡುವುದಾಗಿ ಹೇಳಿ ಅವರ ಕೊಠಡಿಯಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು 
ತೋರಿಸಿ ಅವರಿಗೆ ಸ್ವಲ್ಪ ದುಡ್ಡು ಕೊಡಲು ತಿಳಿಸಿದ್ದು ಫಿಲ್ಯಾದುದಾರರು ರೂ . 50 ಸಾವಿರಗಳನ್ನು ಕೊಡುವುದಾಗಿ ಒಪ್ಪಿದಾಗ ಆರೋಪಿ- 1 
ರವರು ಫಿರ್ಯಾದುದಾರರ ಕೆಲಸ ಮಾಡಿಕೊಡುವುದಾಗಿ ತಿಳಿಸಿರುತ್ತಾರೆ. ಈ ಎಲ್ಲಾ ವಿದ್ಯಮಾನಗಳನ್ನು ಫಿರ್ಯಾದುದಾರರು ಬಟನ್ 
ಕ್ಯಾಮರಾದಲ್ಲಿ ಚಿತ್ರೀಕರಣ ಮಾಡಿಕೊಂಡಿದ್ದು ಸಂಭಾಷಣೆಯನ್ನು ಡಿಜಿಟಲ್ ವಾಯ್ ರೆಕಾರ್ಡ‌್ರನಲ್ಲಿ ರೆಕಾರ್ಡ್ ಮಾಡಿಕೊಡಿರುತ್ತಾರೆ. 

ಫಿರ್ಯಾದುದಾರರಿಗೆ ಆರೋಪಿತರು ಕೇಳಿದಂತೆ ಲಂಚದ ಹಣವನ್ನು ನೀಡಲು ಇಚ್ಛೆ ಇಲ್ಲದ ಕಾರಣ ಆರೋಪಿ 
ಶ್ರೀ ರಾಮಾಂಜನೇಯ ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ಜಿಲ್ಲೆ ರವರ ವಿರುದ್ಧ ಕಾನೂನು ರೀತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು 
ಕೋರಿರುತ್ತಾರೆ. 

ಮೇಲ್ಕಂಡ ದೂರಿನ ಹಿನ್ನೆಲೆಯಲ್ಲಿ ಶ್ರೀ ಕೆ. ರವಿಶಂಕರ್, ಪೊಲೀಸ್ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು 
ನಗರರವರು ಶ್ರೀ ರಾಮಾಂಜನೇಯ ವಿಶೇಷ ಜಿಲ್ಲಾಧಿಕಾರಿಗಳು ಬೆಂಗಳೂರು ಜಿಲ್ಲೆ ರವರ ವಿರುದ್ಧ ಲಂಚ ನಿರೋಧ ಕಾಯ್ದೆ 1988 ರ 


೬೯೦. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


ಭಾಗ - ೧ 


ಕಲಂ 7 13(1) ಡಿ ಸಹವಾಚನ ಕಲಂ 13 (2) ರ ರೀತ್ಯ ದಿನಾಂಕ : 29 - 11 - 2010 ರಂದು ಮೊಕದ್ದಮೆ ಸಂ . 56 /2010 ರಡಿಯಲ್ಲಿ 
ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತಾರೆ. 

ಔಚಿತ್ಯ ಪೂರ್ವ ಕಾರ್ಯಗಳನ್ನು ನೆರೆವೇರಿಸಿದ ನಂತರ ತನಿಖಾಧಿಕಾರಿಯು ತಮ್ಮ ಸಿಬ್ಬಂದಿ ಹಾಗೂ ಪಂಚ ಸಾಕ್ಷಿಗಳ ಸಮೇತ 
ದಿನಾಂಕ : 29 -11- 2010 ರಂದು ಬೀಸಿದ ಲಂಚದ ಬಲೆಯು ಯಶಸ್ವಿಯಾಗಿರುತ್ತದೆ. 

ಫಿರ್ಯಾದುದಾರರು ಸಾಕ್ಷಿಯೊಂದಿಗೆ ಆರೋಪಿ-1 ರವರನ್ನು ಅವರ ಕೊಠಡಿಯಲ್ಲಿ ಭೇಟಿ ಮಾಡಿದಾಗ ಅವರು ತಮ್ಮ 
ಕಛೇರಿಯಲ್ಲಿ ಕುಳಿತಿದ್ದ ಆರೋಪಿ-3 ಶ್ರೀ ನವೀನ್ ಎಂಬುವವರಿಗೆ ಅವರನ್ನು ಕೆರೆಯಿಸಿ ಎಂದು ತಿಳಿಸಿದ ಮೇರೆಗೆ, ಸದರಿಯವರು ತಮ್ಮ 
ಮೊಬೈಲ್‌ನಿಂದ ಯಾರಿಗೋ ಕರೆ ಮಾಡಿದಾಗ 5 - 6 ನಿಮಿಷಗಳಲ್ಲಿ ಅಲ್ಲಿಗೆ ವ್ಯಕ್ತಿಯೋರ್ವರು ಬಂದಿದ್ದು, ಸದರಿಯವರಿಗೆ ಆರೋಪಿ-1 
ರವರು ಹಣ ಪಡೆದುಕೊಳ್ಳುವಂತೆ ಕೈ ಸಂಜ್ಞೆ ಮಾಡಿ ಫಿರ್ಯಾದುದಾರರನ್ನು ಕರೆದುಕೊಂಡು ಹೋಗುವಂತೆ ತೆಲುಗು ಭಾಷೆಯಲ್ಲಿ 
ತಿಳಿಸಿರುತ್ತಾರೆ. ಅದರಂತೆ ಆರೋಪಿ- 4 ಶ್ರೀ ಗಂಗಪ್ಪ ಮತ್ತು ಆರೋಪಿ- 3 ಶ್ರೀ ನವೀನ್‌ರವರುಗಳು ಫಿರ್ಯಾದುದಾರರನ್ನು ಸರ್ಕಾರಿ 
ಕಾಲೇಜಿನ ಮೈದಾನದ ನಿಲುಗಡೆ ಸ್ಥಳಕ್ಕೆ ಬಂದು ಮಾರುತಿ ಸ್ವಿಫ್ಟ್ ಕಾರು ಸಂ . ಕೆಎ - 04 -ಎಮ್‌ಜಿ - 5475 ರಲ್ಲಿ ಕುಳಿತಿದ್ದ ಆರೋಪಿ- 2 
ಅವರು ಕಾರಿನಿಂದ ಹೊರಗೆ ಬಂದು ಡಿ.ಸಿ. ಕಛೇರಿಯ ಆವರಣದಲ್ಲಿ ಫಿರ್ಯಾದುದಾರರಿಂದ ಲಂಚದ ಹಣವನ್ನು ತಮ್ಮ ಬಲಗೈನಲ್ಲಿ 
ಪಡೆದು ಎಡಗೈನಿಂದ ತಾವು ಧರಿಸಿದ್ದ ಪ್ಯಾಂಟಿನ ಬಲಭಾಗದ ಜೇಬಿನಲ್ಲಿಟ್ಟುಕೊಂಡಿರುತ್ತಾರೆ. ನಂತರ ತನಿಖಾ ತಂಡದವರು ಆರೋಪಿ- 2 
ಶ್ರೀ ವೆಂಕಟೇಶ್ ಬಾಬು ಆರೋಪಿ-3 ಶ್ರೀ ನವೀನ್ ಮತ್ತು ಆರೋಪಿ- 4 ಶ್ರೀ ಗಂಗಪ್ಪ ರವರುಗಳನ್ನು ಹಿಡಿದುಕೊಂಡಿರುತ್ತಾರೆ . ನಂತರ 
ತನಿಖಾಧಿಕಾರಿಗಳು ಆರೋಪಿ- 2 ರವರು ಕುಳಿತಿದ್ದ ಕಾರನ್ನು ಶೋಧಿಸಿದಾಗ, ಕೆಲವು ದಾಖಲಾತಿಗಳು ಹಾಗೂ ಸದರಿ ಕಾರಿನ ಡ್ಯಾಷ್ 
ಬೋರ್ಡಿನಲ್ಲಿದ್ದ ರೂ . 45 , 420/ - ಗಳು ದೊರೆತಿದ್ದು ಅವುಗಳನ್ನು ವಶಪಡಿಸಿಕೊಂಡಿರುತ್ತಾರೆ. 

ಆರೋಪಿ-1 ರವರು ತಿಳಿಸಿದಂತೆ ಲಂಚದ ಹಣವನ್ನು ಪಡೆದ ಆರೋಪಿ-2 ಶ್ರೀ ವೆಂಕಟೇಶ್ ಬಾಬು ರವರ ಎರಡೂ ಕೈ 
ಬೆರಳುಗಳನ್ನು ಸೋಡಿಯಂ ಕಾರ್ಬೆನೇಟ್ ದ್ರಾವಣಗಳಲ್ಲಿ ಪ್ರತ್ಯೇಕವಾಗಿ ಅದ್ದಿಸಿ ತೊಳೆಸಿದಾಗ ಬಣ್ಣ ರಹಿತವಾದ ದ್ರಾವಣಗಳು ತಿಳಿ ಗುಲಾಬಿ 
ಬಣ್ಣಕ್ಕೆ ತಿರುಗುವುದರ ಮೂಲಕ ಸಕಾರಾತ್ಮಕವಾಗಿ ಪ್ರತಿಕ್ರಯಿಸಿರುತ್ತವೆ. ಆರೋಪಿ-1 ರವರ ಪರವಾಗಿ ಆರೋಪಿ- 2 ರವರು 
ಫಿರ್ಯಾದುದಾರರಿಂದ ಪಡೆದ ಲಂಚದ ಹಣವನ್ನು ತಾವು ಧರಿಸಿದ್ದ ಪ್ಯಾಂಟಿನ ಎಡಭಾಗದ ಜೇಬಿನಲ್ಲಿಟ್ಟುಕೊಂಡು ಅದನ್ನು ಯಥಾರೀತಿ 
ಪಂಚರ ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 

ಆರೋಪಿ ಫಿರ್ಯಾದುದಾರರ ನಡುವೆ ನಡೆದಿರುವ ವಿದ್ಯಮಾನಗಳನ್ನು ನೆರಳು ಸಾಕ್ಷಿ ಹಾಗೂ ಸಾಂಧರ್ಬಿಕ ಸಾಕ್ಷಿಗಳು ಗಮನಿಸಿದ್ದು, 
ಮಹಜರು ಸಮಯದಲ್ಲಿ ಹೇಳಿಕೆಯನ್ನು ನೀಡಿರುತ್ತಾರೆ. ಆರೋಪಿ- 1 ಶ್ರೀ ರಾಮಾಂಜನೇಯ ವಿಶೇಷ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ, 
ಆರೋಪಿ- 2 ಶ್ರೀ ವೆಂಕಟೇಶ್ ಬಾಬು ಆರೋಪಿ- 3 ಶ್ರೀ ನವೀನ್ ಹಾಗೂ ಆರೋಪಿ-4 ಶ್ರೀ ಗಂಗಪ್ಪ ( ಖಾಸಗಿ ವ್ಯಕ್ತಿಗಳು) ರವರುಗಳನ್ನು 
ದಿನಾಂಕ : 29 -11- 2010 ರಂದು ದಸ್ತಗಿರಿ ಮಾಡಿ, ಘನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಧೀಶರ ಆದೇಶದಂತೆ 
ಆರೋಪಿತರುಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಆರೋಪಿತರುಗಳು ಹಾಲಿ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ . 

ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಆದ ತನಿಖೆಯ ವಿದ್ಯಮಾನಗಳನ್ನು ಈ ಕೆಳಕಂಡಂತೆ ಲೋಕಾಯುಕ್ತ ಪೊಲೀಸರು ವರದಿ ನೀಡಿರುವುದನ್ನು 
ಸಕ್ಷಮ ಪ್ರಾಧಿಕಾರವು ಕೂಲಂಕಷವಾಗಿ ಗಮನಿಸಿದೆ. 

1. ಫಿರ್ಯಾದುದಾರರು ಆನೇಕಲ್ ತಾಲ್ಲೂಕು, ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂ . 23/1, 23/2 ಮತ್ತು 26 ಗಳಲ್ಲಿ 5 – 14 ಗುಂಟೆ 

ಜಮೀನುಗಳನ್ನು 2006 ರಲ್ಲಿ ಖರೀದಿಸಿದ್ದು ದಿನಾಂಕ : 25 -10 -2010 ರಂದು ಕೈಗಾರಿಕಾ ಉದ್ದೇಶದ ಸಂಬಂಧ ಭೂ 
ಪರಿವರ್ತನೆಗಾಗಿ ಆನೇಕಲ್ ತಹಸೀಲ್ದಾರ್ ರವರಿಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ದಿನಾಂಕ : 26 -10 -2010 ರಂದು ಆನೇಕಲ್ ತಾಲ್ಲೂಕು ಕಸಬಾ ಹೋಬಳಿಯ ಕಂದಾಯ ನಿರೀಕ್ಷಕರು ಭೂ ಪರಿವರ್ತನೆ ಕುರಿತಾದ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಇದನ್ನು ಪರಿಶೀಲಿಸಿದ ತಹಸೀಲ್ದಾರ್ ರವರು ದಿನಾಂಕ : 29 -10 - 2010 ರಂದು ಅದನ್ನು 

ವಿಶೇಷ ಜಿಲ್ಲಾಧಿಕಾರಿಗಳ ಕಛೇರಿಗೆ ಕಳುಹಿಸಿರುತ್ತಾರೆ. 
3. ದಿನಾಂಕ : 14 -11 - 2010 ರಂದು ಫಿರ್ಯಾದುದಾರರು ತಮ್ಮ ಅರ್ಜಿಯ ಕುರಿತು ವಿಶೇಷ ಜಿಲ್ಲಾಧಿಕಾರಿ ರವರನ್ನು ಭೇಟಿ ಮಾಡಿ 

ಜಮೀನುಗಳ ಭೂ ಪರಿವರ್ತನೆ ಸಂಬಂಧ ವಿಚಾರಿಸಿದಾಗ ಸದರಿಯವರು ಕೆಲಸ ಮಾಡಿಸಿಕೊಡುವುದಾಗಿ ತಿಳಿಸಿ ಅವರ ಕೊಠಡಿಯಲ್ಲಿ 
ಕುಳಿತಿದ್ದ ವ್ಯಕ್ತಿಗೆ ರೂ . 2 .00 ಲಕ್ಷಗಳ ಡಿ. ಡಿ. ಯನ್ನು ನೀಡಲು ಒತ್ತಾಯಿಸಿರುತ್ತಾರೆ. 
ದಿನಾಂಕ : 18 - 11 - 2010 ರಂದು ಫಿರ್ಯಾದುದಾರರು ಆರೋಪಿತ ಅಧಿಕಾರಿರವರನ್ನು ಭೇಟಿ ಮಾಡಿದಾಗ ಅವರು ತಮ್ಮ 
ಕೊಠಡಿಯಲ್ಲಿದ್ದ ವ್ಯಕ್ತಿಗೆ ರೂ . 15,000/ - ಗಳನ್ನು ನೀಡುವಂತೆ ತಿಳಿಸಿದ್ದು, ಫಿರ್ಯಾದುದಾರರು ಎಸ್ . ಬಿ. ಎಂ , ಬ್ಯಾಂಕ್ ನಗರ ಸಿವಿಲ್ 
ನ್ಯಾಯಾಲಯ ಸಂಕೀರ್ಣದ ಎ. ಟಿ. ಎಂ . ನಲ್ಲಿ ಹಣವನ್ನು ತೆಗೆದು ಸದರಿ ವ್ಯಕ್ತಿಗೆ ತಮ್ಮ ಸ್ನೇಹಿತ ಶ್ರೀ ಭದ್ರಾರೆಡ್ಡಿ ಸಮಕ್ಷಮ 

ನೀಡಿರುತ್ತಾರೆ. 
5. ದಿನಾಂಕ : 25 - 11 - 2010 ರಂದು ಫಿರ್ಯಾದುದಾರರು ವಿಶೇಷ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಭೂ ಪರಿವರ್ತನಾ ಶುಲ್ಕವನ್ನು 

ಪಾವತಿಸಿರುವ ಬಗ್ಗೆ ತಿಳಿಸಿದಾಗ ಆರೋಪಿತ ಅಧಿಕಾರಿ ಪುನಃ ರೂ . 2.00 ಲಕ್ಷಗಳ ಡಿ. ಡಿ. ನೀಡುವಂತೆ ಒತ್ತಾಯಿಸಿದಾಗ 
ಫಿರ್ಯಾದುದಾರರು ತಾವು ರೈತನಾಗಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿರುವುದಿಲ್ಲ ಹಾಗೂ ತಮ್ಮ ಬಳಿ ಅಷ್ಟು 
ಹಣವಿಲ್ಲವೆಂದು ತಿಳಿಸಲಾಗಿ ಸದರಿಯವರನ್ನು ಫಿರ್ಯಾದುದಾರರ ಕಡತವನ್ನು ತಿರಸ್ಕರಿಸುವುದಾಗಿ ಹೇಳಿ ತಮ್ಮ ಆಪ್ತ ಸಹಾಯಕರಿಗೆ 

ಕಡತಗಳನ್ನು ಹಿಂತಿರುಗಿಸಿ ವೈಯಕ್ತಿಕವಾಗಿ ನಿಂದನೆ ಮಾಡಿರುತ್ತಾರೆ. 
6 . ದಿನಾಂಕ : 27 - 11 - 2010 ರ ಸಂಜೆ ಫಿರ್ಯಾದುದಾರರು ಆಪಾದಿತ ಅಧಿಕಾರಿ ರವರನ್ನು ಪುನಃ ಭೇಟಿ ಮಾಡಿದಾಗ ಅವರು ತಮ್ಮ 

ಕೊಠಡಿಯಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಅವರಿಗೆ ಸ್ವಲ್ಪ ದುಡ್ಡು ಕೊಡುವಂತೆ ಒತ್ತಾಯಿಸಿದ್ದು ಫಿರ್ಯಾದುದಾರರು ಎಷ್ಟು ಎಂದು 
ಕೇಳಿದಾಗ ಆಪಾದಿತ ಅಧಿಕಾರಿ ರವರು ರೂ . 1.00 ಲಕ್ಷಗಳನ್ನು ಕೊಡಲು ತಿಳಿಸಿದಾಗ ಫಿರ್ಯಾದುದಾರರು ರೂ . 50,000/ - ಗಳಿಗೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೯೧ 


ಒಪ್ಪಿದಾಗ ಆರೋಪಿತರು ಫಿರ್ಯಾದುದಾರರ ಕೆಲಸ ಮಾಡಿಕೊಡುವುದಾಗಿ ತಿಳಿಸಿರುತ್ತಾರೆ. ಈ ಎಲ್ಲಾ ವಿದ್ಯಮಾನಗಳನ್ನು 
ಫಿರ್ಯಾದುದಾರರು ಬಟನ್ ಕ್ಯಾಮರಾದಲ್ಲಿ ರೆಕಾರ್ಡಿಂಗ್ ಮಾಡಿರುತ್ತಾರೆ. 

29 -11 - 2017 ರಂದು ಫಿರ್ಯಾದುದಾರರು ಪಂಚ ಸಾಕ್ಷಿಯೊಂದಿಗೆ ಆರೋಪಿತ ಅಧಿಕಾರಿಯವರನ್ನು ಭೇಟಿ ಮಾಡಿದಾಗ 
ಆರೋಪಿತರು ತಮ್ಮ ಕಛೇರಿಯಲ್ಲಿದ್ದು ಫಿರ್ಯಾದುದಾರರ ಕುರಿತು ಆರೋಪಿತರ ಸಹಾಯಕರುಗಳಾದ ಶ್ರೀ ಗಂಗಪ್ಪ, ಶ್ರೀ ನವೀನ್ 
ಹಾಗೂ ಶ್ರೀ ವೆಂಕಟೇಶ್ ಬಾಬು ರವರಿಗೆ ತಿಳಿಸುತ್ತಾ ದುಡ್ಡು ತೆಗೆದುಕೊಳ್ಳಲು ಸಂಜ್ಞೆ ಮಾಡಿ ಫಿರ್ಯಾದುದಾರರನ್ನು ಕರೆದುಕೊಂಡು 

ಹೋಗುವಂತೆ ತೆಲುಗು ಭಾಷೆಯಲ್ಲಿ ಆರೋಪಿತರು ತಿಳಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಶ್ರೀ ಎಚ್. ರಾಮಾಂಜನೇಯ, ಕೆ.ಎ .ಎಸ್. ರವರು ತಮ್ಮ ಸ್ಥಾನದಲ್ಲಿಯೇ ಮುಂದುವರೆದರೆ ತನಿಖೆಯ ಹಾದಿಯನ್ನು 
ತಪ್ಪಿಸುವ ಮತ್ತು ಸಾಕ್ಷಾಧಾರಗಳನ್ನು ನಾಶಪಡಿಸುವ ಅವಕಾಶಗಳಿರುವುದರಿಂದ ಇವರನ್ನು ಸರ್ಕಾರಿ ಸೇವೆಯಿಂದ ತಕ್ಷಣದಿಂದಲೇ ಅಮಾನತ್ತಿನಲ್ಲಿಡಲು 
ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ರವರು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಂದುವರೆದು, ಕರ್ನಾಟಕ ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಪ್ರಸ್ತಾವನೆಯನ್ನು ಅದಕ್ಕೆ ಪೂರಕವಾಗಿ ಸಲ್ಲಿಸಿರುವ 
ಸಾಕ್ಷಾಧಾರಗಳು , ಪ್ರಥಮ ವರ್ತಮಾನ ವರದಿ, ಪಂಚರ ಸಾಕ್ಷಿ , ಪ್ರಾಯೋಗಿಕ ಪಂಚನಾಮೆ , ಸಿ. ಡಿ, ಇತ್ಯಾದಿಗಳನ್ನು ಸಕ್ಷಮ ಪ್ರಾಧಿಕಾರವು ಕೂಲಂಕಷವಾಗಿ 
ಪರಿಶೀಲಿಸಿದೆ. ಶ್ರೀ ಎಚ್. ರಾಮಾಂಜನೇಯ ಕೆ. ಎ . ಎಸ್ . ರವರು 48 ಗಂಟೆಗಳಿಗೂ ಮೀರಿ ಹೆಚ್ಚಿನ ಅವಧಿಗೆ ನ್ಯಾಯಾಂಗ ಬಂಧನದಲ್ಲಿರುವುದಿಂದಲೂ 
ಇವರು ಲಂಚದ ಹಣಕ್ಕಾಗಿ ಫಿರ್ಯಾದುದಾರರನ್ನು ಒತ್ತಾಯಿಸಿರುವುದು ಮತ್ತು ಅದನ್ನು ಇತರೆಯವರ ಮೂಲಕ ಪಡೆಯುವಲ್ಲಿನ ಕೃತ್ಯವು ಮೇಲಿನ 
ವಿವರಗಳಿಂದ ಮೇಲ್ನೋಟಕ್ಕೆ ಸಾಬೀತಾಗಿರುವುದಾಗಿ ಮನವರಿಕೆಯಾಗಿರುವುದರಿಂದಲೂ , ಪ್ರಕರಣದ ಸುಗಮ ತನಿಖೆಯ ಹಿತದೃಷ್ಟಿಯಿಂದ ಹಾಗೂ 
ಪ್ರಕರಣದ ಸಾಕ್ಷಾಧಾರಗಳನ್ನು ತಿರುಚುವ/ ನಾಶಪಡಿಸುವ ಸಂಭವವನ್ನು ತಪ್ಪಿಸುವ ದೃಷ್ಟಿಯಿಂದ ಇವರನ್ನು ಸೇವೆಯಲ್ಲಿ ಮುಂದುವರಿಸುವುದು 
ಸಮಂಜಸವಲ್ಲವೆಂದು ನಿರ್ಣಯಿಸಿ ಸರ್ಕಾರವು ಶ್ರೀ ಎಚ್. ರಾಮಾಂಜನೇಯ, ಕೆ. ಎ.ಎಸ್. ಅಧಿಕಾರಿ ಅವರನ್ನು ಮುಂದಿನ ತನಿಖೆ/ವಿಚಾರಣೆಯನ್ನು 
ಕಾಯ್ದಿರಿಸಿ ಅಮಾನತ್ತಿನಲ್ಲಿರಿಸಲು ನಿರ್ಣಯಿಸಿ ಈ ಮುಂದಿನಂತೆ ಆದೇಶಿಸುತ್ತದೆ. 

* ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 58 ಕೆಇವಿ 2010, ಬೆಂಗಳೂರು, ದಿನಾಂಕ : 9ನೇ ಡಿಸೆಂಬರ್ 2010 . 

ಯಲ್ಲಿ ವಿವರಗಳನ್ನು ಪರಿಶೀಲಿಸಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲನವಿ) ನಿಯಮಾವಳಿ 
1957 ರ ನಿಯಮ 10( 2)( ಎ) ಮತ್ತು ನಿಯಮ 10 ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಎಚ್. ರಾಮಾಂಜನೇಯ, 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ, ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಕಾಯ್ದಿಟ್ಟು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಮೂಲಕ ಸೇವೆಯಿಂದ ಅಮಾನತ್ತಿನಲ್ಲಿಡುತ್ತದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎಚ್ . ರಾಮಾಂಜನೇಯ, ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ ರವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ 98 ರ ನಿಯಮದನ್ವಯ ಜೀವನಾಧಾರದ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ . 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎಚ್ . ರಾಮಾಂಜನೇಯ, ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ ರವರು ಸಕ್ಷಮ ಪ್ರಾಧಿಕಾರದ 
ಅನುಮತಿಯನ್ನು ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 59 

ಸಿಆಸು ಇಲಾಖೆ (ಸೇವೆಗಳು - 2 ) . 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ತಿದ್ದುಪಡಿ ಆದೇಶ 


ಸಂಖ್ಯೆ : ಸಿಐ/ 408/ ಎಸ್ಪಿಐ/2010, ಬೆಂಗಳೂರು, ದಿನಾಂಕ 2ನೇ ಡಿಸೆಂಬರ್ 2010 


ವಿಷಯ : ಪ್ರೋತ್ಸಾಹ/ರಿಯಾಯಿತಿ ಉಪಯೋಗಿಸದೆ ಇರುವ ಕಂಪನಿಗೆ ಹೆಚ್ಚಿನ ಸಮಯಾವಕಾಶ ನೀಡುವ ಕುರಿತು. 


* * * 


ಸರ್ಕಾರದ ಆದೇಶ ಸಂಖ್ಯೆ: ಸಿಐ 408 ಎಸ್ ಪಿಐ 2010 , ದಿನಾಂಕ 01- 12 - 2010ರಂದು ಹೊರಡಿಸಿರುವ ಆದೇಶದ ಭಾಗದಲ್ಲಿ ಕ್ರಮ ಸಂಖ್ಯೆ: 
1ರ 2ನೇ ವಾಕ್ಯದಲ್ಲಿ “ ರೂ . 250 ಕ್ಕಿಂತ” ಬದಲಾಗಿ “ ರೂ . 250 ಕೋಟಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ವಿ . ಶ್ರೀನಿವಾಸ ದೀಕ್ಷಿತ್ 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಪಿ .ಆರ್, ನಂ . 60 


£59 


FOOT : 37 ODZIE , TO wao , Jvd 2J *< 2 , 9000 


231 - 0 


URBAN DEVELOPMENT SECRETARIAT 
Sub :- Extension of the services of contract period of Sri R . Revanna and Smt. P. Ananthalakshmi, Transport 

Planners in Directorate of Urban Land Transport, for one year from 24 -11- 2009 and 25 - 11 -2009 

respectively . 
Ref : (1) Government Order No. UDD 134 BMR 2006 , Dated 08 -03 -2007 

(2) Government Order No. UDD 134 BMR 2006 , Dated 09 -03 -2007 
(3) Government Order No. UDD 4 CAR 2008 , Dated 23 -07 -2008 
(4) Government Order No. UDD 4 CAR 2009, Dated 16 -05- 2009 
(5) Approval from Principal Secretary , UDD , on file No.: DULT/155/ADM /2008 , Dated 23-11- 2009 . 
(6 ) Approval from Principal Secretary , UDD , on file No .: DULT /189 /ADM /2009 -10 . Dated 23 - 11-2009 . 
(7) Government Order No. UDD 398 BMR 2008 , Bangalore , Dated 08 -01 -2010 . 


* * * 


Preamble : 

As per the recommendation of the National Working Group on Urban Transport for the 11th Plan and the guidelines of the 
National Urban Transport Policy, the Government of Karnataka in its Government Order read at (1) above has created the State 
Directorate of Urban Land Transport ( DULT), under the Urban Development Department. The key objective of the DULT is to ensure 
integration and co -ordination of land -use planning and development of transport related infrastructure in urban areas. 

The function s of DULT has been defined in G .O . read at (1) above , with jurisdictions of seven Municipal Corporations in 
state , viz ., Bangalore , Mysore, Mangalore, Hubli-Dharwar, Belgaum , Gulbarga and Bellary. Accordingly , one of the key functions is to 
take up Comprehensive Traffic and Transportation Studies (CTTS ] for six cities , excluding Bangalore . 

The team under the Commissioner, DULT is required to address the above mentioned critical areas on priority. It is noted 
that addressing these tasks and challenges requires the active role of specialists with multidisciplinary/approaches . The specialists 
should have an understanding of the planning , technology for planning , land use changes , planning with focus on mobility related 
aspects and capacity building competencies. 

Sri R . Revanna is working as Transport Planner read at (3) above dated 23 -07 -2008 from 24 - 11- 2008 with a consolidated 
monthly salary of Rs. 25 ,000 permonth . The consolidated pay of Sri R . Revanna has been enhanced by 10 % of Rs . 25 ,000 that is Rs . 
2 ,500 per month from 24 - 11 -2009 as perGO at reference (7 ) above . The service of Sri R . Revanna as Transport Planner continues for 
a further period of one year from 24 - 11- 2009 at Rs. 27,500 /-per month . 

Smt. P . Ananthalakshmi is working as Transport Planner as per Government Order No . UDD 4 CAR 2009 , dated 16 -05 - 2009 
reaps as 2 above. The consolidated pay of Smt. P . Anantalakshmi has been enhanced by 10 % of Rs. 18 ,000 that is by Rs. 1,800 say 
Rs . 2 ,000 per month from 24 - 11 -2009 as per GO at reference (7 ) above. The service of Smt. P . Ananthalakshmi as Transport Planner 
continues for a further period of one year from 24 -11 -2010 . The timeofboth the Transport Planner expires on 23 - 11 - 2010 . 

Now the Transport Planners have represented to increase their salary vide their letter dated 16 -11-2010 in which both of 
them have requested for salary of Rs . 35 ,000 /- per month . But after careful evaluation of the work carried out by these Transport 
Planners DULT has considered their request and approved to increase with an increment of their salary by 6 % from 24 - 11- 2010 . 

Hence the consolidated salary of R . Revanna will be 29, 150/-per month , that of Smt. P . Ananthalakshmi will be 21,200 per 
month from 24 - 11- 2010 . It is also considered to extend their contractperiod to one year from 24 - 11- 2010 . 
Hence the following Order, 

Government Order No . DULT 368 ADM 2010, Bangalore , Dated 13th Dececmber 2010 
Government is pleased to accord sanction to utilise the services of Sri. R . Revanna and Smt. P . Ananthalakshmi as 
Transport Planners for a further period of one year from 24 - 11- 2009 in the Directorate of Urban Land Transport on contract basis 
against the sanctioned post of Transport Planner as per Government Order no . UDD 134 BMR 2006 dated 08 -03-2007 with the 
following conditions. 

1. The candidate shall furnish a bond with an undertaking to serve DULT for a period of one year. 
2 . In case of leaving the Directorate of Urban Land Transport before one year he or she should bring to the notice of Director, 

Urban Land Transport at least one month earlier . 

The services of the Transport Planners will be utilized in the following areas : 
1. Preparation of Comprehensive Traffic and Transportation Plan for six city Corporations 
2. Periodic assessment of travel demand in given Urban Area 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


೬೯೩ 


3. Determination of level of requirements to public transport and type of transport system on different corridors . 
4 . Setting of policy guidelines for development of totalnetwork in Urban Area 
5 . Road Network Planning in the Urban Area 
6 . Intensive monitoring certain high priority project of agencies 
7 . Formatting new projects rating to Traffic and transportation leading to convergence of works between different agencies . 
8 . Propose projects under JNNURM 
9 . Compilation , collation , updation and maintenance of transport network data , putting out information for general public on the 

website. 
10 . Interacting with BBMP , BDA, BMRDA, BMTC , BARL , Traffic police, KSRTC , BMRCL and Abide. 
11. Comprehensive Mobility Plan for Tumkur, Udupi, Shimoga and Davanagere 
12. Parking policy for tier || cities in Karnataka 
13 . Any other work assigned by the Commissioner , DULT 

In the extended period of one year Sri R . Revanna , Transport Planner would be paid a consolidate lumpsum monthly salary 
of Rs . 29, 150 /- per month and Smt. P . Ananthalakshmi, Transport Planner would be paid a consolidated lumpsum monthly salary of 
Rs . 21, 200 /- per month from 24 - 11 - 2010 . The services of these Transport Planners willbe utilized for further period of one year or until 
such time the Commissioner, DULT deems fit. 

By Order and in the name of the Governor ofKarnataka 


11011111111 


Commissioner 
Directorate of Urban Land Transport 
and Ex -officio Secretary to Government 

Urban DevelopmentDepartment 


PR . No. 61 


ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಡಾ|| ಡಿ. ಎಂ . ನಂಜುಂಡಪ್ಪ ವರದಿ ಅನುಷ್ಠಾನ ಉನ್ನತಾಧಿಕಾರ ಸಮಿತಿಗೆ ಶ್ರೀ ಸುನೀಲ್ ವಲ್ಲಾಪುರೆ, ಮಾನ್ಯ 

ಶಾಸಕರು, ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡುವ ಬಗ್ಗೆ. 
ಓದಲಾಗಿದೆ : 1) ದಿನಾಂಕ 25 - 8 - 2010ರ ಸರ್ಕಾರದ ಆದೇಶ ಸಂಖ್ಯೆ : ಯೋಣ 77 ಯೋವಿವಿ 2008 

2) ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಾಲಯದ ದಿನಾಂಕ 4- 12 - 2010ರ ಟಿಪ್ಪಣಿ ಸಂಖ್ಯೆ : ಮುಮ /197/ 2010. 
ಪ್ರಸ್ತಾವನೆ : 

ಡಾ|| ಡಿ. ಎಂ . ನಂಜುಂಡಪ್ಪ ವರದಿ ಅನುಷ್ಠಾನ ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರಾಗಿದ್ದ ಶ್ರೀ ಶಶೀಲ್ ಜಿ. ನಮೋಶಿರವರು ತಮ್ಮ ಹುದ್ದೆಗೆ 
ದಿನಾಂಕ 24 - 8- 2010 ರಂದು ರಾಜೀನಾಮೆಯನ್ನು ಸಲ್ಲಿಸಿರುತ್ತಾರೆ. ಈ ರಾಜೀನಾಮೆಯನ್ನು ಸರ್ಕಾರವು ಅಂಗೀಕರಿಸಿ ಅದರಂತೆ ಉಲ್ಲೇಖ (3) ರಲ್ಲಿ 
ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿದೆ. 

ಉಲ್ಲೇಖ (2)ರ ಟಿಪ್ಪಣಿಯಲ್ಲಿ ಶ್ರೀ ಸುನೀಲ್ ವಲ್ಲಾಪುರೆ , ಮಾನ್ಯ ಶಾಸಕರು , ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಇವರನ್ನು ಉನ್ನತಾಧಿಕಾರ 
ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲು ಆದೇಶಿಸಲಾಗಿರುತ್ತದೆ. 
ಅದರಂತೆ ಈ ಆದೇಶ 

ಸರ್ಕಾರಿ ಆದೇಶ ಸಂಖ್ಯೆ: ಪಿಡಿ 84 /ಎಸ್‌ಪಿಬಿ/ ಹೆಚ್ ಪಿಸಿ/ 2010( ಭಾ ), ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್ 2010 
ಶ್ರೀ ಸುನೀಲ್ ವಲ್ಲಾಪುರೆ, ಮಾನ್ಯ ಶಾಸಕರು, ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಇವರನ್ನು ಡಾ|| ಡಿ. ಎಂ . ನಂಜುಂಡಪ್ಪ ವರದಿ ಅನುಷ್ಠಾನ 
ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶ ಹೊರಡಿಸಲಾಗಿದೆ. 
ನಿಬಂಧನೆ ಮತ್ತು ಷರತ್ತುಗಳ ಬಗ್ಗೆ ಆದೇಶವನ್ನು ನಂತರ ಹೊರಡಿಸಲಾಗುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಷಾಬಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 

ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು 
ಪಿ . ಆರ್, ನಂ . 62 

ಸಾಂಖ್ಯಿಕ ಇಲಾಖೆ 


೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 

ಭಾಗ - ೧ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ: ಸಿಐ / 53 / ಎಸ್ಪಿಐ / 2010 , ಬೆಂಗಳೂರು, ದಿನಾಂಕ 1ನೇ ಡಿಸೆಂಬರ್ 2010 
ವಿಷಯ : ಮೆ || ಜೆ. ಕೆ . ಸಿಮೆಂಟ್ ವರ್ಕ್ ಮುದ್ದಾಪುರ , ಬಾಗಲಕೋಟೆ ಜಿಲ್ಲೆ ರವರಿಗೆ 2009 - 14ರ ಕೈಗಾರಿಕಾ ನೀತಿಯಡಿ 

ಪ್ರೋತ್ಸಾಹ ಮತ್ತು ರಿಯಾಯಿತಿ ನೀಡುವ ಬಗ್ಗೆ- ತಿದ್ದುಪಡಿ ಬಗ್ಗೆ, 
ಉಲ್ಲೇಖ : 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 53 ಎಸ್ ಪಿಐ 2010, ದಿನಾಂಕ 21 - 10 - 2010 

2) ಆಯುಕ್ತರ ಪತ್ರ ಸಂಖ್ಯೆ : ಕೈವಾಇ/ಕೈವಿ/ 22 / ಜೆ.ಕೆ.ಸಿ./21 /2010 - 11, ದಿನಾಂಕ 15 -11 - 2010. 


* * * 


ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 53 ಎಸ್‌ಪಿಐ 2010 , ದಿನಾಂಕ 21 - 10 - 2010 ರಂದು ಹೊರಡಿಸಿರುವ ಆದೇಶದಲ್ಲಿ ಓದಲಾದ ಕ್ರಮ 
ಸಂಖ್ಯೆ ( 3) ರಲ್ಲಿನ “ ದಿನಾಂಕ 01 - 02 - 2010ರ ಬದಲಾಗಿ “ ದಿನಾಂಕ 01 - 10 - 2010 ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎ . ವಿ . ಶ್ರೀನಿವಾಸ ದೀಕ್ಷಿತ್ 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
FINANCE SECRETARIAT 


ಪಿ . ಆರ್ , ನಂ . 63 


CORRIGENDUM 
No. FD 2 TFP 2010 , Bangalore , Dated 25th November 2010 


Sub :- General Delegation of Common Financial Powers to HODs and others 


In the Annexure to Government Order No . FD 2 TFP 2010 dated 30 -04- 2010 , the figures " Rs . 50 ,000/-" in column No. 4 
(pertaining to Divisional level officers ) against Sl. No. 15 Repair of vehicles , may be read as “ Rs. 50, 000 /- per vehicle subject to 
Rs. 7 .00 lakh p . a ." 


By Order and in the name of the Governor of Karnataka 

C . Shamarao 
Deputy Secretary to Government 
Finance Department (FR & BCC ) 


PR . No. 64 


ಇಂಧನ ಸಚಿವಾಲಯ 


ವಿಷಯ : ಶ್ರೀ ಶ್ರೀನಿವಾಸ ನಾಯಕ್, ನಿರ್ದೇಶಕರು ( ವಾಣಿಜ್ಯ) ( ಹಾಲಿ ಅಮಾನತ್ತು), ಪವರ್ ಕಂಪನಿ ಆಫ್ 

ಕರ್ನಾಟಕ ಲಿಮಿಟೆಡ್ , ಕಾವೇರಿ ಭವನ, ಬೆಂಗಳೂರು ಇವರ ವಿರುದ್ದ ಲಂಚ ನಿರೋಧಕಾಯ್ದೆ ಅಡಿಯಲ್ಲಿ 

ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸರ್ಕಾರದ ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ : ಪೊಲೀಸ್ ಮಹಾ ನಿರ್ದೇಶಕರು, ಸಿಐಡಿ, ತರಬೇತಿ, ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧಗಳು, 

ಬೆಂಗಳೂರು ಇವರ ಪತ್ರ ಸಂಖ್ಯೆ: ಅಪರಾಧ/5/ಎಸ್‌ಇ/ ಸಿಐಡಿ /10 , ದಿನಾಂಕ 27 -10 -2010 . 


* * 


ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಪೊಲೀಸ್ ಮಹಾ ನಿರ್ದೇಶಕರು, ಸಿಐಡಿ, ತರಬೇತಿ, ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧಗಳು , 
ಬೆಂಗಳೂರು ಇವರು ಶ್ರೀ ಶ್ರೀನಿವಾಸ ನಾಯಕ್, ನಿರ್ದೇಶಕರು ( ವಾಣಿಜ್ಯ) ( ಹಾಲಿ ಅಮಾನತ್ತು) ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಕಾವೇರಿ 
ಭವನ, ಬೆಂಗಳೂರು ಇವರು ಸರ್ಕಾರಿ ಸೌಮ್ಯದ ಪಿ . ಸಿ.ಕೆ .ಎಲ್. ಕಂಪನಿಯ 18 ಕೋಟಿ ಹಣವನ್ನು ಮೇಲಾಧಿಕಾರಿಗಳ/ನಿರ್ದೇಶಕರ ಮಂಡಳಿಯ 
ಅನುಮತಿ ಪಡೆಯದೆ, ಕಾನೂನಿನ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಖಾಸಗಿ ಕಂಪನಿಯಾದ ಬಜಾಜ್ ಆಲಿಯನ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ 
ಠೇವಣಿ ಇಟ್ಟಿದ್ದು ಷೇರು ಮಾರುಕಟ್ಟೆಯ ವ್ಯತ್ಯಾಸ ಉಂಟಾಗಿ ಇದರಿಂದ ಪಿ . ಸಿ.ಕೆ.ಎಲ್. ಕಂಪನಿಗೆ ಒಟ್ಟು 18 - 00 ಕೋಟಿ ಹಣದಲ್ಲಿ 4. 92 ಕೋಟಿ 
ನಷ್ಟವುಂಟಾಗಿರುತ್ತದೆ. ಈ ಬಗ್ಗೆ ಇವರ ವಿರುದ್ದ ಕಲಂ 409, 418 , 420, 120( ಬಿ) ಭಾರತ ದಂಡ ಸಂಹಿತೆ ಅಡಿಯಲ್ಲಿ ಪ್ರಾಥಮಿಕ ದೋಷಾರೋಪಣಾ 
ಪಟ್ಟಿಯನ್ನು ಎ. ಸಿ. ಎಂ . ಸಿ. ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆಯೆಂದು ತಿಳಿಸುತ್ತಾ ತನಿಖಾ ಕಾಲದಲ್ಲಿ ಸಂಗ್ರಹಿಸಲಾದ ದಾಖಲಾತಿಗಳು ಮತ್ತು ಸಾಕ್ಷಿದಾರರ 
ಹೇಳಿಕೆಗಳಿಂದ ಆರೋಪಿ ಎ - 8 ಶ್ರೀ ಶ್ರೀನಿವಾಸ ನಾಯಕ್‌ರವರು ಸರ್ಕಾರಿ ಸ್ವಾಮ್ಯದ ನೌಕರರಾಗಿದ್ದು , ಇವರ ವಿರುದ್ದ ಕಲಂ 13(1) ( ಡಿ) ಜೊತೆಗೆ 
13(2) ರನ್ವಯ ಲಂಚ ನಿರೋಧ ಕಾಯ್ದೆ 1988 ರಡಿಯಲ್ಲಿ ಕೃತ್ಯ ಎಸಗಿರುವುದು ಸಾಬೀತಾಗಿದೆ. ಸದರಿಯವರ ವಿರುದ್ದ ಮೇಲ್ಕಂಡ ಕಲಂ ಅಡಿಯಲ್ಲಿ 
ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲು ಕಲಂ 19 ಲಂಚ ನಿರೋಧ ಕಾಯ್ದೆ 1988 ರ ರೀತ್ಯ ಸಕ್ಷಮ ಪ್ರಾಧಿಕಾರಿಯ ಪೂರ್ವಾನುಮತಿ ಅವಶ್ಯಕತೆ 
ಇರುತ್ತದೆ. ಆದುದರಿಂದ, ಶ್ರೀ ಶ್ರೀನಿವಾಸ ನಾಯಕ್, ನಿರ್ದೇಶಕರು ( ವಾಣಿಜ್ಯ ) ( ಹಾಲಿ ಅಮಾನತ್ತು) ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ 
ಕಾವೇರಿ ಭವನ, ಬೆಂಗಳೂರು ಇವರ ವಿರುದ್ಧ ಲಂಚ ನಿರೋಧಕಾಯ್ದೆ 1988, ಕಲಂ 13(1) ( ಡಿ) ಜೊತೆಗೆ 13 ( 2) ರನ್ವಯ ಪೂರಕ ದೋಷಾರೋಪಣಾ 
ಪಟ್ಟಿಯನ್ನು ಸಲ್ಲಿಸಲು ಸರ್ಕಾರದ ಪೂರ್ವಾನುಮತಿಯನ್ನು ನೀಡುವಂತೆ ಕೋರಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


೬೯೫ 


ಪೊಲೀಸ್ ಮಹಾ ನಿರ್ದೇಶಕರು, ಸಿಐಡಿ, ತರಬೇತಿ, ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧಗಳು, ಬೆಂಗಳೂರು ಇವರ ಕೋರಿಕೆಯನ್ನು 
ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 234 / ಇಇಬಿ/2010 , ಬೆಂಗಳೂರು, ದಿನಾಂಕ: 10 - 12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಶ್ರೀನಿವಾಸ ನಾಯಕ್ , ನಿರ್ದೇಶಕರು ( ವಾಣಿಜ್ಯ ) ( ಹಾಲಿ ಅಮಾನತ್ತು) ಪವರ್ 
ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಕಾವೇರಿ ಭವನ, ಬೆಂಗಳೂರು ಇವರ ವಿರುದ್ದ ಲಂಚ ನಿರೋಧ ಕಾಯ್ದೆ 1988, ಕಲಂ 13(1)( ಡಿ) ಜೊತೆಗೆ 
13( 2) ರನ್ವಯ ಪೂರಕ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. 
ಸರ್ಕಾರಿ ಪತ್ರ ಸಂಖ್ಯೆ: ಇಎನ್ 234 ಇಇಬಿ 2017, ದಿನಾಂಕ 09 -12 - 2010ನ್ನು ಹಿಂದಕ್ಕೆ ಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್ , ನಂ . 65 

ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : 2010 - 11ನೇ ಸಾಲಿನಲ್ಲಿ ನಿರಂತರ ಜ್ಯೋತಿ ಕಾಮಗಾರಿಗಳ ಸಲುವಾಗಿ ವಿಸಕಂಗಳಿಗೆ Equity ಹಣ ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 166 ಇಎಂಸಿ 2010, ದಿನಾಂಕ 20 - 10 - 2010 | 

2) ಬೆವಿಕಂ ಪತ್ರ ಸಂಖ್ಯೆ: ಮುಪ್ರವ( ವಿ)/ ಪ್ರಾಜೆಕ್ಟ್ / ಪ್ರವ್ಯ ( ನಿ. ಜ್ಯೋ .)/ಉಪವ್ಯ -2/ಸಪ್ರವ್ಯ -1/ 0-11 4594 - 95 , 

ದಿನಾಂಕ 04 -11 - 2010. 
3) ಸರ್ಕಾರಿ ಆದೇಶ ಸಂಖ್ಯೆ: FD 159 BRS 2010 , ದಿನಾಂಕ 08 - 12 - 2010 


ಪ್ರಸ್ತಾವನೆ : 

2010 - 11ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ -37 ರಲ್ಲಿ ರಾಜ್ಯದ 126 ತಾಲ್ಲೂಕುಗಳಲ್ಲಿ ನಿರಂತರ ಜ್ಯೋತಿ ಯೋಜನೆಯನ್ನು ಎರಡು 
ವರ್ಷಗಳ ಅವಧಿಯಲ್ಲಿ ಜಾರಿ ಮಾಡಲಾಗುವುದು. 2010 -11ರಲ್ಲಿ 70 ತಾಲ್ಲೂಕುಗಳಲ್ಲಿ ಈ ಯೋಜನೆಯನ್ನು ರೂ . 1200 ಕೋಟಿ ವೆಚ್ಚದಲ್ಲಿ ಜಾರಿ 
ಮಾಡಲು ವಿದ್ಯುತ್ ವಿತರಣ ಕಂಪನಿಗಳಿಗೆ ಅಗತ್ಯವಿರುವ ಬಂಡವಾಳದ ನೆರವನ್ನು ನೀಡಲಾಗುವುದೆಂದು ನಮೂದಿಸಲಾಗಿರುತ್ತದೆ. 

ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಬೆವಿಕಂ), ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಿ ( ಚಾವಿಸನಿನಿ), ಗುಲ್ಬರ್ಗಾ 
ವಿದ್ಯುತ್ ಸರಬರಾಜು ಕಂಪನಿ ( ಗುವಿಕಂ) ಮತ್ತು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ( ಹುವಿಕಂ) ವ್ಯಾಪ್ತಿ ಪ್ರದೇಶಗಳಲ್ಲಿ ಮೊದಲನೇ ಹಂತದಲ್ಲಿ ರೂ 
1203 ಕೋಟಿ ಗಳಷ್ಟು ಮತ್ತು 2ನೇ ಹಂತದಲ್ಲಿ ರೂ . 920 ಕೋಟಿಗಳಷ್ಟು ಒಟ್ಟು ರೂ . 2123 ಕೋಟಿ ಕಾಮಗಾರಿ ಅಂದಾಜು ವೆಚ್ಚವನ್ನು ನಿರಂತರ 
ಜ್ಯೋತಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು, ಯೋಜನೆಯ ಶೇಕಡ 40 ರಷ್ಟು ವೆಚ್ಚವನ್ನು ಸರ್ಕಾರದಿಂದ ಈ ನಾಲ್ಕು ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ಈಕ್ವಿಟಿ ಹಣ ಒದಗಿಸುವುದಕ್ಕೆ ಮೇಲೆ ಕ್ರಮಾಂಕ -1 ರಲ್ಲಿ ಓದಲಾದ ಸರ್ಕಾರಿ ಅದೇಶದಲ್ಲಿ ತಿಳಿಸಿರುವ ನಿಬಂಧನೆಗಳಿಗೆ ಒಳ 
ಅನುಮೋದನೆ ನೀಡಲಾಗಿರುತ್ತದೆ. ಯೋಜನೆಯ ಉಳಿದ ಶೇಕಡ 60 ರಷ್ಟು ವೆಚ್ಚವನ್ನು ವಿದ್ಯುತ್ ಸರಬರಾಜು ಕಂಪನಿಗಳು ತಮ್ಮ ಸಂಪನ್ಮೂಲ/ಸಾಲ 
ಪಡೆದು ಭರಿಸುವುದು. 

ಮೇಲೆ ಕ್ರಮಾಂಕ -2ರಲ್ಲಿ ಓದಲಾದ ಪತ್ರದಲ್ಲಿ, ಬೆವಿಕಂ ಈ ಕೆಳಕಂಡ ವಿವರಗಳನ್ನು ನೀಡಿ ನಿರಂತರ ಜ್ಯೋತಿ ಯೋಜನೆಯ ಮೊದಲನೆ ಹಂತದ 
ಕಾಮಗಾರಿಗಳಿಗೆ Equity ಹಣ 376.20 ಕೋಟಿ ರೂ . ಬಿಡುಗಡೆ ಮಾಡಲು ಕೋರಿರುವ ಪ್ರಸ್ತಾವನೆ ಬಗ್ಗೆ , ಯೋಜನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ: PD 
4 SCA 2010 ದಿನಾಂಕ 01- 12 - 2010ರಲ್ಲಿ ನಿರಂತರ ಜ್ಯೋತಿ ಮೊದಲನೇ ಹಂತದ ಕಾಮಗಾರಿಗಳಿಗೆ ಶೇಕಡಾ 40 ರಷ್ಟು ಈಕ್ವಿಟಿ ಹಣವಾದ 376.20 
ಕೋಟಿ ರೂ . ಗಳನ್ನು 2010 - 11ರ ಎರಡನೇ ಪೂರಕ ಅಂದಾಜುಗಳಲ್ಲಿ ಆರ್ಥಿಕ ಇಲಾಖೆಯು ಬಿಡುಗಡೆ ಮಾಡಲು ಸಹಮತ ನೀಡಿರುತ್ತದೆ. 

( ಮೊಬಲಗು ಕೋಟಿ ರೂ . ಗಳಲ್ಲಿ | 
ತಾಲ್ಲೂಕುಗಳು ಫೀಡರ್‌ಗಳು 

ಈಕ್ವಿಟಿ 

2010 - 11ನೇ ಸಾಲಿನಲ್ಲಿ ಈಕ್ವಿಟಿ ಹಣ 
ಕಂಪನಿಯ ಹೆಸರು 

ತಗಲುವ ವೆಚ್ಚ 
ಸಂಖ್ಯೆ (ಸಂಖ್ಯೆ) (ಸಂಖ್ಯೆ) 

( ಶೇ . 40) ಬಿಡುಗಡೆ ಮಾಡಲು ಕೋರಿರುವುದು 


ಕ್ರಮ 


20 


20 


ಬೆವಿಕಂ 

292 382 . 0 152 .80 

120 . 80 
ಹುವಿಕಂ 

20 247 288 . 0 115 . 20 

80 . 20 
ಗುವಿಕಂ 

227 287 . 0 114 . 80 | 

84 . 80 
4 . ಚಾವಿಸನಿನಿ 10 | 161 

246 . 0 98.40 

90 .40 
ಒಟು | 70 

927 1203 . 0 481.20 

376.20 
2010 - 11ರ ಆಯವ್ಯಯ ಅಂದಾಜುಗಳಲ್ಲಿ “4801 - 01 - 190 - 0 - 09 - 211 Investment in Power Utilities ( ಯೋಜನೆ) ” ಲೆಕ್ಕ ಶೀರ್ಷಿಕೆಯಡಿ 
500 ಕೋಟಿ ರೂ . ಗಳ ಅವಕಾಶ ಒದಗಿಸಲಾಗಿರುತ್ತದೆ. ಈ ಜೊತೆಗೆ ವಿದ್ಯುತ್‌ ಸಂಸ್ಥೆಗಳ ಬಂಡವಾಳ ಕಾಮಗಾರಿ ವೆಚ್ಚ ಸಲುವಾಗಿ ಮೇಲೆ ಕ್ರಮಾಂಕ -3ರಲ್ಲಿ 
ಓದಲಾದ ಸರ್ಕಾರಿ ಆದೇಶದಲ್ಲಿ 250 ಕೋಟಿ ರೂ . ಗಳನ್ನು ಅಧಿಕ ಅನುದಾನವಾಗಿ “4801 - 01 - 190 - 0 - 09 - 211 Investment in Power Utilities 
( ಯೋಜನೆ)” ಲೆಕ್ಕ ಶೀರ್ಷಿಕೆಯಡಿ ಒದಗಿಸಲಾಗಿರುತ್ತದೆ. (2010 - 11ರ ಪೂರಕ ಅಂದಾಜು -2ರಲ್ಲಿ ಅವಕಾಶ ಒದಗಿಸಿ ಸಕ್ರಮೀಕರಣಕ್ಕೆ ಒಳಪಟ್ಟಿರುತ್ತದೆ). 


೬೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


- ವಿದ್ಯುತ್ ಸರಬರಾಜು ಕಂಪನಿಯ ಮೇಲ್ಕಂಡ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, ನಿರಂತರ ಜ್ಯೋತಿ ಯೋಜನಾ ಕಾಮಗಾರಿಗಳಿಗೆ Equity 
ಹಣ ಬಿಡುಗಡೆ ಮಾಡಲು ಪ್ರಸ್ತುತ ಅದೇಶ. 

* ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 13/ ಪಿಎಸ್ಆರ್ 2010, ಬೆಂಗಳೂರು, ದಿನಾಂಕ : 22 - 12 -2010 
ಸರ್ಕಾರವು, ಮೇಲೆ ವಿವರಿಸಲಾದ ಸನ್ನಿವೇಶಗಳಲ್ಲಿ, ವಿದ್ಯುತ್ ಸರಬರಾಜು ಕಂಪನಿಗಳು 2010 - 11ನೇ ಸಾಲಿನಲ್ಲಿ ಕೈಗೊಳ್ಳುವ ನಿರಂತರ ಜ್ಯೋತಿ 
ಯೋಜನೆಯ ಮೊದಲನೇ ಹಂತದ ಕಾಮಗಾರಿಗಳ ಯೋಜನೆ ವೆಚ್ಚದ ಶೇ . 40 ರಷ್ಟು ಮೊಬಲಗು ಭಾಗದ ಸಲುವಾಗಿ “4801 - 01 -190 -0 - 09 -211 
Investmentin Power Utilities ( ಯೋಜನೆ)” ಲೆಕ್ಕ ಶೀರ್ಷಿಕೆಯಡಿ 100 ಕೋಟಿ ರೂ .ಗಳನ್ನು (ನೂರುಕೋಟಿ ರೂ . ಗಳು ಮಾತ್ರ) ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿದೆ. 

Equity ರೂಪದಲ್ಲಿ 
ಕ್ರಮ 
ಕಂಪನಿಯ ಹೆಸರು 

ಬಿಡುಗಡೆ ಮಾಡಿದ ಹಣ 
(ಕೋಟಿ ರೂ . ಗಳಲ್ಲಿ) 


ಸಂಖ್ಯೆ 


ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

25 .00 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

25 . 00 
| ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ 

25.00 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ 

25 . 00 
ನಿಯಮಿತ 

ಮೊತ್ತ 

100 .00 
ವಿದ್ಯುತ್ ಸರಬರಾಜು ಕಂಪನಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು ಸ್ವೀಕೃತ ರಸೀದಿಯಲ್ಲಿ 
ಪಡೆದು ಹಣವನ್ನು ಪಡೆಯತಕ್ಕದ್ದು. 

ಬಿಡುಗಡೆ ಮಾಡಿದ Equity ಹಣ 100 ಕೋಟಿ ರೂ . ಈ ಕೆಳಕಂಡ ಷರತ್ತಿಗೊಳಪಟ್ಟಿರುತ್ತದೆ. 
( ಅ ) ವಿಸಕಂಗಳು ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 166 ಇಎಮ್‌ಸಿ 2010 ದಿನಾಂಕ 20 - 10 - 2010ರಲ್ಲಿ ನಿಗದಿಪಡಿಸಿರುವ ಎಲ್ಲಾ 

ನಿಬಂಧನೆಗಳನ್ನು ಪಾಲಿಸತಕ್ಕದ್ದು. 
( ) ESCOMs to ensure that the funds released for Niranthara Jyothi are earmarked only for works undertaken for 

Niranthara Jyothiprogramme and should put this money in a Separate Bank Account which should be escrowed only 

for the works under the Niranthara Jyothi scheme. 
( 2 ) ESCOMs shall prepare segmental accounts to ensure that the investments done by Government and the works 

undertaken for Niranthara Jyothi scheme are clearly segregated and can be easily identified and reported . 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 1879 Exp-1/ 2010 , ದಿನಾಂಕ 09 - 12 - 2010ರಲ್ಲಿ ನೀಡಿರುವ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , ನಂ . 66 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ: ಇಎನ್‌ /470 / ಎನ್‌ಸಿಇ/ 2010 , ಬೆಂಗಳೂರು, ದಿನಾಂಕ 09 - 12 - 2010 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 292 ಎನ್‌ಸಿಇ 2010 , ದಿನಾಂಕ 15 - 09 - 2010ರ ಆದೇಶ ಭಾಗದ ನಿಬಂಧನೆ ಸಂಖ್ಯೆ : 2ರಲ್ಲಿ 
ನಮೂದಿಸಲಾಗಿರುವ: 


" The company shall enter into wheeling and Banking agreement with Karnataka Power 
Transmission Corporation Limited in case of selling power to third party and power purchase 
agreement in case of selling power to Karnataka Power Transmission Corporation Limited ” 

ಎಂಬುದನ್ನು 
“ The company shall enter into wheeling and Banking agreement with Hubli Electricity Supply 
Company Limited in case of selling power to third party and power purchase agreement in case of 
seling power to Hubli Electricity Supply Company Limited” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್ , ನಂ . 67 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 


& 


2 


Sub - 
Read :- 


ENERGY SECRETARIAT 
Change of company s name from M /s BSES Limited to M /s Reliance Infrastructure Limited -reg . 
1. Government letter No.: DE 133 NCE 1997 , dated 01 - 06 - 1999 
2. Karnataka Renewable Energy Development Limited O .M . No.: KRED /08 /BSES/ 2003/706 , dated 

17 -05 - 2003. 
3. Letter No.: KRED /08 /RIL - BSES/2010 / 2901 , dated 13 /14 - 10 -2010 received from the Managing 

Director, Karnataka Renewable Energy Development Limited , Bangalore . 


* * * 


Preamble : 

In the Government letter read at ( 1) above, approval has been accorded for transfer of 7 .59 MW wind power capacity in favour 
of M /s BSES from out of 15 MW capacity of M /s Enercon Wind Farms (India ) Limited at Jogimatti wind zone , Chitradurga District. 

In the KREDL , O .M . read at (2) above , approval has been accorded for transfer of 1.8 MW wind power capacity in favour of 
M /s BSES Limited from out of sanctioned 81.6 MW capacity of M /s Enercon India Limited at Gundikere and Budipura in Jogimatti wind 
zone of Chitradurga District. 

The Registrar of Companies , Maharastra, Mumbai has issued a certificate of incorporation for change of company s name 
from M /s BSES Limited to M /S Reliance Infrastructure Limited vide CIN No.: L99999MH1929PLC001530 , dated 28 - 04 -2008 . 

In the letter read at (3 ) above , the managing Director, Karnataka Renewable Energy Development Limited, Bangalore has sent 
a proposal to Government recommending the change of company s name from M /s BSES Limited to M /s Reliance Infrastructure 
Limited . 

The proposalhas been examined in detail and issued the following Order : 

Government Order No .: EN 426 NCE 2010 , Bangalore, Dated 09 - 12- 2010 

Government accords approval for the change of company s name from M /s BSES Limited to M /s Reliance Infrastructure 
Limited 

The Government has reserved the power to Cancel/modify this Order 
The other terms and conditions of the Original Allotment Orders shall remain the same. 


By Order and in the name of the Governor of Karnataka 

Suresh B . Krishnappanavar 
Under Secretary to Government 

Energy Department 


PR . No. 68 


ENERGY SECRETARIAT 
Sub : Change of wind power project location of 10.00 MW from Dakshina Kannada District to Bijapur District and 

extension of time limit to implement the project in favour of M /s Fortune Five Mineral Exports Private Limited -reg . 
Read : 1. Government Order No. EN 317 NCE 2006 dated : 16 - 10 - 2006 . 

2 . Letter No . KRED /08/ FFMEPL- 10MW / 2010 /3082 dated : 30 - 10 - 2010 /04 - 11- 2010 received from the Managing 

Director, Karnataka Renewable Energy Development Limited , Bangalore . 
Preamble : 

In the Government Order read at (1) above, sanction has been accorded for implementation of 41.00 MW capacity wind power 
project at Hassan , Dakshina Kannada and Kodagu Districts in favour of M /s Fortune Five Mineral Exports Private Limited . 

The developer in his letter dated : 28 - 10 - 2010 has intimated the Managing Director, KREDL that after the allotment of the 
above , the 10 MW wind power capacity at Dakshina Kannada District (out of sanctioned 41 MW ), on verification the areas allotted are 
not suitable for wind power projects due to the poor wind speed and low wind power density which is recorded below 80 w /sq.m . 
Hence , they are of the opinion that the developing the wind power project in this site is technically and economically not viable . 

After due scruitiny of the proposal of developer, the Managing Director, Karnataka Renewable Energy Development Limited , 
Bangalore vide his letter read at (2 ) above , has recommended for change of location of wind power project capacity of 10 .00 MW 
which was allotted in Dakshina Kannada District (part capacity of 41.00 MW ) to Bijapur District and extension of time limit to implement 
the project in favour of M /s Fortune Five Mineral Exports Private Limited . 
The proposal has been examined in detail and issued following Orders : 

Government Order No . EN 442 NCE 2010 , Bangalore, Dated : 20 -12 - 2010 
Government accords approval for change of location of wind power project capacity of 10 . 00 MW which was allotted in 
Dakshina Kannada District (part capacity of 41.00 MW ) to Bijapur District and extension of time limit to implement the project in favour 
of M /s Fortune Five Mineral Exports Private Limited upto 31 -03 -2012 as detailed below : 


£50 


FOOT : 37 ODZIE , TO wao , JJd2J *< 2 , 9000 


2001 - 0 


Proposed 
Topo sheet 

Near by villages of the 
capacity in 

Geographical area description of the project 
No. 

proposed area and district 
MW 
57 AII 

10 MW Hirekadagal , Gonal, The proposed area is divided as A & B 

Gotagi, Tandsihal, Area -A is located on the S- E of Ilkal town and it is a large plateau 
Dotihal, Hesrur, Taklaki, having gentle elevation which varies from 608 M to 658 M ., further, it 
Kustagi Bijapur District has presence of Hira Halla rocky outcrop with boulders & scattered 

plantations. Also , it has district roads and National Highway . Area 
appears to have agriculture activity and would be having private 
ownership . The area is held in the following geographical co 
ordinates : 
Latitude : 15° 47 21" – 15° 57 11" N . 
Longitude : 76° 06 10 " – 76° 14 37 " E 
Ridge peaks : 649, 652, 658 , 596 m A msl. 
Area – B : It is the adjoining place to ‘ Area - A and situated on its S - E 
and N -E of Kustagi town. It is of large plateau having elevation 
varying from 637 to 615M . Further, the area appears to have 
agriculture activity and would be having private ownership . The area 
is held in the following geographical co -ordinates: 
Latitude : 15° 45 56 ” – 15° 50 28" N 
Longitude: 76° 11 57" – 76° 15 00" E 

Ridge peaks :636 , 637 , 651 m Amsl. 
The Government has reserved the right to Cancel/modify this Order. 
The other terms and conditions ofthe allotment Order read at (1) above shall continue as it is . 


By Order and in the name of the Governor ofKarnataka, 

SURESH . B .KRISHNAPPANAVAR 
Under Secretary to Government 

Energy Department 
ENERGY SECRETARIAT 
Sub : Change of wind power project location of 8. 00 MW from Daskshina Kannada District to Bijapur, Dharwad 

Districts and extension of time limit to implement the project in favour of M /s Fiza Developers and Inter- Trade 

Private Limited -reg . 
Read : 1. Government Order No. EN 400 NCE 2004 dated : 05 -01- 2005 . 

2 . Government Order No . EN 238 NCE 2006 dated : 15 -06 - 2006 . 
3 . Letter No. KRED /08 / Fiza - 8 .00 MW /2010 / 3076 dated : 30 - 10 -2010 received from the Managing Director , 

Karnataka Renewable Energy Development Limited , Bangalore . 
Preamble : 

In the Government Order read at (1) above, sanction has been accorded for implementation of 25 .00 MW capacity wind 
power project at Belgaum and Chitradurga Districts in favour of M /s Fiza Developers and Inter- Trade Private Limited. 

In the Government Order read at (2) above , sanction has been accorded for change of location of 8 .00 MW capacity wind 
power project (part capacity of 25 .00 MW ) allotted in Chitradurga District to Dakshina Kannada District in favour of M /s Fiza 
Developers and Inter - Trade Private Limited . 

The developer vide his letter dated : 21- 10 -2010 has intimated the Managing Director, KREDL that after the allotment of the 
above , the 8 .00 MW wind power capacity at Dakshina Kannada District, the allotted area of 8 .00 MW has been acquired by the 
Mangalore Special Economic Zone Limited promoted by ONGC and IL & FS and the project which is already under progress with more 
than 10 ,000 acres allotted to ONGC & IL & FS . Therefore the location is not available for wind power project. 

After due scruitiny of the proposal of developer, the Managing Director, Karnataka Renewable Energy Development Limited , 
Bangalore vide his letter read at (3) above , has recommended for change of location of wind power project capacity of 8 .00 MW which 
was permitted to implement in Dakshina Kannada District to Bijapur & Dharwad Districts and extension of time limit to implement the 
project in favour of M /s Fiza Developers and Inter- Trade private Limited . 
The proposal has been examined in detail and issued following Orders : 

Government Order No. EN 443 NCE 2010 , Bangalore , Dated : 20 - 12 - 2010 
Government accords approval for change of location of wind power project capacity of 8 .00 MW which was permitted to 
implement in Dakshina Kannada District to Bijapur & Dharwad Districts and extension of time limit to implement the project in favour of 
M /s Fiza Developers and Inter- Trade Private Limited upto 31-03 - 2012 as detailed below : 


221 - 0 


BROFI33 ODZIE, TODOROT , JD2305 a , 9000 


Topo 
sheet No. 


Capacity in 

MW 


Geographical area description of the project 


No . 


Near by 
villages of the 
proposed area 

and district 
Auttagi, 
Yarnal, 
Nandihal, 
Bijapur district 


47 P /14 


2 .00 


Proposed area is a ground level plain and has presence of cross 
roads and national Highway 13. Area doesn t have significant peaks 
and mostly it is a private land and has agriculture activities . The 
Average elevation of the area varies from 560 M to 620 Mt 
The area is held in following geographical co -ordinates: 
Latitude : 16°30 00 ” – 16°39 04” N 
Longitude : 75°50 00 ” - 75° 53 37 " E 
Ridge peaks : 588 ,630 , 598 , 590 , 594 Amsl. 


2 


02 


47 P /15 2 .00 

Nidgundi, It is a plain land and mostly has private ownership and has 
Jiralbhavi, agriculture activity . The average elevation of the area varies from 
Bijapur district 540 to 560 m . And area is located on the North east of Auttagi 

village. The area is held in following geographical co - ordinates: 
Latitude : 16°21 48 ” – 16°25 00” N 
Longitude : 75°56 09 ” - 76° 0 O " E 

Ridge peaks : 575 , 565 , 556 , 545 Amsl 
47 P / 15 2 .00 

Chiraldinni, It is a ground level plain has presence of railway line state highway , 
Angadgeri , water bodies, un -metal roads and scattered vegetation and mostly 
Sikalvadi, having private ownership and has agriculture activity. The area is 
Hanumpur, located on west and southeast of Golsangi town. The average 
Bijapur district elevation of the area varies from 540 to 580 . The area is held in 

following geographical co -ordinates : 
Latitude : 16°23 46 " – 16°30 00” N 
Longitude : 75°45 00 " - 75° 53 01" E 

Ridge peaks : 549, 552, 563 , 578 Ams! 
| 48 M /5 2 . 00 

Chikkop , Proposed area is ground level plain as presence of Malaprabha 
Kalhal, 

right bank canal and state highway runs diagonally in the area. 
Bhairanahatti, The average elevation of the area varies from 560 to 580 . 
Dharwad The area is held in following geographical co -ordinates : 
District 

Latitude : 15°45 0” – 15°50 O” N . 
Longitude : 75°25 00” - 75° 30 01" E 

Ridge peaks : 560, 590 , 574 , 582 Amsl 
Total 

8 .00 MW 
The Governmenthas reserved the right to Cancel/modify this Order. 
The other terms and conditions of the allotment Order read at (1 ) above shall continue as it is . 


4 


By Order and in the name of the Governor of Karnataka, 

SURESH .B.KRISHNAPPANAVAR 
Under Secretary to Government 

Energy Department 


ENERGY SECRETARIAT 
Sub : Change of wind power project location of 58 .5 MW from Uttara Karnataka , Dakshina Kannada and Shimoga 

Districts to Bijapur, Bellary , Belgaum , Dharwad & Raichur Districts and extension of time limit to implement the 

project in favour of M /s Four EF Wind Power Private Limited -reg. 
Read : 1. GovernmentOrder No. EN 456 NCE 2006 dated : 22-05 -2007. 

2 . Letter No . KRED /08/Four EF -58 .5 MW /2010 /3077 DATED : 30 -10 -2010 RECEIVED FROM THE Managing 

Director, Karnataka Renewable Energy Development Limited , Bangalore . 
Preamble : 

In the Government Order read at ( 1) above , sanction has been accorded for implementation of 62.5 MW capacity wind 
power project at Uttara Kannada , Dakshina Kannada and Shimoga Districts in favour of M /s Four EF Wind Power Private Limited . 


200 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಮಾರ್ಚ್ ೩ , ೨೦೧೧ 


231 - 0 


No . 


The developer vide his letter dated : 21 -10 -2010 has intimated the Managing Director, KREDL that after the allotment of the 
above, the 58 .5 MW wind power capacity at Dakshina Kannada District (out of sanctioned 62.5 MW ), the allotted area of 58 .5 
MW has been acquired by the Mangalore Special Economic Zone Limited promoted by ONGC and IL & FS and the project which is 
already under progress with more than 10 ,000 acres allotted to ONGC & IL & FS. Therefore the location is not available for wind power 
project. 

After due scrutiny of the proposal of developer, the Managing Director, Karnataka Renewable Energy Development Limited , 
Bangalore vide his letter read at (2 ) above , has recommended for change of location of wind power project capacity of 58 .5 MW which 
was allotted in Uttara Kannada, Dakshina Kannada and Shimoga District (part capacity of 62.5 MW ) to Bijapur, Bellary, Belgaum , 
Dharwad and Raichur Districts and extension of time limit to implement the project in favour of M /s Four EF Wind Power Private 
Limited. 
The proposal has been examined in detail and issued following Orders : 

Government Order No. EN 444 NCE 2010 , Bangalore, Dated : 20 -12 -2010 
Government accords approval for change of location of wind power project capacity of 58 .5 MW which was allotted in Uttara 
Kannada , Dakshina Kannada and Shimoga Districts (part capacity of 62 .5 MW ) to Bijapur, Bellary, Belgaum , Dhawad & Raichur 
Districts and extension of time limit to implement the project in favour of M /s Four EF Wind Power Private Limited upto 31 -03- 2012 as 
detailed below : 

Near by villages 
Topo Capacity in 
of the proposed 

Geographical area description of the project 
sheet No. MW 

area and district 
| 47 P /9 & 9. 00 

Dony river, The proposed area is a vast ground level plain situated on the East and 
47 P /13 

Bijapur 

South East and South of Bijapur Town. It has presence ofwater bodies , 
dony river NH 13 state highways and railway lines . Further, it appears to 
have private ownership and has agriculture activity . The average 
elevation of the area varies from 580 to 680 . 
The area is held in following geographical co -ordinates : 
Latitude : 16°45 0” – 16°50 0" N . 
Longitude : 75°45 0 " - 75° 55 0 " E 

Ridge peaks : 588 .1, 589 .1, 583.7 , 568 , 593 , 595 & 597 m Amsl. 
2 47 P /8 9.00 

Rakkadkatti , The proposed area is divided as Area A and Area B 
Rampur Tanda , Area -A : It is a complex terrain situated in the reserved forest and has 
Oblapur, 

presence of plantation and stony wastes and district roads . The area has 
Aribenchi Bijapur few peaks and are 649, 632 , 662 and 644 . The area is held in following 
District 

geographical co - ordinates : 
Latitude : 16°0 0 ” – 16°04 32" N 
Longitude : 75°15 0 " - 75° 20 00 ” E 

Ridge peaks : 649,632, 662 and 644 Ams! 
Batkurki, Salapur, Area B : It is a Ground level plain has presence of district roads and 
Thimmapur 

scattered vegetation and water bodies . The major area spreads around 

Batkurki village . The area is held in following georgraphical co - ordinates : 
Hanmapur , Latitude : 16°02 59" – 16°07 27" N 
Umtar 

Longitude : 75°17 43 ” - 75° 25 00 " E 
Bijapur District Ridge peaks : 658, 650 and 629 Ams! 


Tanda , 


3 


47 P /10 


4.00 


Bableshwar, 
Hokkundi, 
Halagani 
Bijapur 
District 


The proposed area is classified as Area A and Area B 
Area A : It is comprising of large plateau and has presence of vegetation 
density and state roads. Further, it appears to have private ownership 
and has Agriculture activity. Average elevation of the area is 566 to 580 
m . The area is held in following geographical co - ordiates: 
Latitude : 16°37 03” – 16°40 00 ” N 
Longitude : 75°30 00” - 75° 35 00” E 
Ridge peaks : 608 , 590 Amsl 
Area B : It is comprising of large plateau and has presence of vegetation 
density and state roads. Further, it appears to have private ownership 
and has agriculture activity . Average elevation of the area varies from 
540 to 580 m 
The area is held in following geographical co - ordinates: 
Latitude : 16°30 0” – 16°34 55 " N 
Longitude : 75°30 O” - 75° 35 00 " E 
Ridge peaks : 583, 565 Ams! 


Madagunki, 
Kambagi, 
Hanumsagar, 
Kengalgutti. 
Bijapur District 


2008 - 0 


FODT :38 DOTIS , TO OSOB , Jalgo < 2 , 9000 


200 


47 P / 10 


| 


5 .00 


Nidoni, 
Sangapura , 
sarwad , 
diganibeldo , 
Savanahalli , 
honganahalli, 
Bijapur district 


5 


& 


4 . 00 


57 A / 1 
57 A /5 


Tandsihal, Bijapur 
district 


Kandgal, Bijapur 
district 


48 M / 1 , 48 | 9 MW 
M /5 & 48 
M /6 


Manikatti 
Barahalla , 
Kagdhal, 
Haralkatti , 
Achmatti, 
Kanakikop , 
Gurlakatti, 
Belgaum , Bijapur, 
Dharwad district. 


The proposed area is completely plain and open type. It has the 
presence of stony waste, state high way , railway line Don river and part 
of the area has strong presence of stony waste and covered with 
plantation , rocky knobs. The area is concentrated around Nidoni and 
Sarwad villages . The elevation of the area is moderate vary from 580 to 
610 M . 
The area is held in the following geographical co -ordinates : 
Latitude : 16°40 0 ” – 16°45 0" N 
Longitude : 75°30 38 " - 75° 45 0 " E 
Ridge peaks : 632, 640 , 638 , 622 , 615 , 625 , 603, 615 , 622, 610 , 627 & 
615 . 1 m Amsl 
The proposed area is categorized as Area A and Area B 
Area A : It is a completely ground level plain has no significant peaks and 
appears to have agricultural activities. The average elevation varies from 
649 , 657 
The area is held in following geographical co -odinates : 
Latitude : 15°52 04” – 15°57 43” N 
Longitude : 76°10 00 ” - 75° 15 00 " E 
Ridge peaks : 649 to 657 m . 
Area B : It is also completely ground level plain , no significant peaks and 
appears to have agricultural activities. The average elevation varies from 
611 , 620 
The area is held in following geographical co -odinates : 
Latitude : 15°52 59" – 15°58 09 ” N . 
Longitude : 76°15 00 ” - 76°20 26 " E 
Ridge peaks : 611, 620 Amsl. 
The proposed location spreads in 3 toposheets as area is divided as 
Area - A , B & C and located on the east of Hulikatti village . The area is 
diagonally divided by district roads. Further, it has Barahalla and small 
water tanks. The major portion of the area lies on the North of Nargunda 
Branch Canal (Malaprabha Right Bank Canal). The area has gentle 
elevation varying from 607 to 636m . The area is held in the following 
geographical 

co -ordinates : 
Area A : 
Latitude : 15°45 0 " – 15°50 53" N . 
Longitude : 75°11 45 " - 75° 15 0 " E 
Ridge peaks : 605 , 616 , 628 , 636m Amsl. 
Area B : 
Latitude : 15°45 0 " – 15°50 53" N 
Longitude : 75°15 0" - 75° 19 35 " E 
Ridge peaks : 601, 598 , 600 ,619m Amsl. 
Area C : 
Latitude : 15°43 05 ” – 15°45 00 " N . 
Longitude : 75°15 00 ” - 75° 19 35 " E 
Ridge peaks : 610 , 613 , 645m Amsl. 
The proposed area is a ground level plain and has no significant 
elevation and has agriculture activities. Further, ithas presence of district 
roads and railway lilnes which divides diagonally. The portion of the area 
has presence of Bennehalla & Kogaduhalla . The entire area is situated 
on the N -W & S - E of Kundagolu Town . The area is held in the following 
geographical co -ordinates : 
Area A : 
Latitude : 15°15 0 " – 15°18 58" N 
Longitude : 75°10 O ” - 75° 15 0 " E 
Ridge peaks : 608 , 620 , 637 ,635m Amsl. 
Area B : 
Latitude : 15°15 0 " – 15°16 55 " N . 
Longitude : 75°15 0" - 75° 17 48 ” E 
Ridge peaks : 606 ,613, 622m Amsl. 
Area C : 


48 M / 3 , 48 | 9.225 MW 
M /4 , 48 
M /7 & 48 
M / 8 


Kundgol, Kamdoli , 
Sirur, Koppa , 
Betalur, Devanur, 
Shervad, Nulvi, 
Katpatti, Allnpur 
Dharwad district. 


೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩, ೨೦೧೧ 


ಭಾಗ - ೧ 


Latitude : 15°11 22 ” - 15°15°00 N 
Longitude : 75°15°00 - 75° 17²48” E 
Ridge peaks : 611 , 619, 620, 616m Amsl . 
Area D : 
Latitude : 15°11 22” – 15°15°00 N 
Longitude : 75°1342 ” - 75° 1500" E 

Ridge peaks : 620 , 621 , 638m Amsl . 
48 M /16 , 16 MW Dasarahalli , 

The proposed area is comprising of complex , non - complex type and 
57A/ 4 & 

Hanumagondana plateaus . The portion of the area appears to be non -cultivable and 
57 B /1 

halli , Bhavihalli, described as rock outcrops with boulders. The other portion of the area 
Uttangi, 

has presence of streams and plateaus . Further, the area is spread in 3 
Varakhandahalli , toposheets. The area has varied elevations and is hled in the following 
Nandihalli , 

geographical co -ordinates : 
Mudenur, 

Area A : 
Morager, 

Latitude : 15°00 – 15°0421 ” N 
Dharwad, Bellary Longitude : 75°55³34 ” - 76° 0"0 " E 
and Raichur Ridge peaks : 524 , 540 , 572, 576m Amsl. 
Districts 

Area B : 
Latitude : 15°00 - 15°0421 ” N 
Longitude : 76°00 - 76° 05 0 E 
Ridge peaks : 551 , 526, 564 , 584m Amsl . 
Area C : 
Latitude : 14°56°42” - 15°00 00 ” N 
Longitude : 76°0³0 ” - 76° 06 12 E 

Ridge peaks : 595 , 570, 633, 578m Amsl. 
47 P / 2 7 . 275 MW Athni, 

The proposed area spreads around the existing allotments of M /s Four 
Sankanahatti , EF Wind Power Pvt. Limited . The area appears to be moderately 
Raddeatti, 

complex and of laterite type. Further, it is of non -contigous having slopes 
Ghattanatti , in all the directions. It has presence of scattered eculyptus plantation & 
Nandagaon , district roads. The elevation of the area varies from 543 to 586M . The 
dodahatti, 

area is held in the following geographical co -ordinates: 
Katageri , 

Latitude : 16°35 0 - 16°450” N 
Desayarahatti Longitude : 75°00 - 75° 15 0 E 

Belgaum district. | Ridge peaks : 586 , 551 , 543m Amsl. 
58. 5 MW 
The Government has reserved the right to Cancel/modify this Order. 
The other terms and conditions of the allotment Order read at (1 ) above shall continue as it is . 


By Order and in the name of the Governor of Karnataka , 

SURESH .B .KRISHNAPPANAVAR 
Under Secretary to Government 

Energy Department 


PR . 69 


ಯುವಜನ ಸೇವಾ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಯುಸೇಣ 257 ಯುಸೇಕ್ರೀ 2010, ಬೆಂಗಳೂರು ದಿನಾಂಕ: 23 -11 - 2010 
ಕರ್ನಾಟಕವನ್ನು ಅಧಿಕೃತವಾಗಿ ಪ್ರತಿನಿಧಿಸಿ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಪದಕ ಪಡೆದ ಕರ್ನಾಟಕ ಕ್ರೀಡಾ ಪಟುಗಳಿಗೆ ನಗದು 
ಬಹುಮಾನ ನೀಡಲು ಅವಕಾಶ ಕಲ್ಪಿಸಿ ಹೊರಡಿಸಲಾದ ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಣ 189 ಯುಸೇಕ್ರೀ 2009, ದಿ : 17 - 11 -2009ರ 
ಅನುಬಂಧದ ಕ್ರಮ ಸಂಖ್ಯೆ 9 ರಲ್ಲಿ “ ರಾಷ್ಟ್ರೀಯ ವೆಟರನ್ಸ್ ಕ್ರೀಡಾ ಕೂಟದಲ್ಲಿ ” ಎಂಬುದಕ್ಕೆ ಬದಲಾಗಿ “ ರಾಷ್ಟ್ರೀಯ ವೆಟರನ್ಸ್ / ಮಾಸ್ಟರ್ ಕ್ರೀಡಾ 
ಕೂಟಗಳಲ್ಲಿ ” ಎಂದು ದಿ : 17 -11 - 2009 ರಿಂದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ , ಆರ್‌. 70 

ಯುವಜನ ಸೇವಾ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೩ , ೨೦೧೧ 

೭ಂತಿ 
ಯುವಜನ ಸೇವಾ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ಕ್ರೀಡಾ ನೀತಿ ಕರಡನ್ನು ಅಂತಿಮಗೊಳಿಸಲು ಕೋರ್ ಸಮಿತಿ ರಚನೆ - ಹೆಚ್ಚುವರಿ ಸದಸ್ಯರನ್ನು 

ಸೇರಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಇ 58 ಯುಸೇಕ್ರೀ 2010, ದಿ : 23 - 02 - 2010 
ಪ್ರಸ್ತಾವನೆ : 

ಕರ್ನಾಟಕ ರಾಜ್ಯದಲ್ಲಿ ಕ್ರೀಡೆಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸುವ ಸಲುವಾಗಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತಗೊಂಡಂತೆ 
ರೂಪಿಸಲಾಗಿರುವ ಕರಡು ಕ್ರೀಡಾ ನೀತಿಯನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಸೂಕ್ತ ಸಲಹೆಯನ್ನು ನೀಡುವ ಸಲುವಾಗಿ ಮೇಲೆ ಓದಲಾದ ದಿ : 
23 - 02 - 2010ರ ಸರ್ಕಾರಿ ಆದೇಶದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಕೋರ್ ಸಮಿತಿಯನ್ನು ರಚಿಸಲಾಗಿತ್ತು : 
1. ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ 

ಅಧ್ಯಕ್ಷರು 
2 . ಡಾ : ಜಿ. ಕಿಶೋರ್, ವಲಯ ನಿರ್ದೇಶಕರು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, 
ಬೆಂಗಳೂರು 

ಸದಸ್ಯರು 
ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ( ಯುವಜನ ಸೇವೆ) 

ಸದಸ್ಯರು 
4 . ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ (ಕ್ರೀಡೆ) 

ಸದಸ್ಯರು 


ಕರಡು ನೀತಿಯ ಅಧ್ಯಯನದಲ್ಲಿ ಪಾಲ್ಗೊಂಡು ಕ್ರೀಡಾ ಕ್ಷೇತ್ರದಲ್ಲಿನ ತಮ್ಮ ಅನುಭವದ ಆಧಾರದ ಮೇಲೆ ಸೂಕ್ತ ಸಲಹೆ ಹಾಗೂ 
ಅಭಿಪ್ರಾಯಗಳನ್ನು ನೀಡುವ ದೃಷ್ಟಿಯಿಂದ ಕರ್ನಾಟಕ ಒಲಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳನ್ನು ಸಹ ಕೋರ್ ಸಮಿತಿಯ ಸದಸ್ಯರನ್ನಾಗಿ ನೇಮಿಸುವ 
ಅವಶ್ಯಕತೆಯನ್ನು ಮನಗಂಡ ಸರ್ಕಾರವು ಮುಂದಿನಂತೆ ಅದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಣ 58 ಯುಸೇಕ್ರೀ 2010, ಬೆಂಗಳೂರು, ದಿನಾಂಕ : 23ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ವಾಸ್ತವಾಂಶಗಳ ಹಿನ್ನೆಲೆಯಲ್ಲಿ ಈಗಾಗಲೇ ರಚಿಸಲಾಗಿರುವಕೋರ್ ಸಮಿತಿಗೆ ಕರ್ನಾಟಕ ಒಲಂಪಿಕ್ ಸಂಸ್ಥೆಯ 
ಈ ಕೆಳಕಂಡ ಪದಾಧಿಕಾರಿಗಳನ್ನು ಸದಸ್ಯರನ್ನಾಗಿ ಸೇರಿಸಲಾಗಿದೆ : 

1. ಶ್ರೀ ಕೆ. ಗೋವಿಂದರಾಜ್ , ಅಧ್ಯಕ್ಷರು 
ಕರ್ನಾಟಕ ಒಲಂಪಿಕ್ ಸಂಸ್ಥೆ, ಕಂಠೀರವ ಕ್ರೀಡಾಂಗಣ ಸಂಕೀರ್ಣ, ಬೆಂಗಳೂರು 

2. ಶ್ರೀ ಅನಂತರಾಜು, ಮಹಾ ಕಾರ್ಯದರ್ಶಿ 

3. ಕರ್ನಾಟಕ ಒಲಂಪಿಕ್ ಸಂಸ್ಥೆ, ಕಂಠೀರವ ಕ್ರೀಡಾಂಗಣ ಸಂಕೀರ್ಣ, ಬೆಂಗಳೂರು 
ಮೇಲಿನ ಇಬ್ಬರು ಸದಸ್ಯರು ಕ್ರೀಡಾ ಕ್ಷೇತ್ರದಲ್ಲಿನ ತಮ್ಮ ಅನುಭವದ ಆಧಾರದ ಮೇಲೆ ಉದ್ದೇಶಿತ ಕ್ರೀಡಾ ನೀತಿಗೆ ಸಂಬಂಧಪಟ್ಟಂಿಕಾರಿ, ಆರ್ಥಿಕ ಇಲಾಖೆ, ವಾಣಿಜ್ಯ ತೆರಿಗೆ- 2 ಶಾಖೆ ಆದ ನಾನು ಆಪಾದಿತ 
ಅಧಿಕಾರಿಯಾದ ಶ್ರೀ ಜಿ . ಎಂ . ರಾಮಣ್ಣ, ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 7, 13(1)( ಡಿ ) ಜೊತೆಯಲ್ಲಿ 
ಓದಲಾದ ಕಲಂ 13(2) ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜಿಸಲು ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ ಅನುಮತಿ ನೀಡಿದೆ. 

ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಗಳು , 1977ರ ನಿಯಮ 18ರ ಪ್ರಕಾರ, ಈ ಆದೇಶವನ್ನು ನನ್ನ ಕಛೇರಿಯ ಮೊಹರು 
ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ : 28 - 12 - 2010 ರಂದು ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಆರ್. ಚಂದ್ರಶೇಖರಾರಾಧ್ಯ 

- ಪೀಠಾಧಿಕಾರಿ , 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ - 2) 


ಪಿ .ಆರ್.131 


ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಓ . ಕಸ್ತೂರಪ್ಪ, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಮತ್ತು ಶ್ರೀ ಮಂಜುನಾಥ ಸ್ವಾಮಿ , ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, 

ಇವರುಗಳ ವಿರುದ್ದ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ : ವಾಣಿಜ್ಯ ತೆರಿಗೆ ಆಯುಕ್ತರ ಪತ್ರ ಸಂಖ್ಯೆ : ಡಿಎ/ ಜಿಎಜಡ್/ಸಿಆರ್ -08 /10- 11 , ದಿನಾಂಕ : 26 - 08 -2010 . 
ಪ್ರಸ್ತಾವನೆ : 

ಶ್ರೀ ಓ. ಕಸ್ತೂರಪ್ಪ , ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು, ಇವರು ಶಿವಮೊಗ್ಗದ ಜಾರಿ ಮತ್ತು ವಸೂಲಿ ವಿಭಾಗದ ಜಂಟಿ ಆಯುಕ್ತರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ಮತ್ತು ಶಿವಮೊಗ್ಗದ ಮೌಲ್ಯವರ್ಧಿತ ತೆರಿಗೆ ವಿಭಾಗದ ಜಂಟಿ ಆಯುಕ್ತರಾಗಿ ಈಗ ಕರ್ತವ್ಯ ನಿರ್ವಹಿಸುತ್ತಿದ್ದು , ಇಲಾಖೆಯಲ್ಲಿ ಮಾರಾಟ 
ತೆರಿಗೆ ಪದ್ಧತಿಯಿಂದ ಮೌಲ್ಯವರ್ಧಿತ ತೆರಿಗೆ ಪದ್ಧತಿ ಅಳವಡಿಸಿಕೊಂಡಾಗ, ಮಾರಾಟ ತೆರಿಗೆ ಭರಣಕೊಂಡ ಹಾಗೂ ದಿನಾಂಕ : 01 - 04 - 2005 ರಂದು 
ವರ್ತಕರು ಹೊಂದಿರುವ ಆರಂಭಿಕ ಶಿಲ್ಕು ದಾಸ್ತಾನುಗಳಿಗೆ ಎಲ್. ವಿ . ಓ /ಐಎಸ್. ಓ / ಲೆಕ್ಕಪರಿಶೋಧನೆ ಅಧಿಕಾರಿಗಳು ಮಧ್ಯಂತರ ಪರಿಹಾರ 
ನೀಡಿ, ಆದೇಶಿಸಿದ ಪ್ರಕರಣಗಳಲ್ಲಿ ಸ್ವಯಂ ಪರಿಷ್ಕರಣೆಗೆ ಒಳಪಡಿಸಲು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003 ಕಲಂ 63- ಎ ಕೆಳಗೆ ಕ್ರಮ 
ಕೈಗೊಂಡು, ನೋಟೀಸು ಜಾರಿ ಮಾಡಿ, ಅಂತಹ ಪ್ರಕರಣಗಳಲ್ಲಿ ಒಂದು ವರ್ಷದೊಳಗೆ ನಡಾವಳಿಗಳನ್ನು ಪೂರ್ಣಗೊಳಿಸಬೇಕೆಂದು ತಿಳಿದಿದ್ದರೂ ಅವರ 
ಕಛೇರಿಯ ಪರಿವೀಕ್ಷಕರಾದ ಶ್ರೀ ಆರ್. ಎಂ . ಮಂಜುನಾಥಸ್ವಾಮಿ ಅವರೊಂದಿಗೆ ಶಾಮೀಲಾಗಿ ಸ್ವಯಂ ಪರಿಷ್ಕರಣಾ ಆದೇಶಗಳನ್ನು ನಿಗಧಿತ 
ಅವಧಿಯೊಳಗೆ ಹೊರಡಿಸದೇ ಒಟ್ಟು ರೂ . 3,88 ,080 /- ರಾಜಸ್ವ ಶಾಶ್ವತವಾಗಿ ಹಾನಿಯಾಗಲು ಕಾರಣಕರ್ತರಾಗಿರುತ್ತಾರೆ. ಶ್ರೀ ಕಸ್ತೂರಪ್ಪ ಅವರು ಅವರ 
ಪೂರ್ವಾಧಿಕಾರಿಯವರು ಕಲಂ 63 - ಎ ರಡಿಯಲ್ಲಿ ಪೂರ್ಣಗೊಳಿಸಿದ ನಡಾವಳಿಗಳನ್ನು ಅದೇ ಕಲಂ 63 - ಎ ಕೆಳಗೆ ಮರುಪಾವತಿಸಿದ ಹೆಚ್ಚುವರಿ 
ಹೂಡುವಳಿ ತೆರಿಗೆಯನ್ನು ಪುನಃ ಮರುಪಾವತಿಸುವಂತೆ ವರ್ತಕರ ವಿರುದ್ದ ಅಸಂಬದ್ದ ಕ್ರಮವನ್ನು ಕೈಗೊಂಡಿದ್ದು , ಅರೆ ನ್ಯಾಯಿಕ ಅಧಿಕಾರಿಯಂತೆ 
ವರ್ತಿಸಿ, ವಾಣಿಜ್ಯ ತೆರಿಗೆ ಆಯುಕ್ತರು ನೀಡುವ ನಿರ್ದೆಶನಗಳು ತಮಗೆ ಅನ್ವಯಿಸುವುದಿಲ್ಲವೆಂದು, ವಾಣಿಜ್ಯ ತೆರಿಗೆ ಆಯುಕ್ತರ ನಿರ್ದೇಶನಗಳನ್ನು ಧಿಕ್ಕರಿಸಿ 
ಆದೇಶ ಹೊರಡಿಸಿ, ಕ. ಮೌತೆ, ಕಾಯ್ದೆ ಕಲಂ 59(1) ರ ಕೆಳಗೆ ಆಯುಕ್ತರು ನೀಡಿದ ನಿರ್ದೇಶನಗಳನ್ನು ಉಲ್ಲಂಘಿಸುವ ಮೂಲಕ ಸರ್ಕಾರದ ನೌಕರನಿಗೆ 
ಸಲ್ಲದ ರೀತಿಯಲ್ಲಿ ವರ್ತಿಸಿರುತ್ತಾರೆ. ಅಧಿಕಾರ ವ್ಯಾಪ್ತಿ ಮೀರಿ, ಸದರಿ ಕಾಯ್ದೆಯ ಕಲಂ 63 - ಎ ಕೆಳಗೆ ನಡಾವಳಿಗಳನ್ನು ಕೈಗೊಂಡು ಧನಾದೇಶಗಳನ್ನು 
ಕಡತದಲ್ಲಿ ಗೌಣವಾಗಿ ಇಟ್ಟುಕೊಂಡು ಮತ್ತು ಸ್ವಯಂಪರಿಷ್ಕರಣೆಗಾಗಿ ಸ್ವೀಕರಿಸುವ ಕಡತಗಳ ವಿವರಗಳನ್ನು ದಾಖಲಿಸುವ ಜೆ ವಹಿಯನ್ನು ನಿರ್ವಹಿಸದೇ 
ತೀವ್ರತರಹದ ದುರ್ನಡತೆ ಎಸಗಿರುತ್ತಾರೆಂದು ವಾಣಿಜ್ಯ ತೆರಿಗೆ ಆಯುಕ್ತರು ಆರೋಪಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ನಡತೆ ) ನಿಯಮಾವಳಿಗಳು 1966ರ ನಿಯಮ 3 (1) (i) ಮತ್ತು (i) ನ್ನು 
ಉಲ್ಲಂಘಿಸಿರುವುದರಿಂದ ಶಿಸ್ತುಕ್ರಮಕ್ಕೆ ಒಳಪಡುವವರಾಗಿರುತ್ತಾರೆ. ಆದುದರಿಂದ ಸದರಿಯವರ ವಿರುದ್ಧ ಜಂಟಿ ಶಿಸ್ತುಕ್ರಮ ಕೈಗೊಳ್ಳಲು ವಾಣಿಜ್ಯ ತೆರಿಗೆ 
ಆಯುಕ್ತರು ಶಿಫಾರಸ್ಸು ಮಾಡಿರುತ್ತಾರೆ . 

ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ಈ ಪ್ರಕರಣದಲ್ಲಿನ ಅಧಿಕಾರಿ/ ನೌಕರರ ಪೈಕಿ ಒಬ್ಬರು ಮಾತ್ರ ಗ್ರೂಪ್- ಎ ಅಧಿಕಾರಿಯಾಗಿದ್ದು , 
ಇವರನ್ನು ಸೇವೆಯಿಂದ ತೆಗೆದುಹಾಕುವ ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವು ಸರ್ಕಾರವಾಗಿರುತ್ತದೆ. ಈ ಪ್ರಕರಣದಲ್ಲಿ ಒಂದೇ ವ್ಯವಹರಣೆಯ ದೃಷ್ಟಿಯಿಂದ 
ಈ ಜಂಟಿ ಇಲಾಖಾ ವಿಚಾರಣೆಗೆ ಸರ್ಕಾರವು ಶಿಸ್ತು ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು ಎಂದು ತೀರ್ಮಾನಿಸಿ, ಈ ಮುಂದಿನಂತೆ ಆದೇಶಿಸುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೦, ೨೦೧೧ 


೭೯೩ 


ಸರ್ಕಾರದ ಆದೇಶ ಸಂಖ್ಯೆ : ಆಇ 42 ವಾತೆತ 2010 , ಬೆಂಗಳೂರು, ದಿನಾಂಕ : 22 - 12 -2010 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 13ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಮುಂದೆ ತಿಳಿಸಿರುವ ಆಪಾದಿತ ಅಧಿಕಾರಿ / ನೌಕರರ 
ವಿರುದ್ದ ಮೇಲೆ ಹೇಳಿದ ಆರೋಪಗಳ ಬಗ್ಗೆ ಸ್ಪಷ್ಟವಾದ ದೋಷಾರೋಪಣೆ ಪಟ್ಟಿಯನ್ನು ತಯಾರಿಸಿ ಒಂದೇ ವ್ಯವಹರಣೆಯಲ್ಲಿ ಶಿಸ್ತಿನ ಕ್ರಮ 
ಕೈಗೊಳ್ಳಬೇಕೆಂದು ಈ ಮೂಲಕ ಆದೇಶಿಸುತ್ತದೆ : 

1. ಶ್ರೀ ಓ . ಕಸೂರಪ್ಪ, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 
2. ಶ್ರೀ ಆರ್. ಎಂ . ಮಂಜುನಾಥಸ್ವಾಮಿ , ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 

ಅಲ್ಲದೆ, ಒಂದೇ ವ್ಯವಹರಣೆಯ ಉದ್ದೇಶಕ್ಕಾಗಿ ಸರ್ಕಾರವು ಶಿಸ್ತು ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಕ್ರಮ ಸಂಖ್ಯೆ : 1 ಮತ್ತು 2 
ರಲ್ಲಿರುವ ಆಪಾದಿತರುಗಳಿಗೆ ಯಾವುದೇ ದಂಡನೆಯನ್ನು ವಿಧಿಸಲು ಸರ್ಕಾರವು ಅಧಿಕಾರ ಹೊಂದಿರುತ್ತದೆ. 

ಕರ್ನಾಟಕ ಸಿವಿಲ್ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ II , II -ಎ ನಲ್ಲಿ ನಿಗಧಿಪಡಿಸಿರುವ 
ಕಾರ್ಯ ವಿಧಾನವನ್ನು ಈ ವಿಚಾರಣೆಯಲ್ಲಿ ಅನುಸರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಆರ್ . ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ- 2) 


ಪಿ . ಆರ್ . 132 


URBAN DEVELOPMENT SECRETARIAT 
Sub : Extension of the services of contract period of Sri Mohammed Khalander Khan , Transport Planner Sri N Nawaz, 

Traffic Engineer in Directorate of Urban Land Transport, for one year from 04 -01-2011 and 21- 12 -2010 

respectively 
Ref : 1 , Government Order No . UDD 134 BMR 2006 , Dated : 08 - 03 - 2007 , 

2 . Government Order No . UDD 134 BMR 2006, Dated : 09 -03- 2007 , 

3. Government Order No . UDD 408 BMR 2009, Bangalore Dated : 24 - 12- 2009. 
Preamble : 

As per the recommendation of the National Working Group on Urban Transport for the 11th Plan and the guidelines of the 
National Urban Transport Policy , the Government of Karnataka in its Government Order read at (1) above has created the State 
Directorate of Urban Land Transport ( DULT ), under the Urban Development Department. The key objective of the DULT is to ensure 
integration and coordination of land-use planning and development of transport related infrastructure in urban areas . 

The functions of DULT has been defined in G . O . read at (1) above , with jurisdictions of seven Municipal Corporations in the 
State , viz ., Bangalore , Mysore , Mangalore , Hubli- Dharwad, Belgaum , Gulbarga and Bellary . Accordingly , one of the key functions is to 
take up Comprehensive Traffic and Transportation Studies (CTTS ] for six cities , excluding Bangalore . 

The team under the Commissioner, DULT is required to address the above mentioned critical areas on priority . It is noted that 
addressing these tasks and challenges requires the active role of specicalists with multidisciplinary/approaches. The specialists should 
have an understanding of the planning, technology for planning, land-use changes , planning with focus on mobility related aspects and 
capacity building competencies . 

Sri Mohammed Khalander Khan and Sri N Nawaz are working as Transport Planner and Traffic Engineer respectively in DULT 
from 4 - 1-2010 and 21- 12- 2009 respectively read at 3 above dated 24 -12 -2009 with a consolidated monthly salary of Rs. 25 ,000/- and 
Rs. 20 ,000/- respectively . 

Now Sri Mohammed Khalander Khan in his letter dated 16 - 11- 2010 has requested for enhancement of his consolidated pay 
from 25 , 000/- to 35 , 000 /- and also he has submitted that he would like to continue to work in DULT on contract basis . 

Sri N Nawaz, Traffic Engineer in his letter dated 6 - 11 -2010 has requested to enhance his consolidated salary from 20 ,000 /- to 
30 ,000/- and also he has submitted thathe would like to continue to work in DULT on contract basis . 

After careful evaluation of the work carried out by these Transport Planner and Traffic Engineer. Directorate of Urban Land 
Transport has considered their request and approved to increase their consolidated salary with an increment by 6 % from 4 . 1. 2011 in 
respect of Sri Mohammed Khalander Khan and from 21 - 12 - 2010 in respect of Sri N Nawaz . 

Hence the consolidated salary of Sri Mohammed Khalander Khan , Transport Planner will be Rs. 26 ,500 /- per month from 4 - 1 
2011 and that of Sri Nawaz, Traffic Engineer will be Rs. 21,200/- per month from 21- 12- 2010 . 
Hence the following Order. 

Government Order No. DULT 368 ADM 2010 , Bangalore , Dated : 21 - 12 - 2010 
Government is pleased to accord sanction to utilize the services of Sri Mohammed Khalander Khan as Transport Planner and 
Sri N Nawaz , Traffic Engineer for a further period of one year from 04 -01-2011 and 21 -12- 2010 respectively in the Directorate of 
Urban Land Transport on contract basis against the sanctioned post of Transport Planner as per Government Order No. UDD 134 
BMR 2006 , dated 08 -03- 2007 with the following conditions : 


೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


sriod of one year wing to the notice a 


1. The candidate shall furnish a bond with an undertaking to serve DULT for a period of one year. 
2 . In case of leaving the Directorate of Urban Land Transport before one year he or she should bring to the notice of Director, 

Urban Land Transport at least one month earliler. 
The services of the Transport Planners will be utilized in the following areas : 
1. Preparation of Comprehensive Traffic and Transportation Plan for six city Corporations. 
2 . Periodic assessment of travel demand in given Urban Area . 
3 . Determination of level of requirements to public transport and type of transport system on different corridors . 
4 . Setting of policy guidelines for development of totalnetwork in Urban Area . 
5 . Road Network Planning in the Urban Area . 
6 . Intensive monitoring certain high priority project of agencies . 
7 . Formatting new projects rating to Traffic and transportation leading to convergence of works between different agencies . 
8 . Propose projects under JNNURM . 
9 . Compilation , collation , updation and maintenance of transport network data . Putting out information for general public on 

the website . 
10 . Interacting with BBMP , BDA, BMRDA, BMTC , BARL , Traffic police , KSRTC , BMRCL and Abide . 
11 . Comprehensive Mobility Plan for Tumkur, Udupi, Shimoga and Davanagere . 
12 . Parking policy for tier Il cities in Karnataka. 
13. Bangalore Mobility Indicators 2010- 11 . 
14 . Feasibility study for cycle track in the neighbourhood of Madivala lake. 
15 . Traffic Impact Study of Proposed Special Economic Zones near International Airport, Bangalore . 
16 . Comprehensive Mobility Plan for cities having more than 2 lakh population in Karnataka . 
17 . Any other work assigned by the Commissioner, DULT. 

In the extended period of one year Sri Mohammed Khalander Khan , Transport Planner would be paid a consolidated lumpsum 
monthly salary of Rs . 26 ,500 /- per month from 04 -01- 2011 and Sri N . Nawaz, Traffic Engineer would be paid a consolidated lumpsum 
monthly salalry of Rs . 21, 200 /- per month from 21- 12- 2010. The services of above Transport Planner and Traffic Engineer will be 
utilized for further period of one year or until such time the Commissioner, DULT deems fit. 


By Order and in the name of the Governor of Karnataka, 


Sd/ 


Commissioner 
Directorate of Urban Land Transport 
And Ex officio Secretary to Government 

Urban Development Department 


PR. 133 


ವಸತಿ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿನಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಮೂರನೇ ತ್ರೈಮಾಸಿಕ ಕಂತಿನ 

ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 

1. ಸರ್ಕಾರದ ಆದೇಶ ಸಂಖ್ಯೆ : ವಇ 21 ಕೊಮಂಲೆ 2010, ದಿನಾಂಕ : 01 - 07 - 2010. 
2 . ಸರ್ಕಾರದ ಆದೇಶ ಸಂಖ್ಯೆ : ವಇ 21 ಕೊಮಲೆ 2010 , ದಿನಾಂಕ : 16 - 09 - 2010 . 
3. ಆಯುಕ್ತರು, ಕಕೊನಿಮ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕಕೊನಿಮ / ಲೆಪಶಾ / ಅನುದಾನ : 

2010 - 2011, ದಿನಾಂಕ : 18 - 11 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರಲ್ಲಿ 2010 - 11 ನೇ ಸಾಲಿಗೆ ಮೊದಲನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಸಿಬ್ಬಂದಿ ವೆಚ್ಚ ಯೋಜನೆ 
ಮತ್ತು ಯೋಜನೇತರ ಹಾಗೂ ಹುಡ್ಕೊ ಸಾಲದ ಮೇಲು ಉಸ್ತುವಾರಿ ( ಯೋಜನೇತರ) ಗಾಗಿ ಒಟ್ಟು ` 638.55 ಲಕ್ಷಗಳನ್ನು ಕರ್ನಾಟಕ ಕೊಳಚೆ 
ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. ಕ್ರಮ ಸಂಖ್ಯೆ ( 2) ರಲ್ಲಿ 2010 -11ನೇ ಸಾಲಿನ ಎರಡನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು 
ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ ಯೋಜನೆ ಮತ್ತು ಯೋಜನೇತರ ಹಾಗೂ ಹುಟ್ಟೋ ಸಾಲದ ಮೇಲು ಉಸ್ತುವಾರಿ ( ಯೋಜನೇತರ ) ಗಾಗಿ ಒಟ್ಟು . 
560.39 ಲಕ್ಷಗಳು ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. ಕ್ರಮ ಸಂಖ್ಯೆ (3) ರಲ್ಲಿ ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನ ಮಂಡಳಿರವರ ಪತ್ರದಲ್ಲಿ, 2010 -2011ನೇ ಸಾಲಿನ ಮೂರನೇ ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ ( ಯೋಜನೆ ಮತ್ತು 
ಯೋಜನೇತರಡಿ) `. 159 .33 ಲಕ್ಷಗಳು , ಕೊಳಚೆ ಸುಧಾರಣೆ - ಸಹಾಯಧನ - ಯೋಜನೆಯಡಿ . 12.50 ಲಕ್ಷಗಳನ್ನು ಹಾಗೂ ಹುಟ್ಟೋ ಸಾಲಗಳ 
ಮೇಲು ಉಸ್ತುವಾರಿಗಾಗಿ . 446.92 ಲಕ್ಷಗಳು ( ಹುಟ್ಟೋ ಸಂಸ್ಥೆಯ ಬೇಡಿಕೆಯನ್ವಯ ) ಒಟ್ಟು ಯೋಜನೆಯಡಿ ರೂ . 100 .00 ಲಕ್ಷಗಳು ಹಾಗೂ 
ಯೋಜನೇತರಡಿಯಲ್ಲಿ . 446.92 ಲಕ್ಷಗಳು ಒಟ್ಟು . 546. 92 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡುವಂತೆ ಕೋರಿರುತಾರೆ. 

ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ವಿವಿಧ ಲೆಕ್ಕಶೀರ್ಷಿಕೆಗಳಡಿ ಮೂರನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಕರ್ನಾಟಕ ಕೊಳಚೆ 
ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. 


> 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦, ೨೦೧೧ 


೭೯೫ 


ಸರ್ಕಾರದ ಆದೇಶ ಸಂಖ್ಯೆ : ವಇ 21 ಕೊಮಲೆ 2010 , ಬೆಂಗಳೂರು, ದಿನಾಂಕ: 20 - 12 - 2010 
ಪ್ರಸ್ತಾವನೆಗಳಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ 2010 - 11ನೇ ಸಾಲಿಗೆ ಮೂರನೇ ತ್ರೈಮಾಸಿಕ 
ಕಂತಾಗಿ ಅನುದಾನವನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ ಯೋಜನೆ ಮತ್ತು ಯೋಜನೇತರ ಹಾಗೂ ಹುಟ್ಟೋ ಸಾಲದ ಮೇಲು 
ಉಸ್ತುವಾರಿ (ಯೋಜನೇತರ ) ಗಾಗಿ ಒಟ್ಟು . 546.92 ಲಕ್ಷಗಳು (ಐದು ಕೋಟಿ ನಲವತ್ತಾರು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿಗಳು ಮಾತ್ರ) 
ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಆದೇಶಿಸಿದೆ. 

`. ಲಕ್ಷಗಳಲ್ಲಿ 


ಒಟ್ಟು 


ಕ್ರಮ 

* ಎರಡನೇ ತ್ರೈಮಾಸಿಕ 
ಲೆಕ್ಕ ಶೀರ್ಷಿಕೆ 
ಸಂಖ್ಯೆ 

ಯೋಜನೆ | ಯೋಜನೇತರ 
ಸಿಬ್ಬಂದಿ ವೆಚ್ಚ 

87.50 71. 83 

159 . 33 
2217 - 04 - 191 - 2 - 01 
ಕೊಳಚೆಗಳ ಸುಧಾರಣೆ 
ಸಹಾಯಧನ 

12.50 0 . 00 

12.50 
2017 - 04 -191 - 2 - 02 
ಹುಡೋ ಸಾಲಗಳ ಮೇಲು 
ಉಸ್ತುವಾರಿ 

0 .00 375 . 09 

375 . 09 
4217 - 60 - 800 - 3 - 01 

ಒಟು | 100.00 | 44692 | 546.92 
ಈ ಅನುದಾನವನ್ನು ಈ ಕೆಳಕಂಡ ನಿಬಂಧನೆಗೊಳಪಟ್ಟು ಬಿಡುಗಡೆಗೊಳಿಸಿದೆ. 
1. ಸರ್ಕಾರದ ಉಪ ಕಾರ್ಯದರ್ಶಿ , ವಸತಿ ಇಲಾಖೆ , ಬೆಂಗಳೂರು ಇವರು ಹಣ ಬಿಡುಗಡೆ ಮಾಡುವ ಬಿಲ್ಲಿಗೆ ಮೇಲು ರುಜು ಮಾಡಲು 

ಅಧಿಕೃತವಾಗಿರುತ್ತಾರೆ. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕವನ್ನು ಇಡತಕ್ಕದ್ದು. 
3. ಯಾವ ಉದ್ದೇಶಕ್ಕಾಗಿ ಹಣ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು. 
4. ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಹಣಕಾಸಿನ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು 

ಇವರಿಗೆ ಕಳುಹಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : ಎಫ್‌ಡಿ 795 ವೆಚ್ಚ -9 /2010, ದಿನಾಂಕ : 10 -12 - 2010ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 


ಪಿ . ಆರ್ . 134 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಜಿ . ಆರ್ . ನಾಗರಾಜ 
ಪೀಠಾಧಿಕಾರಿ -4 , ವಸತಿ ಇಲಾಖೆ 


ENERGY SECRETARIAT 
Sub : Transfer of 57.75 MW wind power capacity in favour of M /s Tuppadahalli energy India Private Limited - reg . 
Read : 1 . Government Order No . DE 124 NCE 2002 , Dated : 31 - 05- 2002 . 

2 . Government Order No. DE 124 NCE 2002 , Dated : 05 - 03- 2003 . 
3. Government Order No . EN 31 NCE 2004 , Dated : 17 - 12 - 2004. 
4 . Government Order No. EN 369 NCE 2007 , Dated : 15 -10- 2007. 
5 . Letter No.: KRED /08 /TEIPL-CWPPL /2010 /3369 dated : 12 - 11 -2010 /13 -12 -2010 received from the Managing 

Director, Karnataka Renewable Energy Development Limited , Bangalore . 
Preamble : 

In the Government Order read at ( 1), (2 ), (3 ) and (4 ) above sanction has been accorded for implementation of 262 . 10 MW 
capacity Wind Power Project at Chitradurga, Davangere , Shimoga and Gadag Districts in favour of M /s Chitradurga Wind Power 
Private Limited. 

In the letter read at (5 ) above , the Managing Director, Karnataka Renewable Energy Development Limited , Bangalore has 
recommended to the Government for transfer of the part capacity of 57 .75 MW wind power capacity in favour of M /s Tuppadahalli 
Energy India Private Limited from out of the total sanctioned wind power capacity of 262. 10 MW of M /s Chitradurga Wind Power 
Private Limited at Attighatta , Gondihosahalli , Gangaondanahalli , tuppadahalli,Malahalu , Pennasamudra , Devarahosahalli , Bettakadur 
villages of Shimoga District. 

The proposalhas been examined in detail and issued following Order : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


Government Order No . EN 487 NCE 2010 , Bangalore, Dated : 21 -12 - 2010 
Government accords approval for transfer of the part capacity of 57 .75 MW wind power capacity in favour of M /s Tuppadahalli 
Energy India Private Limited from out of the total sanctioned wind power capacity of 262. 10 MW of M /s Chitradurga Wind Power 
Private Limited at Attighatta, Gondihosahalli, Gangaondanahalli , Tuppadahalli, Malahalu , Pennasamudra , Devarahosahalli, Bettakadur 
villages of Shimoga District as detailed below and subject to the following conditions : 

Land Extent of Wind Turbine 
Village Name 

Capacity in 
District Survey | 

Generator location 
land 

MW 
No . (Ha) 


No . 


1 . 65 


Attighatta 

63 1 . 156 

T - 1 

(1x1650) 

T- 2 , T- 3, T -4, T- 5, 
Gondihosahalli & 

T- 6, T -7 , T - 8, T-9 , 23 .1. 

34 , 35, 36 | 31. 665 
Gangaondanahalli 

T - 10 , T -11 , T -12, (14x1650) 
T - 13 , T -14 & T - 15 
T -16, T -17 , T -18, 

11. 55 
Tuppadahalli 105 ,106 | 11 . 151. | T -19 , T -20, T- 21, & 

(7x1650) 

T -24 
Shimoga 

3 . 3 
Malahalu 

6 ,085 | T -22 & T- 23 

( 2x1650) 
T - 25 , T - 26 , T - 27 , 

11 .55 
Pennasamudra 

12.543 T- 28, T- 29, T- 30 & 

( 7x1650) 
T - 32 

1 . 65 
Devarahosahalli 

1 . 725 | T -31. 

( 3x1650) 

4 . 95 
7 , Bettakadur 

47 | | 8.202 | T- 33, T - 34 , & T- 35 

( 3x1650) 

57 .75 
Total 

72. 527 

( 35x1650) 
1. M /s Tuppadahalli Energy India Private Limited shall execute an agreement with Government within 45 ( forty five ) days 

from the date of issue of this Order. 
2 . PPA is assigned to MESCOM . MESCOM , shall execute the PPA with M /s Tuppadahalli Energy India Private Limited . 

3. The Government reserves the right to cancel/modify this Order. 
The other terms and conditions of the Government Order read at ( 1) above shall IPSO FACTO applicable . 


PR 135 


By Order and in the name of the Governor of Karnataka , 

Suresh . B .Krishnappanavar , 
Under Secretary to Government 

Energy Department 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆರ್‌. ಎಂ . ಸಿ ಯಾರ್ಡ್ ಪೊಲೀಸ್ ಠಾಣೆ, ಯಶವಂತಪುರ, ಬೆಂಗಳೂರು 

ನಗರ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ : 

41/ ಡಿಇl/ಆರ್6 /2007 , ದಿನಾಂಕ 11 -11- 2008. 
2 ) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ . ಜಿ. ಮತ್ತು ಐ. ಜಿ. ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ : 
* ಸಿಬಿ (8)119/2008 - 09 , ದಿನಾಂಕ 06 - 01 - 2010. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 05 - 05 - 10 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ( 8) 119/ 2008 - 09 , ದಿನಾಂಕ 06 - 08 - 2010 . 

5 ) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 151 ಸಿಎನ್ಎಸ್ 10, ದಿನಾಂಕ 08 -12 - 2010. 
ಪ್ರಸ್ತಾವನೆ : 

- ಶ್ರೀ ಜಿ. ಸಿ. ಮಂಜುನಾಥ, ಪಿ.ಐ ., ಆರ್‌. ಎಂ . ಸಿ ಯಾರ್ಡ್ ಪೊಲೀಸ್ ಠಾಣೆ, ಯಶವಂತಪುರ , ಬೆಂಗಳೂರು ನಗರ, ಇವರು ಈ ಹಿಂದೆ 
ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ಧ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೦, ೨೦೧೧ 


೭೯೭ 


ತೀವ್ರ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ 
ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

“ ಶ್ರೀ ಜಿ . ಸಿ. ಮಂಜುನಾಥ, ಪಿ. ಐ., ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಆದ ನೀವು ದಿನಾಂಕ 16 - 6 - 2006 ರಿಂದ 
ಠಾಣಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದು , ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಹಾಗೂ ಮೇಲಧಿಕಾರಿಯವರು ಕೊಟ್ಟ ಸೂಚನೆಗಳನ್ನು 
ಪಾಲಿಸುವಲ್ಲಿ ತೀವ್ರ ನಿರ್ಲಕ್ಷತೆ ಹಾಗೂ ತನ್ನ ಅಧೀನ ಸಿಬ್ಬಂದಿಗಳಿಂದ ಕೆಲಸ ಮಾಡಿಸಲು ವಿಫಲರಾಗಿರುತ್ತೀರಿ. 

1. ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ ., ಅದ ನೀವು ರಾತ್ರಿ ಗಸ್ತು ಕರ್ತವ್ಯದ ಸಿಬ್ಬಂದಿಗಳಿಗೆ ಸೂಕ್ತ ಆದೇಶಗಳನ್ನು ನೀಡದ ಕಾರಣ 

ಸಿಬ್ಬಂದಿಗಳೂ ರಾತ್ರಿ ಗಸ್ತು ಕಾರವನ್ನು ನಿರ್ಲಕ್ಷಿಸಿದ್ದು, ಇದರಿಂದ ದಿನಾಂಕ 05 - 07 - 2006ಕ್ಕೆ ಮುಂಚೆ ಕಾಮಾಕ್ಷಿಪಾಳ್ಯ ಠಾಣೆಯ 
ವ್ಯಾಪ್ತಿಯಲ್ಲಿ ಮೊ . ಸಂ . 298:06 ಕಲಂ 457 -380 ಭಾ . ದಂ . ಸಂ . ಪ್ರಕರಣದ ವರದಿಯಾಗಿರುತ್ತದೆ . ಈ ಬಗ್ಗೆ ನಿಮ್ಮ ಮೇಲಧಿಕಾರಿಗಳು 

ನೀಡಿದ ಸೂಚನೆಗಳನ್ನು ಪಾಲಿಸಿರುವುದಿಲ್ಲ ಹಾಗೂ ಪಾಲನಾ ವರದಿ ಸಲ್ಲಿಸಿರುವುದಿಲ್ಲ . 
2. ಶ್ರೀ ಜಿ . ಸಿ. ಮಂಜುನಾಥ, ಪಿ. ಐ., ಆದ ನಿಮಗೆ ಎ. ಸಿ. ಪಿ., ವಿಜಯನಗರ ಉಪ ವಿಭಾಗ ರವರು 2000ನೇ ಸಾಲಿನಿಂದ 2006ನೇ 

ಸಾಲಿನವರೆಗೆ ಕಾಮಾಕ್ಷಿಪಾಳ್ಯ ಠಾಣಾ ಸರಹದ್ದಿನಲ್ಲಿ ವರದಿಯಾದ ಪ್ರಕರಣಗಳಿಂದ 2000ರಲ್ಲಿನ 49 ಪ್ರಕರಣಗಳು, 2001ನೇ ಸಾಲಿನ 31 
ಪ್ರಕರಣಗಳು, 2002ನೇ ಸಾಲಿನ 46 ಪ್ರಕರಣಗಳು, 2003ನೇ ಸಾಲಿನ 33 ಪ್ರಕರಣಗಳು, 2004ನೇ ಸಾಲಿನ 62 ಪ್ರಕರಣಗಳು, 2005ನೇ 
ಸಾಲಿನ 127 ಪ್ರಕರಣಗಳು, 2006ನೇ ಸಾಲಿನಲ್ಲಿ 125 ಪ್ರಕರಣಗಳೂ ತನಿಖೆಯಲ್ಲಿ ಮುಕ್ತಾಯವಾಗದೇ ಹಾಗೆಯೇ ಉಳಿದಿದ್ದು, ಈ ಬಗ್ಗೆ 
ಎ . ಸಿ . ಪಿ ., ವಿಜಯನಗರ ಉಪ- ವಿಭಾಗರವರು ನಿಮಗೆ ಸಾಕಷ್ಟು ಜ್ಞಾಪನಗಳನ್ನು ನೀಡಿದ್ದರೂ ಸಹ ಪ್ರಕರಣಗಳ ತನಿಖೆ 

ಪೂರ್ಣಗೊಳಿಸದೆ , ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿದ್ದೀರಿ. 
3 . ಶ್ರೀ ಜಿ . ಸಿ . ಮಂಜುನಾಥ, ಪಿ . ಐ ., ಆದ ನೀವು ಕಾಮಾಕ್ಷಿಪಾಳ್ಯ ಠಾಣೆಯ ಮೊ . ಸಂ . 425: 04 , 468:04 ಪ್ರಕರಣದಲ್ಲಿನ ಆರೋಪಿಯಾದ 

( ಎಂ .ಒ . ಅಪರಾಧಿ) ಸಂತೋಷಕುಮಾರ್ ಉರುಫ್ ಸಂತು ಈತನನ್ನು ದಿನಾಂಕ 30 -7 -2006ರಂದು ಕಾಮಾಕ್ಷಿಪಾಳ್ಯ ಪೊಲೀಸ್ 
ಠಾಣೆಯಲ್ಲಿ ದಸ್ತಗಿರಿ ಮಾಡಿ ವಿಚಾರಣೆ ನಡೆಸಿ, ಕಲಂ 169 ಸಿಆರ್‌ಪಿಸಿ ಪ್ರಕಾರ ಬಿಡುಗಡೆ ಮಾಡಿದ್ದು , ಬಿಡುಗಡೆಗೆ ಮುನ್ನ ಸದರಿ 
ಆರೋಪಿಯ ವಿರುದ್ದ ಬೆಂಗಳೂರು ನಗರದ ಯಾವುದಾದರೂ ಠಾಣೆಯಲ್ಲಿ ನ್ಯಾಯಾಲಯದಿಂದ ನೀಡಿರುವ ವಾರೆಂಟ್ ಇದೆಯೇ , 
ಸದರಿ ಆರೋಪಿ ಬೇರೆ ಠಾಣೆಗಳಿಗೆ ಅವಶ್ಯಕತೆ ಇದೆಯೇ ಇಲ್ಲವೆ ಎಂಬುದನ್ನು ಪರಿಶೀಲಿಸಿರುವುದಿಲ್ಲ ಹಾಗೂ ಈ ಎರಡೂ ಪ್ರಕರಣಗಳ 
ನ್ಯಾಯಾಲಯ ಪ್ರಗತಿಯ ವಿವರಗಳನ್ನು ಸಂಬಂಧಪಟ್ಟ ಕಡತಗಳಲ್ಲಿ ನಿರ್ವಹಿಸಿರುವುದಿಲ್ಲ, ತಾವು ಠಾಣಾಧಿಕಾರಿಯಾಗಿ ಇವುಗಳನ್ನು 
ಪರಿಶೀಲಿಸಿ ನ್ಯಾಯಾಲಯ ಕರ್ತವ್ಯದ ಸಿಬ್ಬಂದಿಗೆ ಸೂಕ್ತ ಆದೇಶ ನೀಡಲು ವಿಫಲರಾಗಿರುತ್ತೀರಿ ಹಾಗೂ ನಿಮ್ಮ ಮೇಲಧಿಕಾರಿಯಾದ 

ಎ . ಸಿ. ಪಿ. ವಿಜಯನಗರ ಉಪ ವಿಭಾಗ ರವರಿಗೆ ಸಮಜಾಯಿಷಿ ಸಲ್ಲಿಸದೆ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
4. ಶ್ರೀ ಜಿ . ಸಿ. ಮಂಜುನಾಥ, ಪಿ . ಐ., ಕಾಮಾಕ್ಷಿಪಾಳ್ಯ ಆದ ನಿಮಗೆ ದಿನಾಂಕ 14 - 9 - 2006 ರಂದು ಎಸಿಪಿ ವಿಜಯನಗರ ಉಪ ವಿಭಾಗ 

ರವರು ಕಾಮಾಕ್ಷಿಪಾಳ್ಯ ಠಾಣೆ ಸರಹದ್ದಿನ ಸುಂಕದಕಟ್ಟೆ, ಶ್ರೀಗಂಧದ ಕಾವಲು ವಸತಿ ರಹಿತ ಸಂಘದ ಅನ್ವಯ ವರದಿಯಾದ ಪ್ರಕರಣಗಳ 
ಬಗ್ಗೆ ಮಾಹಿತಿ, ವರದಿಯಾದ ಪ್ರಕರಣಗಳಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಬಗ್ಗೆ ಆರೋಪಿಗಳ ದಸ್ತಗಿರಿ, 
ವಿವಾದದ ಸ್ಥಳದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡುವ ಬಗ್ಗೆ ಜ್ಞಾಪನಾ ನೀಡಿದ್ದು , ಈ ಬಗ್ಗೆ ಕ್ರಮಕೈಗೊಂಡು ಪಾಲನಾ ವರದಿ 

ಸಲ್ಲಿಸಬೇಕಾಗಿದ್ದರೂ ಸಹ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
5 . ಕಾಮಾಕ್ಷಿಪಾಳ್ಯ ಪೊಲೀಸು ಠಾಣೆಯ ಮೊ . ಸಂ . 213:99 ರಲ್ಲಿನ ಸಾಕ್ಷಿದಾರರಾದ ಸಾಕ್ಷಿ 1,3 ,4 ,5 ಮತ್ತು 6 ರವರನ್ನು ವಿಚಾರಣೆ ಬಗ್ಗೆ 

ದಿನಾಂಕ 10 - 10 - 06 ರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಎಸಿಪಿ , ವಿಜಯನಗರ ಉಪ ವಿಭಾಗ ರವರು ನಿಮಗೆ ಜ್ಞಾಪನೆ 

ನೀಡಿದ್ದರೂ ಸಹ ನೀವು ಈ ಬಗ್ಗೆ ಕ್ರಮಕೈಗೊಂಡು ಪಾಲನಾ ವರದಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
6. 2005ನೇ ಸಾಲಿನಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆಯ ವಾರ್ಷಿಕ ಪರಿವೀಕ್ಷಣೆ ಸಮಯದಲ್ಲಿ ತಿಳಿಸಿರುವಂತೆ 1994 ಮತ್ತು 1997ನೇ ಸಾಲಿನಿಂದ 

2003ನೇ ಸಾಲಿನವರೆಗೆ ಬಾಕಿ ಉಳಿದಿರುವ 120 ಮೊಕದ್ದಮೆಗಳಲ್ಲಿ ತನಿಖೆ ಪೂರೈಸಿ, ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವಂತೆ 
ಎಸಿಪಿ, ವಿಜಯನಗರ ಉಪ ವಿಭಾಗ, ಬೆಂಗಳೂರು ರವರು ದಿನಾಂಕ 21 - 9 - 2006 ರಂದು ಜ್ಞಾಪನೆ ನೀಡಿ ಪಾಲನಾ ವರದಿ ಸಲ್ಲಿಸಲು 

ತಿಳಿಸಿದ್ದರೂ ಸಹ ಈ ಕಾವ್ಯಗಳನ್ನು ಮಾಡದೇ ಪಾಲನಾ ವರದಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
7. ಶ್ರೀ ಜಿ. ಸಿ. ಮಂಜುನಾಥ, ಪಿ . ಐ., ಕಾಮಾಕ್ಷಿಪಾಳ್ಯ ಠಾಣೆ ಆದ ನಿಮಗೆ ಮೊ . ಸಂ .: 528:06 ಕಲಂ 468, 420 ಭಾ . ದಂ . ಸಂ . 

ಪ್ರಕರಣದಲ್ಲಿ ತನಿಖೆ ಬಗ್ಗೆ ಎಸಿಪಿ ರವರು ಸೂಕ್ತ ಆದೇಶ ನೀಡಿ, ಜ್ಞಾಪನಾ ನೀಡಿ, ಕ್ರಮ ಕೈಗೊಂಡ ಬಗ್ಗೆ ಪಾಲನಾ ವರದಿ ಸಲ್ಲಿಸಲು 
ದಿನಾಂಕ 11 - 11 - 2006 ರಂದು ಸೂಚಿಸಿದ್ದರೂ ಸಹ ಎಸಿಪಿ, ರವರ ಆದೇಶವನ್ನು ಪಾಲಿಸದೇ ಪಾಲನಾ ವರದಿ ಸಲ್ಲಿಸಲು ವಿಫಲರಾಗಿ 

ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
8. ಶ್ರೀ ಜಿ. ಸಿ. ಮಂಜುನಾಥ, ಪಿ.ಐ ., ಕಾಮಾಕ್ಷಿಪಾಳ್ಯ ಠಾಣೆ ಆದ ನೀವು, ಕಾಮಾಕ್ಷಿಪಾಳ್ಯ ಠಾಣೆ ಮೊ . ಸಂ . 152:05 ಕಲಂ 468, 471, 420 

ಜೊತೆಗೆ 34 ಭಾ . ದಂ . ಸಂ . ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಾಧಾರಗಳಿದ್ದು, ಆರೋಪಿಗಳ ವಿರುದ್ಧ ದೋಷಾರೋಪಣ ಪತ್ರ ಸಲ್ಲಿಸಲು ಹಾಗೂ 
ನೀವು ಕೈಗೊಂಡ ಕ್ರಮಗಳ ಬಗ್ಗೆ ಪಾಲನಾ ವರದಿ ಸಲ್ಲಿಸಲು ಎಸಿಪಿ ವಿಜಯನಗರ ಉಪ ವಿಭಾಗ ರವರು ದಿನಾಂಕ 13 -10 - 2006 
ರಂದು ಜ್ಞಾಪನಾ ಕಳಿಸಿದ್ದರೂ ಸಹ ನೀವು ಈ ಪ್ರಕರಣದಲ್ಲಿ ದೋಷಾರೋಪಣ ಪತ್ರ ಸಲ್ಲಿಸದೆ ನಿಮ್ಮ ಮೇಲಧಿಕಾರಿಯವರಿಗೆ ಪಾಲನಾ 
ವರದಿ ಸಲ್ಲಿಸದೆ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
ಶ್ರೀ ಜಿ. ಸಿ. ಮಂಜುನಾಥ, ಪಿ.ಐ ., ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಆದ ನಿಮಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮೊ . ಸಂ . 284:06 
ಕಲಂ 304( ಬಿ) ಭಾ . ದಂ . ಸಂ . ಪ್ರಕರಣದಲ್ಲಿ ಆರೋಪಿಗಳಾದ ಪುಟ್ಟನಿಂಗಮ್ಮ , ಜಯರಾಮಯ್ಯ , ಬೊರೇಗೌಡ ಗಂಗಾಧರ ರವರುಗಳನ್ನು 
ಪತ್ತೆ ಮಾಡಿ , ದಸ್ತಗಿರಿ ಮಾಡಲು ಎಸಿಪಿ, ವಿಜಯನಗರ ಉಪ ವಿಭಾಗ ರವರು ದಿನಾಂಕ 13 -10 - 2006 ರಂದು ಜ್ಞಾಪನಾ ನೀಡಿ, ಈ 


2505 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಬಗ್ಗೆ ಕ್ರಮ ಕೈಗೊಂಡು ಪಾಲನಾ ವರದಿ ಸಲ್ಲಿಸಲು ಆದೇಶ ನೀಡಿದ್ದರೂ ಸಹ ಆರೋಪಿಗಳನ್ನು ದಸ್ತಗಿರಿ ಮಾಡದೆ ಪಾಲನಾ 

ವರದಿಯನ್ನು ಸಲ್ಲಿಸದೆ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
10 . ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆದ ನಿಮಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮೊ . ಸಂ . 492:06 ಕಲಂ 307 ಭಾ . ದಂ . ಸಂ . 

ಜೊತೆಗೆ 34 ಭಾ . ದಂ . ಸಂ . ಪ್ರಕರಣದಲ್ಲಿ ಆರೋಪಿಗಳಾದ 1) ನಾಗರಾಜ , 2) ರಾಜೇಶ, 3) ಉಮೇಶ ಎಂಬುವರು 
ಆರೋಪಿಗಳಾಗಿದ್ದರೂ ಸಹ ದಸ್ತಗಿರಿ ಮಾಡದ ಬಗ್ಗೆ ದಿನಾಂಕ 28 - 10 - 2006 ರಂದು ಎಸಿಪಿ , ವಿಜಯನಗರ ಉಪ ವಿಭಾಗ ರವರು 

ನಿಮಗೆ ಜ್ಞಾಪನಾ ನೀಡಿ ಸಮಜಾಯಿಷಿ ಕೇಳಿದ್ದು , ನೀವು ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
11. ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆದ ನಿಮಗೆ ಕಾಮಾಕ್ಷಿಪಾಳ್ಯ ಠಾಣೆಗೆ ಸಂಬಂಧಿಸಿದ ಪ್ರಕರಣಗಳ ಸಿ.ಸಿ . ಸಂಖ್ಯೆ : 11958:06, 

17716:05, 12287:03 , 9321:02 , 9213: 02 , 6938:99 , 6641:01, 19150:03, 7231 :03 ಗಳಲ್ಲಿ ನ್ಯಾಯಾಲಯದಿಂದ ಸಮನ್ಸ್ ಮತ್ತು 
ವಾರೆಂಟ್‌ಗಳು ಜಾರಿಯಾಗದ ಬಗ್ಗೆ ಪರಿಶೀಲಿಸಿ, ಸಮಜಾಯಿಷಿ ಸಲ್ಲಿಸಲು ಎಸಿಪಿ, ವಿಜಯನಗರ ಉಪ ವಿಭಾಗ ರವರು ದಿನಾಂಕ 

07 - 11- 2006 ರಂದು ಜ್ಞಾಪನಾ ನೀಡಿದ್ದರೂ ಸಹ ಸಮಜಾಯಿಷಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
12 . ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆದ ನಿಮಗೆ ಕಾಮಾಕ್ಷಿಪಾಳ್ಯ ಠಾಣೆಗೆ ಸಂಬಂಧಿಸಿದಂತೆ ದಿನಾಂಕ 31 -10 - 2006ರ ವರೆಗೆ ( ಹಿಂದಿನ 

ವರ್ಷಗಳು) ಸೇರಿದಂತೆ ವರ್ಷವಾರು ತನಿಖೆಯಲ್ಲಿರುವ ಪ್ರಕರಣಗಳ ಪಟ್ಟಿಯನ್ನು ನಮೂನೆ ಪ್ರಕಾರ ಕಳಿಸಿಕೊಡಲು ಎ. ಸಿ. ಪಿ. 
ವಿಜಯನಗರ ಉಪ ವಿಭಾಗ ರವರು ನಿಮಗೆ ದಿನಾಂಕ 26 - 11 - 2006 , 8 -12 - 2006 ಹಾಗೂ 18 -12 - 2006 ದಿನಗಳಂದು 
ಜ್ಞಾಪನಗಳನ್ನು ನೀಡಿದ್ದರೂ ಸಹ ನೀವುನಿಮ್ಮ ಮೇಲಧಿಕಾರಿಯವರಿಗೆ ಸರಿಯಾದ ಮಾಹಿತಿ ಒದಗಿಸದೇ ತಪ್ಪು ಮಾಹಿತಿ ನೀಡಿ ನಿಮ್ಮ 

ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
13 . ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆದ ನಿಮಗೆ ಕಾಮಾಕ್ಷಿಪಾಳ್ಯ ಠಾಣೆಯ ಮೊ . ಸಂ . 8:07 ಕಲಂ 498( ಎ) -342 - 324 - 506 ( ಬಿ) 

ಜೊತೆಗೆ 34 ಭಾ . ದಂ . ಸಂ . ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳನ್ನು ಕೂಡಲೇ ದಸ್ತಗಿರಿ ಮಾಡಿ ವರದಿ ಸಲ್ಲಿಸಲು ಎಸಿಪಿ ವಿಜಯನಗರ 
ಉಪ ವಿಭಾಗ ರವರು ದಿನಾಂಕ 06 - 01-2007 ರಂದು ಜ್ಞಾಪನ ನೀಡಿದ್ದರೂ ಸಹ ಈ ಬಗ್ಗೆ ಪಾಲನಾ ವರದಿ ಸಲ್ಲಿಸದೇ ನಿಮ್ಮ 

ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
14. ಶ್ರೀ ಜಿ. ಸಿ. ಮಂಜುನಾಥ, ಪಿ.ಐ., ಆದ ನೀವು ಕಾಮಾಕ್ಷಿಪಾಳ್ಯ ಠಾಣೆಯ ವಾಸಿಗಳಾದ ದಿನೇಶ, ಡಿ. ಮನೋಹರ, ರವಿ, ಗಿರೀಶ ಮತ್ತು 

ಹರೀಶ ರವರುಗಳ ವಿರುದ್ಧ ರೌಡಿಪಟ್ಟಿ ತೆರೆಯಲು ದಿನಾಂಕ 28 - 7 - 2007 ರಂದು ವರದಿಯನ್ನು ತಯಾರಿಸಿ, ದಿನಾಂಕ 29 - 01 - 2007 
ರಂದು 6 ತಿಂಗಳು ವಿಳಂಬವಾಗಿ ಎಸಿಪಿ, ವಿಜಯನಗರ ಉಪ ವಿಭಾಗ ರವರ ಕಛೇರಿಗೆ ಕಳಿಸಿರುತ್ತೀರಿ. ಈ ರೀತಿ ನೀವು 

ಉದ್ದೇಶಪೂರ್ವಕವಾಗಿ ರೌಡಿ ಪಟ್ಟಿ ತೆರೆಯಲು, ನಿಧಾನಿಸಿರುತ್ತೀರಿ ಹಾಗೂ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
15. ಶ್ರೀ ಜಿ. ಸಿ. ಮಂಜುನಾಥ, ಪಿ . ಐ., ಕಾಮಾಕ್ಷಿಪಾಳ್ಯ ಠಾಣೆ ಆದ ನಿಮಗೆ ದಿನಾಂಕ 15 - 3 - 2007 ರಂದು ಎಸಿಪಿ , ವಿಜಯನಗರ, 

ಉಪವಿಭಾಗ ರವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಸಂಬಂಧಿಸಿದಂತೆ ಪ್ರತಿ ದಿನ ನ್ಯಾಯಾಲಯಕ್ಕೆ ಹಿಂದಿರುಗಿಸುವ ಸಮನ್ಸ್‌ಗಳು 
ವಾರೆಂಟ್‌ಗಳು , ನೋಟೀಸುಗಳು ಹಾಗೂ ಪ್ರೊಕ್ಷೇಮೇಷನ್, ಎಫ್ ಎಲ್. ಡಬ್ಬುಗಳ ಜಾರಿಃನಜಾರಿಗಳ ಬಗ್ಗೆ ಪ್ರತಿ ದಿನ ವರದಿ ಕಳಿಸಲು 
ಜ್ಞಾಪನ ನೀಡಿದ್ದರೂ ಸಹ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳದೇ ಹಾಗೂ ಎಸಿಪಿ ರವರಿಗೆ ಪಾಲನಾ ವರದಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ 

ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
16 . ಶ್ರೀ ಜಿ. ಸಿ. ಮಂಜುನಾಥ, ಪಿ.ಐ ., ಆದ ನಿಮಗೆ ಎಸಿಪಿ, ವಿಜಯನಗರ ಉಪ ವಿಭಾಗ ರವರು ದಿನಾಂಕ 12- 5 - 2007 ರಂದು 

ಕಳಿಸಿರುವ ಜ್ಞಾಪನದ ಪ್ರಕಾರ, ಪೊಲೀಸು ಠಾಣೆಯಲ್ಲಿನ ಮೊಕದ್ದಮೆಗಳನ್ನು ತ್ವರಿತವಾಗಿ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿ, 
ಪಾಲನಾ ವರದಿ ಸಲ್ಲಿಸಲು ಸೂಚಿಸಿದ್ದರೂ ಸಹ ನೀವು ಸದರಿ ಮೊಕದ್ದಮೆಗಳಲ್ಲಿ ತನಿಖೆಯನ್ನು ಪೂರೈಸದೇ ಎಸಿಪಿ , ರವರಿಗೆ ಪಾಲನಾ 

ವರದಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
17. ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆದ ನಿಮಗೆ ಎಸಿಪಿ, ವಿಜಯನಗರ ಉಪ ವಿಭಾಗ, ರವರು ದಿನಾಂಕ 19 -5 -2007 ರಂದು 

ಕಳಿಸಿರುವ ಜ್ಞಾಪನದ ಪ್ರಕಾರ ಕಾಮಾಕ್ಷಿಪಾಳ್ಯ ಪೊಲೀಸು ಠಾಣೆಗೆ ಸಂಬಂಧಿಸಿದ ಕ್ರೈಂ ರಿಜಿಸ್ಟರ್‌ಗಳು , ಮುದ್ದೆಮಾಲ್ ರಿಜಿಸ್ಟರ್ 
ಇವುಗಳನ್ನು ಪರಿಶೀಲಿಸಿ ಸದರಿ ರಿಜಿಸ್ಟರ್‌ನಲ್ಲಿ ಸಿಡಿ ಭಾಗಗಳ ಬಗ್ಗೆ ನ್ಯಾಯಾಲಯದ ಪ್ರಗತಿ ಬಗ್ಗೆ ಹಾಗೂ ಕ್ವಾರ್ಟ‌್ರ ಲಿ ಕ್ರೈಂ 
ಅಬ್‌ಸ್ಟಾಕ್‌ಗಳಲ್ಲಿ ವ್ಯತ್ಯಾಸವುಳ್ಳ ಅಂಕಿ ಅಂಶಗಳ ಬಗ್ಗೆ ಪರಿಶೀಲಿಸಿ ನಂತರ ಪಾಲನಾ ವರದಿ ಸಲ್ಲಿಸಲು ಎಸಿಪಿ , ವಿಜಯನಗರ 

ಉಪವಿಭಾಗ ರವರು ತಿಳಿಸಿದ್ದರೂ ಸಹ ನೀವು ಈ ಕ್ರಮಗಳನ್ನು ಅನುಸರಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
18. ಶ್ರೀ ಜಿ . ಸಿ. ಮಂಜುನಾಥ, ಪಿ . ಐ ., ಆದ ನೀವು ದಿನಾಂಕ 15 - 12 - 2006 ರಂದು ಶ್ರೀ ಸತೀಶ್ ಎಸ್ . ಪಾಟೀಲ್, ಪಿ .ಎಸ್. ಐ., ರವರ 

ವಿರುದ್ಧ ಸಲ್ಲಿಸಿರುವ ವರದಿಯಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆ ಮೊ . ಸಂ . 448:02 ಕಲಂ 143 - 148 - 448 - 506 ಭಾ . ದಂ . ಸಂ . ಹಾಗೂ 
ಮೊ . ಸಂ . 466:03 ಪ್ರಕರಣದ ಮುಂದಿನ ತನಿಖೆಯ ಬಗ್ಗೆ ಆಗಿನ ಪಿ.ಐ ., ಶ್ರೀ ಡಿ. ವಿ . ಶಿವಣ್ಣ ರವರಿಗೆ ಕಡತವನ್ನು ಕೊಟ್ಟಿದ್ದಾಗಿ 
ತಿಳಿಸಿದ್ದು ಇದರಿಂದ ಠಾಣಾಧಿಕಾರಿಯಾಗಿ ನೀವು ನಿಮ್ಮ ಠಾಣೆಯ ದಾಖಲಾತಿಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿಕೊಳ್ಳದೇ , ಸುಳ್ಳು 
ವರದಿ ಸಲ್ಲಿಸಿರುವ ಬಗ್ಗೆ ಎಸಿಪಿ , ವಿಜಯನಗರ ಉಪ- ವಿಭಾಗ, ಬೆಂಗಳೂರು ನಗರ ರವರು ದಿನಾಂಕ 28 - 5 - 2007 ರಂದು ಜ್ಞಾಪನ 

ನೀಡಿದ್ದರೂ ಸಹ ನೀವು ಸಮಜಾಯಿಷಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
19 . ಶ್ರೀ ಜಿ. ಸಿ. ಮಂಜುನಾಥ, ಪಿ . ಐ., ಆದ ನೀವು ಕಾಮಾಕ್ಷಿಪಾಳ್ಯ ಠಾಣೆಗೆ ಸಿಒಪಿ ಕಛೇರಿಯಿಂದ ಕಳಿಸಿರುವಂತಹ ಅರ್ಜಿಗಳನ್ನು ದೂರು 

ಅರ್ಜಿ , ಎಸ್. ಬಿ. ವಿ.ಆರ್‌. ಇತ್ಯಾದಿ ಅರ್ಜಿಗಳನ್ನು ಕಾಲಾವಕಾಶ ನೀಡಿರುವ ಅವಧಿಯಲ್ಲಿ ವಿಚಾರಣೆ ಮಾಡಿಕೊಡಬೇಕಾಗಿದ್ದರೂ ಕೊಡದ 
ಕಾರಣ, ದಿನಾಂಕ 30 -5 - 2007 ರಂದು ಎಸಿಪಿ ವಿಜಯನಗರ ಉಪ ವಿಭಾಗ , ಬೆಂಗಳೂರು ನಗರ ರವರು ನಿಮಗೆ ಜ್ಞಾಪನ ನೀಡಿ 

ಸಮಜಾಯಿಷಿ ಸಲ್ಲಿಸಲು ಆದೇಶಿಸಿದ್ದರೂ ಸಹ ಸಮಜಾಯಿಷಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 
20. ಶ್ರೀ ಜಿ. ಸಿ. ಮಂಜುನಾಥ, ಪಿ. ಐ., ಆದ ನೀವು ಕಾಮಾಕ್ಷಿಪಾಳ್ಯ ಠಾಣೆ ಮೊ . ಸಂ . 205 :07 ಕಲಂ 341- 323 - 324 - 506( ಬಿ) 

ಭಾ. ದಂ . ಸಂ . ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳ ದಸ್ತಗಿರಿ ಮಾಡಿ, ತನಿಖೆ ಪೂರೈಸಿ, ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦, ೨೦೧೧ 


೭೯೯ 


ವರದಿ ಸಲ್ಲಿಸುವಂತೆ, ಎಸಿಪಿ , ವಿಜಯನಗರ ಉಪ ವಿಭಾಗ ರವರು ದಿನಾಂಕ 31 - 5 - 2007 ರಂದು ನಿಮಗೆ ಜ್ಞಾಪನ ನೀಡಿದ್ದರೂ ಸಹ 

ನೀವು ಈ ಬಗ್ಗೆ ಕ್ರಮ ಕೈಗೊಂಡು ಪಾಲನಾ ವರದಿ ಸಲ್ಲಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ತೋರಿರುತ್ತೀರಿ. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಇವರ ವಿರುದ್ಧ ಆರೋಪಗಳಲ್ಲಿ ಆರೋಪ 
6,14,18,19 ,20 ಈ ಐದು ಆರೋಪಗಳನ್ನು ಹೊರತುಪಡಿಸಿ ಉಳಿದ ಆರೋಪಗಳು ಸಾಬೀತಾಗಿವೆ ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ 
ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ 
(1) ರಲ್ಲಿ ಓದಲಾದ ದಿನಾಂಕ 11 - 11 - 2008ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ 
ಬಡ್ತಿಗಳಿಗೆ ಧಕ್ಕೆಯಾಗುವಂತೆ ಐದು ವರ್ಷಗಳ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ದ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ. ಜಿ . ಪಿ ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ದಿನಾಂಕ 06 -01- 2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ 
ಅನುಗುಣವಾಗಿಲ್ಲವೆಂದು ಪರಿಗಣಿಸಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಲು ತೀರ್ಮಾನಿಸಿ ಓದಲಾದ (5) ರ ಪತ್ರದಲ್ಲಿ 
ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಒಣ 76 ಹೊಸಿಅ 2010, ಬೆಂಗಳೂರು, ದಿನಾಂಕ: 23 - 12 - 2010 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಅಧಿನಿಯಮ 1963 ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಜಿ. ಸಿ. ಮಂಜುನಾಥ, ಪಿ . ಐ . ಆರ್. ಎಂ .ಸಿ . ಯಾರ್ಡ್ ಪೊಲೀಸ್ ಠಾಣೆ, ಯಶವಂತಪುರ , ಬೆಂಗಳೂರು 
ನಗರ , ಇವರಿಗೆ ಶಿಸ್ತು ಪ್ರಾಧಿಕಾರವು ದಿನಾಂಕ 11 - 11 - 2008ರ ಆದೇಶದಲ್ಲಿ ವಿಧಿಸಿದ ದಂಡನೆಯನ್ನು ಭಾಗಶಃ ಮಾರ್ಪಡಿಸಿ ಇವರ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮವಿಲ್ಲದೆ ಒಂದು ವರ್ಷ ಮುಂದೂಡುವ ದಂಡನೆ ವಿಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ. ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್ . ನಂ . 141 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ವಿಷಯ : ಶ್ರೀ ಎ . ಡಿ. ವೀರಣ್ಣ , ನಿವೃತ್ತ ಕೇಂದ್ರ ಸ್ಥಾನಿಕ ಸಹಾಯಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ 

ಇವರಿಗೆ ಆಡಳಿತ ಸಹಾಯಕರು ಮತ್ತು ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಗೆ ಪೂರ್ವಾನ್ವಯವಾಗಿ ಮುಂಬಡ್ತಿ 

ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಎಹೆಚ್‌ಎಫ್‌ಎಫ್ 402 , ವಿಇಟಿ 90 (1), ದಿನಾಂಕ 11 - 04 -1991 . 

2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಎಹೆಚ್ಎಫ್ಎಫ್ 402 , ವಿಇಟಿ 90 (2), ದಿನಾಂಕ 11 - 04 - 1991. 
3) ಸರ್ಕಾರಿ ಆದೇಶ ಸಂಖ್ಯೆ : ಎಹೆಚ್ ಎಫ್ 224 , ವಿಎಹೆಚ್ 93, ದಿನಾಂಕ 19 - 05 -1995 
4) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಎಹೆಚ್ಎಫ್ 2, ವಿಎಹೆಚ್ 95 , ದಿನಾಂಕ 28 -12 -1996 
5) ಕಚೇರಿ ಆದೇಶ ಸಂಖ್ಯೆ: ಪಪಾನಿ /ಸಿಬ್ಬಂದಿ - 1/62/ಕೆ. ಅಭ/90 - 91, ದಿನಾಂಕ 26 - 12 - 1996 
6 ) ಶ್ರೀ ಎ . ಡಿ . ವೀರಣ್ಣ, ನಿವೃತ್ತ ಕೇಂದ್ರ ಸ್ಥಾನಿಕ ಸಹಾಯಕರು ಇವರ ಮನವಿಗಳು ದಿನಾಂಕ 22 - 01 - 1997, 

02 - 03 - 1998, 31- 07 - 2003 ಮತ್ತು 18 - 02 - 2010. 

7) ಪತ್ರ ಸಂಖ್ಯೆ : ಆಪಸಂ/ ಸಿಬ್ಬಂದಿ -1/ ವಿವ - 41/2007 -08, ದಿನಾಂಕ 08 - 06 - 2010 . 
ಪ್ರಸ್ತಾವನೆ : 

ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿನ ಕಾಲಕಾಲಕ್ಕೆ ಹೊರಡಿಸಲಾದ ಪ್ರಥಮ ದರ್ಜೆ ಸಹಾಯಕರು , ಅಧೀಕ್ಷಕರು ಹಾಗೂ 
ಆಡಳಿತ ಸಹಾಯಕರ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ ಎ . ಡಿ. ವೀರಣ್ಣ ಇವರು ಶ್ರೀ ಪಿ . ರಾಣಪ್ಪ ಮತ್ತು ಶ್ರೀ ಹೆಚ್. ಎಸ್. ಮಂಜುನಾಥ್ ಇವರುಗಳಿಗಿಂತ 
ಜೇಷತೆಯಲ್ಲಿ ಹಿರಿಯರಾಗಿರುತ್ತಾರೆ. ಶ್ರೀ ಎ. ಡಿ. ವೀರಣ್ಣನವರು ದಿನಾಂಕ 31 - 07 -1998 ರಂದು ಸರ್ಕಾರಿ ಸೇವೆಯಿಂದ ನಿವೃತಿ ಹೊಂದಿರುತ್ತಾರೆ. ಶ್ರೀ ಪಿ. 
ರಾಣಪ್ಪ ಇವರು ದಿನಾಂಕ 30 - 06 - 1999 ರಂದು ಮತ್ತು ಶ್ರೀ ಹೆಚ್. ಎಸ್. ಮಂಜುನಾಥ್ ಇವರು ದಿನಾಂಕ 30 -07 - 2000 ರಂದು ಸರ್ಕಾರಿ 
ಸೇವೆಯಿಂದ ವಯೋನಿವೃತ್ತಿ ಹೊಂದಿರುತ್ತಾರೆ. 

2. ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಶ್ರೀ ಹೆಚ್ . ಎಸ್. ಮಂಜುನಾಥ್ ( ಸ್ವತಂತ್ರ ಪ್ರಭಾರದ ಮೇಲೆ ಆಡಳಿತ ಸಹಾಯಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದ ಇವರಿಗೆ ದಿನಾಂಕ 30- 05 -1986 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಆಡಳಿತ ಸಹಾಯಕರ ಹುದ್ದೆಗೆ ಸ್ಥಾನಪನ್ನ 
ಪದೋನ್ನತಿ ನೀಡಲಾಗಿದೆ. 

3. ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ಆದೇಶದಲ್ಲಿ ಶ್ರೀ ಹೆಚ್. ಎಸ್. ಮಂಜುನಾಥ್, ಆಡಳಿತ ಸಹಾಯಕರು, ಇವರಿಗೆ ದಿನಾಂಕ 
11 - 04 -1991 ರಿಂದ ಜಾರಿಗೆ ಬರುವಂತೆ ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಲಾಗಿದೆ. 

4. ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಶ್ರೀ ಪಿ . ರಾಣಪ್ಪ, ಅಧೀಕ್ಷಕರು ಇವರಿಗೆ ದಿನಾಂಕ 30 - 05 - 1986 ರಿಂದಲೇ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಆಡಳಿತ ಸಹಾಯಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಲಾಗಿದೆ. 


೮೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


- 5. ಮೇಲೆ ಓದಲಾದ ಕ್ರಮಸಂಖ್ಯೆ (4) ರ ಆದೇಶದಲ್ಲಿ ಶ್ರೀ ಎ. ಡಿ. ವೀರಣ್ಣ (ಸ್ವತಂತ್ರ ಪ್ರಭಾರದ ಮೇಲೆ ಆಡಳಿತ ಸಹಾಯಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ದಿನಾಂಕ 28 -12 - 1996 ರಿಂದ ಜಾರಿಗೆ ಬರುವಂತೆ ಆಡಳಿತ ಸಹಾಯಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ 
ನೀಡಲಾಗಿದೆ. 

- 6. ಮೇಲೆ ಓದಲಾದ ಕ್ರಮಸಂಖ್ಯೆ (5) ರ ಆದೇಶದಲ್ಲಿ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು ಇವರು 
ಶ್ರೀ ಎ. ಡಿ . ವೀರಣ್ಣ, ಆಡಳಿತ ಸಹಾಯಕರು ಇವರನ್ನು ಕೇಂದ್ರ ಕಛೇರಿ ಸಹಾಯಕರ ಹುದ್ದೆಗೆ ಅಧಿಕ ಪ್ರಭಾರಕರನ್ನಾಗಿ ನೇಮಕ ಮಾಡಿರುತ್ತಾರೆ. 

7. ಮೇಲೆ ಕ್ರಮಸಂಖ್ಯೆ ( 6) ರನ್ವಯ ಓದಲಾದ ಮನವಿಗಳಲ್ಲಿ ಶ್ರೀ ಎ . ಡಿ. ವೀರಣ್ಣ, ನಿವೃತ್ತ ಕೇಂದ್ರ ಸ್ಥಾನಿಕ ಸಹಾಯಕರು ಇವರು ದಿನಾಂಕ 
31 - 07 -1998 ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ್ದು, ತಮಗೆ ದಿನಾಂಕ 27 - 05 -1995 ರಂದು ಆಡಳಿತ ಸಹಾಯಕರ ಹುದ್ದೆಗೆ 
ಕೆ.ಸಿ.ಎಸ್‌. ಆರ್‌. ನಿಯಮ 32ರಡಿ ಸ್ವತಂತ್ರ ಪ್ರಭಾರದ ಮೇಲೆ ನೇಮಿಸಿದ್ದು ದಿನಾಂಕ 28 -12 - 1996 ರಿಂದ ಅನ್ವಯಿಸುವಂತೆ ಆಡಳಿತ ಸಹಾಯಕರ 
ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿರುವುದಾಗಿ ತದನಂತರ ಕೇಂದ್ರ ಕಚೇರಿ ಸಹಾಯಕರ ಹುದ್ದೆಗೆ ಅಧಿಕ ಪ್ರಭಾರಕರನ್ನಾಗಿ ನೇಮಕ ಮಾಡಿರುವುದಾಗಿ 
ತಿಳಿಸಿರುತ್ತಾರೆ. ಸೇವೆಯಲ್ಲಿ/ಜೇಷ್ಠತೆಯಲ್ಲಿ ತಮಗಿಂತ ಕಿರಿಯರಾದ ಶ್ರೀ ಹೆಚ್ . ಎಸ್ . ಮಂಜುನಾಥ ಇವರಿಗೆ ದಿನಾಂಕ 30 - 05 - 1986 ರಿಂದ 
ಅನ್ವಯಿಸುವಂತೆ ಆಡಳಿತ ಸಹಾಯಕರ ಹುದ್ದೆಗೆ ಮತ್ತು ದಿನಾಂಕ 11 - 04 - 1991 ರಿಂದ ಅನ್ವಯಿಸುವಂತೆ ಕೇಂದ್ರ ಸ್ಥಾನಿಕ ಸಹಾಯಕ ಹುದ್ದೆಗೆ ಮುಂಬಡ್ತಿ 
ನೀಡಿರುವುದಿಂದ ಮತ್ತು ಶ್ರೀ ಪಿ. ರಾಣಪ್ಪ ಇವರಿಗೆ ದಿನಾಂಕ 30 - 05 - 1986 ರಿಂದಲೇ ಜಾರಿಗೆ ಬರುವಂತೆ ಆಡಳಿತ ಸಹಾಯಕರ ಹುದ್ದೆಗೆ ಪದೋನ್ನತಿ 
ನೀಡಿರುವುದರಿಂದ ಅದರಂತೆ ತಮಗೂ ಸಹ ಆ ದಿನಾಂಕದಿಂದಲೇ ಆಡಳಿತ ಸಹಾಯಕರು ಹಾಗೂ ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಗೆ 
ಪೂರ್ವಾನ್ವಯವಾಗಿ ಬಡ್ತಿಗಳನ್ನು ನೀಡಬೇಕೆಂದು ಕೋರಿರುತ್ತಾರೆ. 

8. ಮೇಲೆ ಓದಲಾದ ಕ್ರಮಸಂಖ್ಯೆ (6) ರ ಪತ್ರದಲ್ಲಿ ಆಯುಕ್ತರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು ಇವರು 1980 
ರಿಂದ 1994 ರವರೆಗೆ ಇಲಾಖೆಯಲ್ಲಿ ಆಡಳಿತ ಸಹಾಯಕರ ಹುದ್ದೆ ಒಂದೇ ಇದ್ದು, ಒಂದು ಹುದ್ದೆಗೆ ಮೀಸಲಾತಿ ಅನ್ವಯಿಸದೇ ಇರುವ ಕಾರಣ ಶ್ರೀ ಹೆಚ್. 
ಎಸ್. ಮಂಜುನಾಥ್ ( ಪರಿಶಿಷ್ಟ ಜಾತಿ) ರವರಿಗೆ ಈ ಮೊದಲು ನೀಡಿದಂತೆ ದಿನಾಂಕ 30 - 05 -1986 ರಿಂದ ಆಡಳಿತ ಸಹಾಯಕ ಹುದ್ದೆಗೆ ಮುಂಬಡ್ತಿ 
ನೀಡುವ ಸಂಬಂಧದಲ್ಲಿ ಜೇಷ್ಠತಾ ಪಟ್ಟಿಯನ್ನು ಮನರಾವಲೋಕನ ಮಾಡಿದ ನಂತರ ಜೇಷ್ಠತೆಯನ್ವಯ ನಿಯಮಾನುಸಾರ ಸೇವೆಯಲ್ಲಿ ಹಿರಿಯ 
ನೌಕರರಾದ ಶ್ರೀ ಎ . ಡಿ . ವೀರಣ್ಣರವರಿಗೆ ಆಡಳಿತ ಸಹಾಯಕರ ಹುದ್ದೆಗೆ ಮುಂಬಡ್ತಿಯ ದಿನಾಂಕವನ್ನು ನಿಗದಿಪಡಿಸಲು ಪರಿಗಣಿಸಬಹುದೆಂದು 
ತಿಳಿಸಿರುತ್ತಾರೆ . 

9. ಆಯುಕ್ತರ ಪ್ರಸ್ತಾವನೆ ಹಾಗೂ ಶ್ರೀ ಎಂ . ಡಿ . ವೀರಣ್ಣ , ನಿವೃತ್ತ ಕೇಂದ್ರ ಸಹಾಯಕರು ಇವರ ಕೋರಿಕೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಲಾಯಿತು. ಕಾಲಕಾಲಕ್ಕೆ ಹೊರಡಿಸಲಾದ ಪ್ರಥಮ ದರ್ಜೆ ಸಹಾಯಕರು, ಅಧೀಕ್ಷಕರು, ಆಡಳಿತ ಸಹಾಯಕ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ 
ಶ್ರೀ ಎ. ಡಿ. ವೀರಣ್ಣ ಇವರು ಶ್ರೀ ಪಿ. ರಾಣಪ್ಪ ಮತ್ತು ಶ್ರೀ ಹೆಚ್. ಎಸ್. ಮಂಜುನಾಥ್ ಇವರುಗಳಿಗಿಂತ ಜೇಷ್ಠತೆಯಲ್ಲಿ ಹಿರಿಯರಾಗಿರುತ್ತಾರೆ. 
ಇಲಾಖೆಯಲ್ಲಿ ಆ ಸಂದರ್ಭದಲ್ಲಿ ಜಾರಿಯಲ್ಲಿದ್ದ ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ಕೇಂದ್ರ ಕಚೇರಿ ಸಹಾಯಕ ಮತ್ತು ಆಡಳಿತ ಸಹಾಯಕ 
ಹುದ್ದೆಗಳು ಮೀಸಲಾಗಿದ್ದವು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 21 ಸೀಹಿಮ 90 , ದಿನಾಂಕ 16 - 11 -1995ರನ್ವಯ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಒಂದೇ 
ಹುದ್ದೆ ಇರುವ ವೃಂದಗಳಲ್ಲಿ ನೇರ ನೇಮಕಾತಿಗಾಗಲೀ ಅಥವಾ ಮುಂಬಡ್ತಿಗಾಗಲೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ 
ವರ್ಗಗಳಿಗಾಗಿ ಭಾರತದ ಸಂವಿಧಾನದ ಅನುಚ್ಛೇದ 15ರಡಿಯಲ್ಲಿ ಹೊರಡಿಸಿದ ಮೀಸಲಾತಿ ಆದೇಶವು ಅನ್ವಯವಾಗುವುದಿಲ್ಲ . ಈ ಅಂಶವನ್ನು ಸರ್ಕಾರಿ 
ಆದೇಶ ಸಂಖ್ಯೆ: ಸಿಆಸುಇ 27 ಸೇಹಿಮ 97, ದಿನಾಂಕ 07 - 09 - 1998ರಲ್ಲಿ ಸ್ಪಷ್ಟವಾಗಿ ಪುನರುಚ್ಚರಿಸಲಾಗಿದೆ. ಶ್ರೀ ಎ . ಡಿ. ವೀರಣ್ಣ ಇವರಿಗಿಂತ 
ಸೇವೆಯಲ್ಲಿ ಕಿರಿಯರಾಗಿದ್ದರೂ ಸಹ ಶ್ರೀ ಪಿ . ರಾಣಪ್ಪ ಮತ್ತು ಶ್ರೀ ಹೆಚ್ . ಎಸ್ . ಮಂಜುನಾಥ್ ಇವರುಗಳು ಆಡಳಿತ ಸಹಾಯಕರ ಹುದ್ದೆಗೆ 
ಪೂರ್ವಾನ್ವಯವಾಗಿ ಮುಂಬಡ್ತಿ ಪಡೆದಿರುತ್ತಾರೆ ಹಾಗೂ ಕೇಂದ್ರ ಸ್ಥಾನಿಕ ಸಹಾಯಕ ಹುದ್ದೆಗೆ ಪದೋನ್ನತಿ ಹೊಂದಿರುತ್ತಾರೆ. ಅದೇ ರೀತಿ 
ಸೇವೆಯಲ್ಲಿ/ಜೇಷ್ಠತೆಯಲ್ಲಿ ಹಿರಿಯ ಅಧಿಕಾರಿಯಾದ ತಮಗೂ ಸಹ ಮುಂಬಡ್ತಿ ನೀಡುವಂತೆ ಶ್ರೀ ಎ . ಡಿ. ವೀರಣ್ಣರವರು ಕೋರಿದ್ದು, ಅದು 
ನಿಯಮಾನುಸಾರವಾಗಿದೆ ಮತ್ತು ನ್ಯಾಯ ಸಮ್ಮತವಾಗಿದೆ. ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ಸರ್ಕಾರ ಶ್ರೀ ಎ . ಡಿ. ವೀರಣ್ಣ, ನಿವೃತ್ತ ಕೇಂದ್ರ ಸ್ಥಾನಿಕ 
ಸಹಾಯಕರು ಇವರ ಮನವಿಗಳನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಬಡ್ತಿ, ವೇತನ ಮತ್ತು ಪಿಂಚಣಿಗಳ ಕ್ರಮಬದ್ದತೆ) ನಿಯಮಗಳು , 1978ರ ನಿಯಮ 
2( 2)ರಡಿ ಹಾಗೂ ಕರ್ನಾಟಕ ನಾಗರೀಕ ಸೇವೆಗಳು ( ಬಡ್ತಿ, ವೇತನ ಮತ್ತು ಪಿಂಚಣಿಗಳ ಕ್ರಮಬದ್ದತೆ) ನಿಯಮಗಳು, 1973ರ ಸೆಕ್ಷನ್ 6ರಡಿ ಪರಿಗಣಿಸಲು 
ತೀರ್ಮಾನಿಸಿದೆ. ಆದ್ದರಿಂದ ಈ ಆದೇಶ. 

ಆದೇಶ ಸಂಖ್ಯೆ : ಪಸಂಮೀ 318 ಪಸಸೇ 2010, ಬೆಂಗಳೂರು, ದಿನಾಂಕ: 18 -12 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಎ . ಡಿ. ವೀರಣ್ಣ , ನಿವೃತ್ತ ಕೇಂದ್ರ ಸ್ಥಾನಿಕ ಸಹಾಯಕರು ಪಶುಪಾಲನಾ ಮತ್ತು 
ಪಶುವೈದ್ಯ ಸೇವಾ ಇಲಾಖೆ, ಇವರಿಗೆ ಕರ್ನಾಟಕ ನಾಗರೀಕ ಸೇವೆಗಳು ( ಬಡ್ತಿ, ವೇತನ ಮತ್ತು ಪಿಂಚಣಿಗಳು ಕ್ರಮಬದ್ದತೆ) ನಿಯಮಗಳು, 1978ರ 
ನಿಯಮ 2( 2)ರನ್ವಯ ದಿನಾಂಕ 30 -05- 1986 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಆಡಳಿತ ಸಹಾಯಕರ ಹುದ್ದೆಗೆ ( ವೇತನ ಶ್ರೇಣಿ ರೂ . 
1,900 - 3,650 ) ಮತ್ತು ದಿನಾಂಕ 11 - 04 -1991 ರಿಂದ ಪೂರ್ವಾನ್ವಯವಾಗಿ ಅನ್ವಯಿಸುವಂತೆ ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಗೆ (ವೇತನ ಶ್ರೇಣಿ ರೂ . 
2,200 -4,070) ಸ್ಥಾನಪನ್ನ ಮುಂಬಡ್ತಿ ನೀಡಿ ಆದೇಶಿಸಿದೆ. ತತ್ಪರಿಣಾಮವಾಗಿ ಸದರಿ ನಿವೃತ್ತ ಅಧಿಕಾರಿಗೆ ಲಭ್ಯವಾಗುವ ಎಲ್ಲಾ ಆರ್ಥಿಕ ಸೌಲಭ್ಯಗಳನ್ನು 
ಕರ್ನಾಟಕ ನಾಗರೀಕ ಸೇವೆಗಳು (ಬಡ್ತಿ, ವೇತನ ಮತ್ತು ಪಿಂಚಣಿಗಳ ಕ್ರಮಬದ್ಧತೆ) ಅಧಿನಿಯಮ, 1973ರ ಸೆಕ್ಷನ್ 6ರನ್ವಯ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಪಿ . ನಾಗರಾಜ 

ಪೀಠಾಧಿಕಾರಿ - 2 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
ಪಿ . ಆರ್ , ನಂ . 142 

( ಪಶುಸಂಗೋಪನೆ - ಎ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೦, ೨೦೧೧ 

eson 
ಕಾರ್ಮಿಕ ಸಚಿವಾಲಯ 
ವಿಷಯ : ಇಲಾಖೆಯ ಕೆಲವು ಫಾರ್ಮಾಸಿಸ್ಟ್ ಹುದ್ದೆಯನ್ನು ಹಿರಿಯ ಫಾರ್ಮಸಿಸ್ಟ್ ಹುದ್ದೆಗೆ ಉನ್ನತೀಕರಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಕಾಇ 59 ಎಎಸ್‌ಐ 2009, ದಿನಾಂಕ 30 - 07 -2010 

2) ನಿರ್ದೇಶಕರು, ಕಾ . ರಾ . ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ಇವರ ಪತ್ರ ಸಂಖ್ಯೆ: ಅಭಿವೃದ್ದಿ/ 12/96 - 97 , 

ದಿನಾಂಕ 06 - 09 - 2010. 

3) ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ: ಸಿಆಸುಇ 38 ಸೇನಿಡಿ 96, ದಿನಾಂಕ 01 - 08 - 1996. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕಾ . ರಾ . ವಿ . ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ಫಾರ್ಮಾಸಿಸ್ಟ್ ಹುದ್ದೆಯಲ್ಲಿರುವ 
ನೌಕರರಿಗೆ ಯಾವುದೇ ಮುಂಬಡ್ತಿ ಅವಕಾಶಗಳು ಇಲಾಖಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಇಲ್ಲದಿರುವುದರಿಂದ ಹಾಗೂ ಆ. ಕು .ಕ. 
ಇಲಾಖೆಯಲ್ಲಿನ ಫಾರ್ಮಾಸಿಸ್ಟ್ರಿಗೆ ಬಡ್ತಿ ಅವಕಾಶಗಳನ್ನು ಕಲ್ಪಿಸಿರುವಂತೆ ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ಫಾರ್ಮಾಸಿಸ್ಟರಿಗೂ 
ಬಡ್ತಿ ಅವಕಾಶ ಕಲ್ಪಿಸಲು ವೇತನ ಆಯೋಗವು ಮಾಡಿರುವ ಹಿನ್ನೆಲೆಯಲ್ಲಿ ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಗೆ ಮಂಜೂರಾಗಿರುವ 
302 ಫಾರ್ಮಾಸಿಸ್ಟ್ ಹುದ್ದೆಗಳಲ್ಲಿ 55 ಹುದ್ದೆಗಳನ್ನು ಹಿರಿಯ ಫಾರ್ಮಾಸಿಸ್ಟ್ ಹುದ್ದೆಗಳೆಂದು ಉನ್ನತೀಕರಿಸಲು ಮಂಜೂರಾತಿ ನೀಡಿದೆ. 

ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ನಿರ್ದೇಶಕರು, ಉನ್ನತೀಕರಿಸಲಾದ 55 ಹಿರಿಯ 
ಫಾರ್ಮಾಸಿಸ್ಟ್ ಹುದ್ದೆಯನ್ನು 05 ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದ ಫಾರ್ಮಾಸಿಸ್ಟ್ ವೃಂದದಿಂದ ಜೇಷ್ಠತೆ ಹಾಗೂ ರೋಸ್ಟರ್ ಅನುಸಾರ 
ಪದೋನ್ನತಿ ಮುಖಾಂತರ ಭರ್ತಿ ಮಾಡಲು ಆದೇಶವನ್ನು ನೀಡುವಂತೆ ಕೋರಿರುತ್ತಾರೆ. 

ಮೇಲೆ ( 3) ರಲ್ಲಿ ಓದಲಾದ ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರದಲ್ಲಿ ನೇಮಕಾತಿ ವಿಧಾನದ ಬಗ್ಗೆ ನಿಯಮಗಳು ಇಲ್ಲದಿದ್ದ ಪ್ರಕರಣದಲ್ಲಿ ಕೆಲವು 
ಷರತ್ತುಗಳಿಗೆ ಒಳಪಡಿಸಿ ಕಾರ್ಯಕಾರಿ ಆದೇಶಗಳನ್ನು ಹೊರಡಿಸಬಹುದಾಗಿದೆಯೆಂದು ತಿಳಿಸಿದ್ದು , ಅದರ 2ನೇ ಷರತ್ತಿನ ಪ್ರಕಾರ ಹೊಸದಾಗಿ ಸೃಜಿಸಿರುವ 
ಹುದ್ದೆಗಳಿಗೆ ಮತ್ತು ನೇಮಕಾತಿ ವಿಧಾನವನ್ನು ರೂಪಿಸದಿರುವ ಹುದ್ದೆಗಳಿಗೆ ನೇಮಕಾತಿ ನಿಯಮಗಳನ್ನು ರೂಪಿಸುವಲ್ಲಿ ವಿಳಂಬವಾಗುವ ಸಾಧ್ಯತೆ ಇರುವ 
ಪ್ರಕರಣಗಳಲ್ಲಿ ಕಾರ್ಯಕಾರಿ ಆದೇಶವನ್ನು ಹೊರಡಿಸಬಹುದೆಂದು ತಿಳಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಾಇ 59 ಎಲ್‌ಎಸ್‌ಐ 2009, ಬೆಂಗಳೂರು, ದಿನಾಂಕ: 27 - 12 - 2010 
ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ( ವೈದ್ಯಕೀಯ) ಸೇವೆಗಳು ಇಲಾಖೆಯಲ್ಲಿ ಉನ್ನತೀಕರಿಸಲಾಗಿರುವ 55 
ಹಿರಿಯ ಫಾರ್ಮಸಿಸ್ಟ್ ಹುದ್ದೆಗೆ ( ವೇತನ ಶ್ರೇಣಿ 10 ,000 -18,150) ಈ ಆದೇಶದ ಅನುಬಂದ - 1 ರಲ್ಲಿ ವಿವರಿಸಿದಂತೆ ಕೆಳಗಿನ ನಿಬಂಧನೆಗಳಿಗೆ ಒಳಪಡಿಸಿ 
ನೇಮಕಾತಿ ವಿಧಾನವನ್ನು ಗೊತ್ತುಪಡಿಸಲಾಗಿದೆ. 
1) ಈ ಕಾರ್ಯಕಾರಿ ಆದೇಶದ ಮುಖಾಂತರ ನಿಗದಿಪಡಿಸಿದ ನೇಮಕಾತಿ ವಿಧಾನವು ಸದರಿ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದ 

ದಿನಾಂಕದಿಂದ 06 ತಿಂಗಳ ಕಾಲ ಮಾತ್ರ ಜಾರಿಯಲ್ಲಿರುತ್ತದೆ. 
2) 06 ತಿಂಗಳ ಒಳಗಾಗಿ ಈ ನೇಮಕಾತಿ ವಿಧಾನವನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ 

ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಳವಡಿಸತಕ್ಕದ್ದು. 
3) 06 ತಿಂಗಳ ಅವಧಿಯ ನಂತರ ಈ ಕಾರ್ಯಕಾರಿ ಆದೇಶವು ತನ್ನಿಂದ ತಾನೇ ರದ್ದಾಗುತ್ತದೆ 

ಈ 55 ಹುದ್ದೆಗಳನ್ನು ಉನ್ನತೀಕರಿಸಲಾಗಿರುವ ಚಿಕಿತ್ಸಾಲಯ / ಆಸ್ಪತ್ರೆಗಳ ವಿವರವನ್ನು ಅನುಬಂಧ-II ರಲ್ಲಿ ಲಗತ್ತಿಸಿದೆ 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಸಿಆಸುಇ 91 ಸೇನಿಡಿ 2010, ದಿನಾಂಕ 06 -12 - 2010ರ 
ಮೂಲಕ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ 

ಕಾರ್ಮಿಕ ಇಲಾಖೆ 
[ ಕಾರಾವಿ ಯೋ ( ವೈ ) ಸೇವೆಗಳು ] 


ಸರ್ಕಾರದ ಆದೇಶ ಸಂಖ್ಯೆ: ಕಾಣ 59 ಎಲ್‌ಎಸ್‌ಐ 2009, ಬೆಂಗಳೂರು, 

ದಿನಾಂಕ 27 - 12 - 2010ಕ್ಕೆ ಅನುಬಂಧ 

ಹುದ್ದೆಯ 
ಹುದ್ದೆಯ ಹೆಸರು 

ನೇಮಕಾತಿ ವಿಧಾನ 


ಕ್ರ. ಸಂ . 


ಅರ್ಹತೆ 


ಸಂಖ್ಯೆ 


ಹಿರಿಯ ಫಾರ್ಮಾಸಿಸ್ಟ್ 


_55 


ಫಾರ್ಮಾಸಿಸ್ಟ್ ವೃಂದದಿಂದ ಅರ್ಹತೆ ಮತ್ತು | ಫಾರ್ಮಾಸಿಸ್ಟ್ ವೃಂದದಲ್ಲಿ ಕನಿಷ್ಠ 05 
ಜೇಷ್ಟತೆಯ ಆಧಾರದ ಮೇರೆಗೆ 

ವರ್ಷಗಳು ಸೇವೆ ಸಲ್ಲಿಸಬೇಕು 


ಗೋವಿಂದಸ್ವಾಮಿ 

ಪೀಠಾಧಿಕಾರಿ 

ಕಾರ್ಮಿಕ ಇಲಾಖೆ 
[ ಕಾರಾವಿ ಯೋ ( ವೈ ) ಸೇವೆಗಳು ] 


೮೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಕಾಇ 59 ಎಲ್‌ಎಸ್‌ಐ 2009 , ಬೆಂಗಳೂರು, 

ದಿನಾಂಕ 27 - 12 - 2010ಕ್ಕೆ ಅನುಬಂಧ - 2 


ಕ್ರ. ಸಂ . 


ಆಸ್ಪತ್ರೆ/ ಚಿಕಿತ್ಸಾಲಯ 


01 - 04 - 2010 
ರಂತೆ ವಿಮಾ 
ಕಾರ್ಡ್‌ಗಳ 
ಸಂಖ್ಯೆ 


01 - 04 -2010 ರಂತೆ ಹೊರ 
ರೋಗಿಗಳ ಸರಾಸರಿ ಪ್ರತಿದಿನಕ್ಕೆ 


ಮಂಜೂರಾತಿಯಾದ 
ಹುದ್ದೆಗಳ ಸಂಖ್ಯೆ 


ಉನ್ನತೀಕರಿಸ 
ಲಾದ ಹುದ್ದೆಗಳ 


ಸಂಖ್ಯೆ 


1555000 


950 ( ಹೊರ ರೋಗಿ ಔಷಧ 

ಉಗ್ರಾಣ) 


05 


311636 


376 


52616 


37434 


25634 


31704 


9 / 


22701 


86 


5627 


250 


78046 


190 


24832 


ನಿರ್ದೇಶಕರ ಕಛೇರಿ ರಾಜಾಜಿನಗರ , 
ಬೆಂಗಳೂರು 
ಕಾರಾವಿ ಆಸ್ಪತ್ರೆ, ಇಂದಿರಾನಗರ, 
ಬೆಂಗಳೂರು (300 ಹಾಸಿಗೆಗಳ 
ಆಸತೆ ) 
ಕಾರಾವಿ ಆಸ್ಪತ್ರೆ , ಮೈಸೂರು, (100 
ಹಾಸಿಗೆಗಳ ಆಸತ್ರೆ) 
ಕಾರಾವಿ ಆಸ್ಪತ್ರೆ, ಮಂಗಳೂರು 
(100 ಹಾಸಿಗೆಗಳ ಆಸತೆ) 
ಕಾರಾವಿ ಆಸ್ಪತ್ರೆ, ದಾವಣಗೆರೆ (50 
ಹಾಸಿಗೆಗಳ ಆಸತ್ರೆ) 
ಕಾರಾವಿ ಆಸ್ಪತ್ರೆ , ಹುಬ್ಬಳ್ಳಿ (50 
ಹಾಸಿಗೆಗಳ ಆಸತ್ರೆ) 
ಕಾರಾವಿ ಆಸ್ಪತ್ರೆ, ಬೆಳಗಾವಿ (50 
ಹಾಸಿಗೆಗಳ ಆಸತ್ರೆ) 
ಕಾರಾವಿ ಆಸ್ಪತ್ರೆ, ದಾಂಡೇಲಿ ( 25 
ಹಾಸಿಗೆಗಳ ಆಸತೆ) 
ಕಾರಾವಿ ರೋಗ ಪತ್ತೆ ಹಚ್ಚುವ 
ಕೇಂದ್ರ , ಬಸವನಗುಡಿ 
ಕಾರಾವಿ ಚಿಕಿತ್ಸಾಲಯ, ಹಲಸೂರು, 
ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ , 
ಬಸವನಗುಡಿ, ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ, ಮೈಸೂರು 
ರಸ್ತೆ, ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ , 
ರಾಜಾಜಿನಗರ - 1, ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ, ಮಾಗಡಿ 
ರಸ್ತೆ, ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ , ಪೀಣ್ಯ, 
ಬೆಂಗಳೂರು (12 ಘಂಟೆಗಳ 
ಚಿಕಿತ್ಸಾಲಯ) 
ಕಾರಾವಿ ಚಿಕಿತ್ಸಾಲಯ , 
ಯಶವಂತಪುರ, ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ , ಯಲಹಂಕ, 
ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ , ದಾಸರಹಳ್ಳಿ , 
ಬೆಂಗಳೂರು (12 ಘಂಟೆಗಳ 
ಚಿಕಿತ್ಸಾಲಯ ) 
ಕಾರಾವಿ ಚಿಕಿತ್ಸಾಲಯ , 
| ಬೊಮ್ಮನಹಳ್ಳಿ, ಬೆಂಗಳೂರು (12 
ಘಂಟೆಗಳ ಚಿಕಿತ್ಸಾಲಯ) 


11618 


18763 


121 


18736 


120 


20505 


132 


63812 


235 


30034 


141 


19319 


65735 


318. 


50391 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


esoa 


21 


25 


29 


ಕಾರಾವಿ ಚಿಕಿತ್ಸಾಲಯ, 
20 . ಬೊಮ್ಮಸಂದ್ರ, ಬೆಂಗಳೂರು 

43932 
( ಬೆಳಿಗ್ಗೆ 9 ರಿಂದ ಸಂಜೆ 4) 
ಕಾರಾವಿ ಚಿಕಿತ್ಸಾಲಯ , 

31596 
ವಿಲ್ಸನ್‌ಗಾರ್ಡನ್, ಬೆಂಗಳೂರು 
ಕಾರಾವಿ ಚಿಕಿತ್ಸಾಲಯ , ಜಯನಗರ, 

20476 
ಬೆಂಗಳೂರು 

ಕಾರಾವಿ ಚಿಕಿತ್ಸಾಲಯ, ದ್ಯಾವಸಂದ್ರ 10210 
24 ಕಾರಾವಿ ಚಿಕಿತ್ಸಾಲಯ , ಬೃಂದಾವನ, 

6419 
ಮೈಸೂರು| 
ಕಾರಾವಿ ಚಿಕಿತ್ಸಾಲಯ, 

8982 
ನಂಜನಗೂಡು 
| ಕಾರಾವಿ ಚಿಕಿತ್ಸಾಲಯ , ಹುಬ್ಬಳ್ಳಿ-1 18153 
ಕಾರಾವಿ ಚಿಕಿತ್ಸಾಲಯ , 

16862 
ಪ್ರೇಜರ್‌ ಟೌನ್ 
ಕಾರಾವಿ ಚಿಕಿತ್ಸಾಲಯ, 

5806 
ಶ್ರೀರಾಮಪುರ 
ಕಾರಾವಿ ಚಿಕಿತ್ಸಾಲಯ , 

6583 
ರಾಜಾಜಿನಗರ - 2 
ಕಾರಾವಿ ಚಿಕಿತ್ಸಾಲಯ , ವಿಶ್ವನೀಡಂ 14451 
ಕಾರಾವಿ ಚಿಕಿತ್ಸಾಲಯ , ಮಾರತ್‌ಹಳ್ಳಿ 14113 
ಕಾರಾವಿ ಚಿಕಿತ್ಸಾಲಯ , 

52700 
| ದೊಡ್ಡಬಳ್ಳಾಪುರ ( ಗ್ರಾಮಾಂತರ) | 
ಕಾರಾವಿ ಚಿಕಿತ್ಸಾಲಯ , 

4957 
ಕೊತ್ವಾಲ್‌ಗಲ್ಲಿ, (ಕೆ.ಎಸ್.ಆರ್. ಟಿ. ಸಿ.) | 
ಕಾರಾವಿ ಚಿಕಿತ್ಸಾಲಯ , ಧಾರವಾಡ 6931 
ಕಾರಾವಿ ಚಿಕಿತ್ಸಾಲಯ , ಎಂ .ಎಸ್.ಕೆ. 

1711 
ಮಿಲ್ಸ್, ಗುಲ್ಬರ್ಗಾ 
ಕಾರಾವಿ ಚಿಕಿತ್ಸಾಲಯ , ರಾಬರ್‌ಸನ್ 

5768 
ಪೇಟೆ, ಕೋಲಾರ 
ಕಾರಾವಿ ಚಿಕಿತ್ಸಾಲಯ , 

12743 
ಪಣಂಬೂರು, ಮಂಗಳೂರು 
ಕಾರಾವಿ ಚಿಕಿತ್ಸಾಲಯ , ಭದ್ರವಾತಿ 

5206 - 235 

| 02 
ಕಾರಾವಿ ಚಿಕಿತ್ಸಾಲಯ , ತುಮಕೂರು 11956 

79 
ಒಟ್ಟು 

55 
ಗೋವಿಂದಸ್ವಾಮಿ 

ಪೀಠಾಧಿಕಾರಿ 

ಕಾರ್ಮಿಕ ಇಲಾಖೆ 
ಪಿ. ಆರ್. ನಂ . 143 

[ಕಾರಾವಿ ಯೋ ( ವೈ ) ಸೇವೆಗಳು] 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಆರ್ .ಆರ್. ಆರ್ . ಯೋಜನೆಯಡಿ ಧಾರವಾಡ ಜಿಲ್ಲೆಯ ಪ್ಯಾಕೇಜ್ - 03 ಕಾಮಗಾರಿಯ ಟೆಂಡರ್ ಪ್ರಸ್ತಾವನೆಯನ್ನು 

ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರದ ಸಂಖ್ಯೆ: 

ಮುಇಂ/ ಸನಿ/( ಉ ) ವಲಯ / ಬಿಜೆಪಿ/ಎಇ-3 /2010 - 11 /6093 , ದಿನಾಂಕ 15 -11- 2010 . 
2) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 27 - 11 - 2010ರ ಪತ್ರ ಸಂಖ್ಯೆ: 
ಮುಸದ/ ಅಪ್ತಶಾಖೆ/ ಟೆಂಡರ್ /08 - 09 /3440. 


37 


38 


39 


02 


೮೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


2 


| 


ಪ್ರಸ್ತಾವನೆ : 

- ಆರ್‌. ಆರ್‌.ಆರ್‌. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ ಪೈಕಿ 
ಧಾರವಾಡ ಜಿಲ್ಲೆ ಕಲಘಟಗಿ ತಾಲ್ಲೂಕಿನ ಕೆಳಕಂಡ ಕಾಮಗಾರಿಗಳು ಸೇರಿದ್ದು , ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ವಿವರಗಳು ಕೆಳಕಂಡಂತಿವೆ. 

ಆಡಳಿತಾತ್ಮಕ | 
ಭಾರತ ಸರ್ಕಾರ 

ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ | ಅನುಮೋದನೆ ಹಾಗೂ 
ಕ್ರ. ಸಂ . ಕಾಮಗಾರಿ ಹೆಸರು ದಿಂದ ಅನುಮೋದನೆ 

ಮಂಜೂರಾತಿ ನೀಡಿದ ಪ್ರಾಧಿಕಾರ ತಾಂತ್ರಿಕ ಮಂಜೂರಾತಿ 
ಯಾಗಿರುವ ಮೊತ್ತ 

ನೀಡಿರುವ ವಿವರ 
ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, | ರೂ . 20.00 ಲಕ್ಷ 
ಮುಕ್ಕಲ ಕೆರೆ ಅಭಿವೃದ್ಧಿ 20 . 00 

ಬೆಳಗಾವಿ 

ರಿ . ಸಂಖ್ಯೆ: 53/ 6 - 2010 
ಚೆಳಮಟ್ಟಿ ಕೆರೆ ಸರ್ವೆ ನಂ . 53 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, | ರೂ . 20 .00 ಲಕ್ಷ 

20. 00 
* ಅಭಿವೃದ್ಧಿ 

ಬೆಳಗಾವಿ 

ರಿ . ಸಂಖ್ಯೆ : 66/ 6 - 2010 | 
ಗಂಜಿಗಟ್ಟಿ ಕಾಮಶೆಟ್ಟಿ ಕೆರೆ 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, 
| 
3 

ರೂ . 15 .00 ಲಕ್ಷ 
15 . 00 
ಅಭಿವೃದ್ಧಿ 

ಬೆಳಗಾವಿ 

ರಿ. ಸಂಖ್ಯೆ : 55 /6 - 2010 
ಹುಲಗಿನಕೊಪ್ಪ ಜೊಂಡಿಗೇರಿ 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, | ರೂ . 30 .00 ಲಕ್ಷ 

30.00 
ಕೆರೆ ಅಭಿವೃದ್ಧಿ 

ಬೆಳಗಾವಿ 

ರಿ. ಸಂಖ್ಯೆ: 68/ 6 - 2010 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, | 
ಮಂಗೇಶಿ ಕೆರೆ ಅಭಿವೃದ್ದಿ 

ರೂ . 25.00 ಲಕ್ಷ 
25 . 00 

ಬೆಳಗಾವಿ 

ರಿ . ಸಂಖ್ಯೆ : 67 /6 - 2010 
ದಂಡಾಪುರ ಸಲಗಿನ ಕೊಪ್ಪ ಕೆರೆ 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, | ರೂ . 24.16 ಲಕ್ಷ 

24.16 
ಅಭಿವೃದ್ಧಿ 

ಬೆಳಗಾವಿ 

ರಿ. ಸಂಖ್ಯೆ : 49 /6 - 2010 
ಬೆಂಡಿಕೇರಿ ಕೆರೆ ಅಭಿವೃದ್ದಿ 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, | - ರೂ . 20.00 ಲಕ್ಷ 
20 .00 

ಬೆಳಗಾವಿ 

ರಿ . ಸಂಖ್ಯೆ : 52 / 6 - 2010 
ఒటు 

154.16 
ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಈ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟನೆಯನ್ನು (2ನೆ ಕರೆ) ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

25 - 09 - 2010 | 
| ಜಿಲ್ಲಾ ಟೆಂಡರ್‌ ಬುಲೆಟಿನ್ 

25 - 09 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

01 - 10 - 2010 
ಡೆಕ್ಕನ್ ಕೋನಿಕಲ್ ಆಂಗ್ಲ ದಿನಪತ್ರಿಕೆ 

31 - 09 - 2010 
ದಿನಾಂಕ 17 - 10 -2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ ಇಬ್ಬರು ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 25 -10 -2010ರಂದು 
ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 20 ,89 ,335 / 
( ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ| 

ರೂ . 1,52 ,53 , 495 / 
ಮಂಜೂರಾದ 
ಟೆಂಡರ್‌ನಲ್ಲಿ 

ಅಂದಾಜಿನ 
ಗುತ್ತಿದಾರರು 

ದರಗಳ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ 

ಪರಿಷ್ಕರಿಸಿದ ದರಗಳ ಮೇಲಿನ 

ನಮೂದಿಸಿರುವ 
ಸಂಖ್ಯೆ 

ಮೇಲಿನ ಶೇಕಡಾವಾರು ಹೆಚ್ಚಳ/ಕಡಿಮೆ 
ದರಗಳಂತೆ 

ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ ಕಡಿಮೆ 
ಜಗದೀಶ ಜಿ . ಹೊಸಮನಿ, 

1,61,71 ,179/ 33. 76 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

6.02 ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಜಗದೀಶ ಜಿ. ಹೊಸಮನಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 6.02 ರಷ್ಟು ಹೆಚ್ಚಾಗಿದ್ದು 
ಸದರಿಯವರ ಟಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 


ಕ್ರಮ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೦, ೨೦೧೧ 


೮೦೫ 


ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 
25 -11 -2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,52 ,53 , 495/ - ಗಳ ಮೇಲೆ 
ಶೇಕಡ 5. 00 ರಷ್ಟು ಹೆಚ್ಚಿನ ದರಗಳಿಗೆ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ . ಸಮಿತಿಯ ಶಿಫಾರಸ್ಸನ್ನು ಪರಿಶೀಲಿಸಿ, ಟೆಂಡರನ್ನು ಪರಿಷ್ಕೃತ ಮೊತ್ತದ ಮೇಲೆ ಶೇಕಡ 1.00 ರಷ್ಟು ಹೆಚ್ಚಿನ ದರಗಳಲ್ಲಿ ಅಂದರೆ ರೂ . 
1,54,06,030/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಜಗದೀಶ ಜಿ ಹೊಸಮನಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 92 ಕೆಜಿದು 2010, ಬೆಂಗಳೂರು, ದಿನಾಂಕ: 1ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅರ್. ಆರ್.ಆರ್. ಯೋಜನೆಯಡಿ ಧಾರವಾಡ ಜಿಲ್ಲೆಯ ಪ್ಯಾಕೇಜ್ - 03 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,52 ,53, 495/ -ಗಳ ಮೇಲೆ ಶೇಕಡ 

ಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,54 ,06,030 / - ಗಳಿಗೆ ( ರೂ . ಒಂದು ಕೋಟಿ ಐವತ್ತು ನಾಲ್ಕು ಲಕ್ಷ ಆರು ಸಾವಿರದ ಮುವತ್ತು ಮಾತ್ರ) 
ಕಾಮಗಾರಿಯನ್ನು ಶ್ರೀ ಜಗದೀಶ ಜಿ . ಹೊಸಮನಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3, ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , ನಂ . 193 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೀದರ್ ಜಿಲ್ಲೆಯ ಔರಾದ್ ತಾಲ್ಲೂಕಿನ ಭೋಪಾಲಗಡ ಬೆಳಕೋಣೆ ಸಣ್ಣ ನೀರಾವರಿ ಕೆರೆ ಅಭಿವೃದ್ದಿ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : 

ಮುಇಂ/ ಸನಿ /( ಉ ) ವಲಯ /ಬಿಜೆಪಿ/ ಎಇ - 6/2010 - 11/5824 , ದಿನಾಂಕ 27 -10 - 2010 . 
2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ನಯೋಕಾ 2009, ದಿನಾಂಕ 06 - 01 -2010 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 27 - 11 - 2010ರ ಪತ್ರ ಸಂಖ್ಯೆ : 

ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09 /3440. 
ಪ್ರಸ್ತಾವನೆ : 

ಬೀದರ್ ಜಿಲ್ಲೆಯ ಔರಾದ್ ತಾಲ್ಲೂಕಿನ ಭೋಪಾಲಗೌಡ ಬೆಳಕೋಣೆ ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿ ಕಾಮಗಾರಿಯ ರೂ . 50 .00 ಲಕ್ಷಗಳ 
ಅಂದಾಜು ಪಟ್ಟಿಗೆ ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಬೀದರ್ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ಕರ್ನಾಟಕ ರಾಜ್ಯ ಪತ್ರ 

29 - 07 - 2010 | 
| ಜಿಲ್ಲಾ ಟೆಂಡರ್ ಬುಲೆಟಿನ್ 

26 - 07 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

25 - 07 - 2010 
ದಿನಾಂಕ 21 - 08 - 2010ರಂದು ಟೆಂಡರ್‌ ಅನ್ನು ತೆರೆದು ಪರಿಶೀಲಿಸಲಾಗಿದ್ದು , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಟೆಂಡರ್‌ನಲ್ಲಿ ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

| ರೂ . 48 ,59 ,427/ 
ಪ್ರಸಕ್ತ ಸಾಲಿನ ದರಗಳಿಗೆ (2007 -08ನೇ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) | ರೂ . 45,33 ,421/ 
( ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


೮೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಕ್ರಮ 


ಮಂಜೂರಾದ 
ಟೆಂಡರ್‌ನಲ್ಲಿ 

ಅಂದಾಜಿನ 
ಗುತ್ತಿದಾರರು 

ದರಗಳ 

ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ 
ಸಂಖ್ಯೆ 

ಮೇಲಿನ 
ದರಗಳಂತೆ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ / ಕಡಿಮೆ 
ಶ್ರೀ ಗುರುನಾಥ ಕೊಳೂರ 
50,96, 240 / 4.87 ಹೆಚ್ಚು 

12. 41 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಗುರುನಾಥ ಕೊಳೂರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಅರ್ಹತೆ ಹೊಂದಿದ 
ಗುತ್ತಿಗೆದಾರಾಗಿದ್ದು ಇವರು ಸಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 12.41 ರಷ್ಟು 
ಹೆಚ್ಚಾಗಿದ್ದು ಸದರಿಯವರ ಟಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 
ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 
25 - 11- 2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ (2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 45 ,33,421/- ಗಳ ಮೇಲೆ ಶೇಕಡ 11.50 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 50 ,54,764/ - ಗಳಿಗೆ 
ಕಾಮಗಾರಿಯನ್ನು ಶ್ರೀ ಗುರುನಾಥ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ 
ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 90 ಕೆಜಿದು 2010 , ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲ್ಲೂಕಿನ ಭೋಪಾಲಗಡ ಬೆಳಕೋಣೆ ಸಣ್ಣ ನೀರಾವರಿ 
ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ (2007 - 08ನೆ ಸಾಲಿನ ದರಗಳು 2010 -11ನೇ ಸಾಲಿಗೆ ಮುಂದುವರೆಸಿದಂತೆ) ದರಗಳನ್ನು 
ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 45,33,421/ - ಗಳ ಮೇಲೆ ಶೇಕಡ 11.50 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 50,54,764/ 
ಗಳಿಗೆ ( ರೂ . ಐವತ್ತು ಲಕ್ಷ ಐವತ್ತನಾಲ್ಕು ಸಾವಿರದ ಏಳುನೂರ ಅರವತ್ತ ನಾಲ್ಕು ಮಾತ್ರ) ಕಾಮಗಾರಿಯನ್ನು ಶ್ರೀ ಗುರುನಾಥ ಕೊಳ್ಳೂರ, 1ನೇ ದರ್ಜೆ 
ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3, ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. ನಂ . 194 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕು, ವಿಷ್ಣುಸಮುದ್ರ ಕೆರೆಯ ದುರಸ್ಥಿ ಜೀರ್ಣೋದ್ದಾರ ಮತ್ತು 

ಪುನರುಜೀವನ ಕಾಮಗಾರಿಯ ಟೆಂಡರ್‌ ಕುರಿತು . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 26 ಕೆಜಿದು 2010( 7) ದಿನಾಂಕ 19 - 05 - 2010 

2) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ ತಾಂ . 
- 2 /ಸಇ೦.೭ / ಚಿಕ್ಕಮಗಳೂರು/ ವಿಷ್ಣುಸಮುದ್ರ ಕೆರೆ/ ಇ - ಟೆಂಡರ್ /2010 - 3359, ದಿನಾಂಕ 23 - 11- 2010 . 
2) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 27- 11 -2010ರ ಪತ್ರ ಸಂಖ್ಯೆ : 

ಮುಸದ/ ಅಪಶಾಖೆ/ ಟೆಂಡರ್ /08 - 09 /3440 . 
ಪ್ರಸ್ತಾವನೆ : 

ಆರ್.ಆರ್‌.ಆರ್‌. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ ಪೈಕಿ 
ಚಿಕ್ಕಮಗಳೂರು ಜಿಲ್ಲೆ , ಕಡೂರು ತಾಲ್ಲೂಕು, ವಿಷ್ಣುಸಮುದ್ರ ಕೆರೆಯ ದುರಸ್ಥಿ , ಜೀರ್ಣೋದ್ದಾರ ಮತ್ತು ಪುನರುಜ್ಜಿವನ ಕಾಮಗಾರಿಯು ಸೇರಿದ್ದು ಈ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


೮೦೭ 


ಕ್ರಮ 


ಕಾಮಗಾರಿಗೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ರೂ . 350. 00 ಲಕ್ಷ ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ಹಾಗೂ ಮುಖ್ಯ 
ಇಂಜಿನಿಯರ್ ಇವರ ಸಿ . ಇ.ಆರ್. ಸಂಖ್ಯೆ 85 /2010 - 11ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್ ಬುಲೆಟಿನ್ 

05 - 07 -2010 
ರಾಜ್ಯ ಟೆಂಡರ್ ಬುಲೆಟಿನ್ 

07 - 07 - 2010 
ದಿ ನ್ಯೂ ಇಂಡಿಯನ್ ಎಕ್ಸ್ ಪ್ರೆಸ್‌ , ಪ್ರಜಾವಾಣಿ ಹಾಗೂ ವಿಜಯ ಕರ್ನಾಟಕ ದಿನ ಪತ್ರಿಕೆ 

08 - 07 -2010 
ಅನಿವಾರ್ಯ ಕಾರಣಗಳಿಂದ ಕಾರ್ಯಪಾಲಕ ಇಂಜಿನಿಯರ್, ಸ. ನೀ . ವಿಭಾಗ , ಹಾಸನರವರು 2 ಬಾರಿ ಟೆಂಡರ್ ಮುಂದೂಡಿಕೆ ಪ್ರಕಟಣೆ 
ನೀಡಿರುತ್ತಾರೆ ಟೆಂಡರಿನ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 21 - 10 - 2010ರಂದು ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರಿನಲ್ಲಿ 
ಭಾಗವಹಿಸಿದ್ದ 4 ಜನ ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 08 -11 - 2010ರಂದು 
ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪರೀಷತ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 2 ,76, 33 ,862 / 

ಟೆಂಡರ್‌ನಲ್ಲಿ ಗುತ್ತಿದಾರರು ಮಂಜೂರಾದ ಅಂದಾಜಿನ ಹಾಗೂ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ ದರಗಳಂತೆ ಪರಿಷ್ಕರಿಸಿದ ದರಗಳ ಮೇಲಿನ 
ಸಂಖ್ಯೆ 

ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ಶ್ರೀ ಎಸ್. ನಾರಾಯಣ ರೆಡ್ಡಿ 

3,15,15,791/ 

14.04 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಎಸ್ . ನಾರಾಯಣ ರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.04 ರಷ್ಟು ಹೆಚ್ಚಾಗಿದ್ದು ಸದರಿಯವರ 
ಟಿಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರು ಮೇಲೆ (2) ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 25 -11 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪ್ರಸಕ್ತ ಸಾಲಿನ ದರಗಳಿಗೆ (2007 - 08ನೆ ಸಾಲಿನ ದರಗಳು 2010 -11ನೇ 
ಸಾಲಿಗೆ ಮುಂದುವರೆಸಿದಂತೆ) ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 2,76,33,862/- ಗಳ ಮೇಲೆ ಶೇಕಡ 13. 00 ರಷ್ಟು ಹೆಚ್ಚಿನ ದರದಲ್ಲಿ 
ಅಂದರೆ ರೂ . 3,12,26,264/- ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ನಾರಾಯಣ ರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ ಶಿಫಾರಸ್ಸು 
ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 97 ಕೆಜಿದು 2010 , ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ವಿಷ್ಣುಸಮುದ ಕೆರೆಯ ದುರಸಿ 
ಜೀರ್ಣೋದ್ದಾರ ಮತ್ತು ಪುನರುಜ್ಜಿವನ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ 
ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 2,76,33,862 /- ಗಳ ಮೇಲೆ ಶೇ . 13 - 00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 3,12,26,264/- ಗಳಿಗೆ ( ರೂ . 
ಮೂರುಕೋಟಿ ಹನ್ನೆರಡು ಲಕ್ಷ ಇಪ್ಪತ್ತಾರು ಸಾವಿರದ ಇನ್ನೂರ ಅರವತ್ತನಾಲ್ಕು) ಕಾಮಗಾರಿಯನ್ನು ಶ್ರೀ ಎಸ್. ನಾರಾಯಣ ರೆಡ್ಡಿ, 1ನೇ ದರ್ಜೆ 
ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಪಿ . ಆರ್‌. ನಂ . 195 


esoes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಕ್ರ. ಸಂ . 


- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಆರ್. ಆರ್. ಆರ್. ಯೋಜನೆಯಡಿ ಧಾರವಾಡ ಜಿಲ್ಲೆಯ ಪ್ಯಾಕೇಜ್ - 02 ಕಾಮಗಾರಿಯ ಟೆಂಡರ್ ಪ್ರಸ್ತಾವನೆಯನ್ನು 

ಅನುಮೋದಿಸುವ ಬಗ್ಗೆ . 
: 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ/ಸನೀ /( ಉ ) ವಲಯ /ಬಿಜೆಪಿ/ ಎಇ - 3/2010 - 11/6094 , ದಿನಾಂಕ. 2010. 
2 ) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 27 - 11 - 2010ರ ಪತ್ರ ಸಂಖ್ಯೆ : 

ಮುಸದ/ ಅಪಶಾಖೆ/ ಟೆಂಡರ್ /08 - 09 /3440 . 
ಪ್ರಸ್ತಾವನೆ : 

ಆರ್‌. ಆರ್‌.ಆರ್‌. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ ಪೈಕಿ 
ಧಾರವಾಡ ಜಿಲ್ಲೆ, ಧಾರವಾಡ ತಾಲ್ಲೂಕಿನ ಕೆಳಕಂಡ ಕಾಮಗಾರಿಗಳು ಸೇರಿದ್ದು , ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ವಿವರಗಳು ಕೆಳಕಂಡಂತಿವೆ. 
ಭಾರತ ಸರ್ಕಾರ ದಿಂದ 

ಆಡಳಿತಾತ್ಮಕ ಅನುಮೋದನೆ 
ಆಡಳಿತಾತ್ಮಕ ಅನುಮೋದನೆ ಹಾಗೂ 

ಹಾಗೂ ತಾಂತ್ರಿಕ 
ಕಾಮಗಾರಿ ಹೆಸರು 

ಅನುಮೋದನೆ 

ತಾಂತ್ರಿಕ ಮಂಜೂರಾತಿ ನೀಡಿದ ಪ್ರಾಧಿಕಾರ ಮಂಜೂರಾತಿ ನೀಡಿರುವ 
ಯಾಗಿರುವ ಮೊತ್ತ 

ವಿವರ 
ಹಿಂಡಸಗೇರಿ ಕಾಸಿನಟ್ಟಿ ಕೆರೆ ಸ. 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ರೂ . 30.00 ಲಕ್ಷ ರಿ . 

30. 00 
ನಂ . 196 ಅಭಿವೃದ್ಧಿ 

ವೃತ್ತ, ಬೆಳಗಾವಿ | 

ಸಂಖ್ಯೆ: 73 / 6 - 2010 
ಗುಳೇದಕೊಪ್ಪ ಕುಬಸದಕೆರೆ 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ರೂ . 17.00 ಲಕ್ಷ ರಿ . 

17. 00 
ಅಭಿವೃದ್ದಿ 

ವೃತ್ತ, ಬೆಳಗಾವಿ | 

ಸಂಖ್ಯೆ: 51/6 - 2010 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ರೂ . 44.00 ಲಕ್ಷ ರಿ. 
3 | ಮುಡಕಿಕೊಪ್ಪ ಕೆರೆ ಅಭಿವೃದ್ಧಿ 44.00 

ವೃತ್ತ, ಬೆಳಗಾವಿ 

ಸಂಖ್ಯೆ : 70/6 - 2010 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ರೂ . 15.00 ಲಕ್ಷ ರಿ. 
ಅಳ್ಳಾವರ ತುಂಬ ಕೆರೆ ಅಭಿವೃದ್ಧಿ 15 .00 

ವೃತ್ತ, ಬೆಳಗಾವಿ 

ಸಂಖ್ಯೆ: 69 /6 - 2010 
ಹಿಂಡಸಗೇರಿ ಕುಲಕರ್ಣಿ ಕೆರೆ | 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ರೂ . 15. 00 ಲಕ್ಷ ರಿ. 

15 . 00 
ಅಭಿವೃದ್ಧಿ 

ವೃತ್ತ, ಬೆಳಗಾವಿ 

ಸಂಖ್ಯೆ : 64 /6 - 2010 
ಒಟ್ಟು 

121 .00 
ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ ಟೆಂಡರ್ ಬುಲೆಟಿನ್ 

25 - 09 - 2010 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

25 - 09 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

01 - 10 - 2010 
ಡೆಕ್ಕನ್ ಕೋನಿಕಲ್ ಆಂಗ್ಲ ದಿನಪತ್ರಿಕೆ 

31 - 09 - 2010 
ದಿನಾಂಕ 17 - 10 -2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ ಇಬ್ಬರು ಗುತ್ತಿಗೆದಾರರು ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 27 - 10 - 2010ರಂದು 
ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 92 , 01,463 / 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,17, 23 ,391 / 
ಮಂಜೂರಾದ 
ಟೆಂಡರ್‌ನಲ್ಲಿ 

ಅಂದಾಜಿನ 
ಗುತ್ತಿಗೆದಾರರು 

ದರಗಳ ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ 

ಮೇಲಿನ ಶೇಕಡಾವಾರು ಹೆಚ್ಚಳ /ಕಡಿಮೆ 
ದರಗಳಂತೆ 

ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ / ಕಡಿಮೆ 
ಶ್ರೀ ಎಂ . ಎಸ್ . ಸಂಕಾಗೌಡಸಾನಿ 

1, 41,50,920/ 53.79 ಹೆಚ್ಚು 20 .71 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಎಂ . ಎಸ್. ಸಂಕಾಗೌಡಸಾನಿ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 20 . 71 ರಷ್ಟು ಹೆಚ್ಚಾಗಿದ್ದು 


ಕ್ರಮ 


ಸಂಖ್ಯೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦, ೨೦೧೧ 


೮೦೯ 


ಸದರಿಯವರ ಟಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 25 - 11 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,17,23 ,391/ - ಗಳ ಮೇಲೆ ಶೇಕಡ 
5.00 ರಷ್ಟು ಹೆಚ್ಚಿನ ದರಗಳಿಗೆ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಸಮಿತಿಯ ಶಿಫಾರಸ್ಸನ್ನು ಪರಿಶೀಲಿಸಿ, ಟೆಂಡರನ್ನು ಪರಿಷ್ಕತ ಮೊತ್ತದ ಮೇಲೆ ಶೇಕಡ 1.00 ರಷ್ಟು ಹೆಚ್ಚಿನ ದರಗಳಲ್ಲಿ ಅಂದರೆ ರೂ . 1,18,40,625/ - ಗಳಿಗೆ 
ಕಾಮಗಾರಿಯನ್ನು ಶ್ರೀ ಎಂ . ಎಸ್. ಸಂಕಾಗೌಡಸಾನಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಣ 93 ಕೆಜಿದು 2010 , ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅರ್.ಆರ್.ಆರ್. ಯೋಜನೆಯಡಿ ಧಾರವಾಡ ಜಿಲ್ಲೆಯ ಪ್ಯಾಕೇಜ್ - 02 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,17 ,23,391 /- ಗಳ ಮೇಲೆ ಶೇಕಡ 
1.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,18,40 ,625 /- ( ರೂ . ಒಂದು ಕೋಟಿ ಹದಿನೆಂಟು ಲಕ್ಷ ನಲವತ್ತು ಸಾವಿರದ ಆರು ನೂರ ಇಪ್ಪತ್ತೈದು 
ಮಾತ್ರ) ಕಾಮಗಾರಿಯನ್ನು ಶ್ರೀ ಎಂ . ಎಸ್ . ಸಂಕಾಗೌಡಸಾನಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. ನಂ . 196 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ ಹೊಸಟ್ಟಿ ಗ್ರಾಮದ ಹತ್ತಿರ ಅಗ್ರಾಣಿ ಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : 

ಮುಇ೦ / ಸನಿ ( ಉ ) ವಲಯ /ಬಿಜೆಪಿ / ಎಇ -1 /2010 - 11 /5870 , ದಿನಾಂಕ 02 - 11 - 2010 . 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 (6) ದಿನಾಂಕ 24 -12 - 2009 
3) ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 27 - 11 - 2010ರ ಪತ್ರ ಸಂಖ್ಯೆ: 
ಮುಸದ/ ಅಪ್ತಶಾಖೆ/ಟೆಂಡರ್ /08 - 09 /3440. 


ಪ್ರಸ್ತಾವನೆ : 

ಎ. ಐ. ಬಿ. ಪಿ. ಕಾರ್ಯಕ್ರಮದಡಿ ಅನುಮೋದನೆ ಗೊಂಡಿರುವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ ಹೊಸಟ್ಟಿ ಗ್ರಾಮದ ಹತ್ತಿರ ಅಗ್ರಾಣಿ ಹಳ್ಳಕ್ಕೆ 
ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 89.90 ಲಕ್ಷಗಳ ಅಂದಾಜು ಪಟ್ಟಿಗೆ ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ 
ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿದೆ. 

ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

23 - 08 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

28 - 08 - 2010 
ದಿನಾಂಕ 04 - 10 -2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ ಏಕೈಕ ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 12 -10 - 2010ರಂದು ತೆರೆಯಲಾಗಿದೆ . ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

| ರೂ . 87 ,06, 663 / 
ಪ್ರಸಕ್ತ ಸಾಲಿನ ದರಗಳಿಗೆ ( 2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) ) ರೂ . 83, 21 ,610/ 
( ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


೮೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಕ್ರಮ 


ಟೆಂಡರ್‌ನಲ್ಲಿ ಮಂಜೂರಾದ 
ಗುತ್ತಿದಾರರು ಅಂದಾಜಿನ ದರಗಳ 

ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ 

ಮೇಲಿನ 
ಸಂಖ್ಯೆ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ದರಗಳಂತೆ ಟೆಂಡರಿನ | ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 
ಶ್ರೀ ಹೆಚ್ . ಬಿ. ದಳವಾಯಿ 

1, 00 ,00,736 / 14. 86 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

20.18 ಹೆಚ್ಚು 
ಮೇಲ್ಕಂಡ ಶ್ರೀ ಹೆಚ್ . ಬಿ. ದಳವಾಯಿ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿದ ಅರ್ಹತೆ ಹೊಂದಿದ 
ಗುತ್ತಿಗೆದಾರಾಗಿರುತ್ತಾರೆ. ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 20.18 
ರಷ್ಟು ಹೆಚ್ಚಾಗಿದ್ದು ಸದರಿಯವರ ಟಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 25 -11 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ (2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 83,21,610/ - ಗಳ ಮೇಲೆ ಶೇಕಡ 14 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 94,86,635/ - ಗಳಿಗೆ 
ಕಾಮಗಾರಿಯನ್ನು ಶ್ರೀ ಹೆಚ್ . ಬಿ . ದಳವಾಯಿ , 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ 
ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ 
ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 48 ಅಪಿಬಂ 2010, ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ ಹೊಸಟ್ಟಿ ಗ್ರಾಮದ ಹತ್ತಿರ ಅಗ್ರಾಣಿ ಹಳ್ಳಕ್ಕೆ 
ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ (2007 - 08ನೆ ಸಾಲಿನ ದರಗಳು 2010 -11ನೇ ಸಾಲಿಗೆ 
ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 83 , 21 ,610/- ಗಳ ಮೇಲೆ ಶೇಕಡ 14 ರಷ್ಟು ಹೆಚ್ಚಿನ ದರಗಳಿಗೆ 
ಅಂದರೆ ರೂ . 94,86 ,635 / - ಗಳಿಗೆ ( ರೂ . ತೊಂಬತ್ತು ನಾಲ್ಕು ಲಕ್ಷ ಎಂಬತ್ತಾರು ಸಾವಿರದ ಆರು ನೂರ ಮೂವತೈದು ಮಾತ್ರ) ಕಾಮಗಾರಿಯನ್ನು ಶ್ರೀ 
ಹೆಚ್ . ಬಿ. ದಳವಾಯಿ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. ನಂ . 197 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ನಾಗರಾಳ ಮತ್ತು ನೀರಲಗಿ ಗ್ರಾಮಗಳ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ 

ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : 

- ಮುಇ೦ / ಸನಿ ( ಉ ) ವಲಯ/ ಬಿಜೆಪಿ / ಎಂ - 3/2010 - 11/ 6155, ದಿನಾಂಕ 22 -11 - 2010 . 
2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ನಯೋಕಾ 2009, ದಿನಾಂಕ 06 - 01 - 2010 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 27 - 11 - 2010ರ ಪತ್ರ ಸಂಖ್ಯೆ: 
ಮುಸದ/ ಅಪ್ತಶಾಖೆ/ ಟೆಂಡರ್ /08 - 09 / 3440. 


ಲಾ 


ಪ್ರಸ್ತಾವನೆ : 

ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ನಾಗರಾಳ ಮತ್ತು ನೀರಲಗಿ ಗ್ರಾಮಗಳ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ 
ರೂ . 94 .50 ಲಕ್ಷಗಳ ಅಂದಾಜು ಪಟ್ಟಿಗೆ ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಬಾರ್ಡಿನ ಆರ್.ಐ . ಡಿ.ಎಫ್.-15ರಡಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೦, ೨೦೧೧ 


೮೧೧ 


ಕ್ರಮ 


10.98 ಹೆಚ್ಚು 


ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ ಟೆಂಡರ್ ಬುಲೆಟಿನ್ 

28 - 08 - 2010 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

28 - 08 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

30 - 08 - 2010 | 
ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಗಳು 

31 - 08 - 2010 
ದಿನಾಂಕ 13 - 09 - 2010ರಂದು ಆರ್ಥಿಕ ಬಿಡ್ ತೆರೆದು ಪರಿಶೀಲಿಸಲಾಗಿರುತ್ತದೆ . ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ ಭಾಗವಹಿಸಿದ್ದ 
ಏಕೈಕ ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಅವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 21 -10- 2010ರಂದು ತೆರೆದು ಪರಿಶೀಲಿಸಲಾಗಿದೆ. ವಿವರಗಳು 
ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 82 ,52 ,773 / 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ 

ರೂ . 77 ,25 , 816 / 
ಟೆಂಡರ್‌ನಲ್ಲಿ ಮಂಜೂರಾದ 
ಗುತ್ತಿದಾರರು ಅಂದಾಜಿನ ದರಗಳ 

ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ ಮೇಲಿನ 
ಸಂಖ್ಯೆ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ದರಗಳಂತೆ ಟೆಂಡರಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ/ಕಡಿಮೆ 
ಶ್ರೀ ಬಿ. ಬಿಂಗಿ 

85 ,73,961/ 3.89 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡ ಶ್ರೀ ಬಿ. ವಿ . ಬಿಂಗಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿದ ಅರ್ಹತೆ ಹೊಂದಿರುವ ಏಕೈಕ 
ಗುತ್ತಿಗೆದಾರಾಗಿರುತ್ತಾರೆ. ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 10.98 
ರಷ್ಟು ಹೆಚ್ಚಾಗಿರುತ್ತದೆ. ಸದರಿಯವರ ಟಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 25 - 11 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ( 2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 77,25 ,816/- ಗಳ ಮೇಲೆ ಶೇಕಡ 10.90ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 85 ,67,930/- ಗಳಿಗೆ 
ಕಾಮಗಾರಿಯನ್ನು ಶ್ರೀ ಬಿ. ವಿ. ಬಿಂಗಿ, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ 
ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ 
ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 50 ಅಪಿಬಂ 2010 , ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ನಾಗರಾಳ ಮತ್ತು ನೀರಲಗಿ ಗ್ರಾಮಗಳ ಹರಿಯುವ 
ಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ (2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ 
ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 77 ,25 ,816/- ಗಳ ಮೇಲೆ ಶೇಕಡ 10.90 ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ . 85,67,930 /- ಗಳಿಗೆ ( ರೂ . ಎಂಭತ್ತೈದು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತು ಮಾತ್ರ ) ಕಾಮಗಾರಿಯನ್ನು ಶ್ರೀ 
ಬಿ . ವಿ. ಬಿಂಗಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , ನಂ . 198 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


೮೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲ್ಲೂಕಿನ ಬೆಂಡವಾಡ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು . 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇO / ಸನಿ ( ಉ ) ವಲಯ / ಬಿಜೆಪಿ / ಎಇ -1 /2010 -11 /6172 , ದಿನಾಂಕ 22 - 11 - 2010 . 
2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 15 ಮಸಾವಿ 2009 ( 3), ದಿನಾಂಕ 26 - 02 - 2009 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ 27 -11- 2010ರ ಪತ್ರ ಸಂಖ್ಯೆ: 

ಮುಸದ / ಅಪ್ತಶಾಖೆ/ ಟೆಂಡರ್ / 08 - 09 /3440 . 
ಪ್ರಸ್ತಾವನೆ : 

2008 - 09ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆಗೊಂಡಿರುವ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲ್ಲೂಕಿನ ಬೆಂಡವಾಡ 
ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ರೂ . 295 .00 ಲಕ್ಷಗಳ ಅಂದಾಜು ಪಟ್ಟಿಗೆ ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ 
ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ( 2ನೆ ಕರೆ) ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

08 - 07 - 2010 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

05 - 07 - 2010 
ಕರ್ನಾಟಕ ರಾಜ್ಯ ಪತ್ರ 

22 - 07 -2010 
ಸಂಯುಕ್ತ ಕರ್ನಾಟಕ ಮತ್ತು ನ್ಯೂ ಇಂಡಿಯನ್ ಎಕ್ಸ್ ಪ್ರೆಸ್ 

09 - 07 - 2010 
ದಿನಾಂಕ 19 - 08 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ 3 ಜನ ಗುತ್ತಿಗೆದಾರರ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 28 -10 - 2010ರಂದು ತೆರೆಯಲಾಗಿದೆ 
ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 2,89 , 78 ,040 / 
ಪ್ರಸಕ್ತ ಸಾಲಿನ ದರಗಳಿಗೆ ( 2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) | ರೂ . 4,27,06,171/ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಮಂಜೂರಾದ 
ಗುತ್ತಿದಾರರು ಅಂದಾಜಿನ ದರಗಳ 

ಪರಿಷ್ಕರಿಸಿದ ದರಗಳ ಮೇಲಿನ 

ನಮೂದಿಸಿರುವ 
| ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ | 

ಮೇಲಿನ 
ಸಂಖ್ಯೆ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ದರಗಳಂತೆ ಟೆಂಡರಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 
ಶ್ರೀ ಪದ್ಮಾವತಿ ಮೋತಿಲಾಲ ಕೊಟೇಚಾ, ( ಮೆ . 
ತಾಪಿ ಪಿಸ್ಸೆಸಡ್ ಪ್ರೊಡಕ್ಸ್ ಲಿಮಿಟೆಡ್) 419 ,53 ,006 / 44.78 ಹೆಚ್ಚು 

1. 76 ಕಡಿಮೆ 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಪದ್ಮಾವತಿ ಮೋತಿಲಾಲ ಕೊಟೇಚಾ, ( ಮೆ ತಾಪಿ ಪಿಸ್ಸೆಸಡ್ ಪ್ರೊಡೆಕ್ಸ್ ಲಿಮಿಟೆಡ್ ) 1ನೇ ದರ್ಜೆ ಗುತ್ತಿಗೆದಾರರು ಇವರು 
ಅರ್ಹತೆ ಹೊಂದಿರುವ ಗುತ್ತಿಗೆದಾರಾಗಿರುತ್ತಾರೆ. ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ 
ಹೋಲಿಸಿದಾಗ ಶೇಕಡ 1.76 ರಷ್ಟು ಕಡಿಮೆಯಾಗಿರುತ್ತದೆ. ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ವಲಯ , ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 25 - 11 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ (2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 4 ,27 , 06171 / - ಗಳ ಮೇಲೆ ಶೇಕಡ 1.76ರಷ್ಟು ಕಡಿಮೆ ದರಗಳಿಗೆ ಅಂದರೆ ರೂ . 4 ,19 ,53 ,006 / - ಗಳಿಗೆ 
ಕಾಮಗಾರಿಯನ್ನು ಶ್ರೀ ಪದ್ಮಾವತಿ ಮೋತಿಲಾಲ ಕೊಟೇಚಾ, ( ಮೆ ತಾಪಿ ಪಿಸ್ಸೆಸಡ್ ಪ್ರೊಡೆಕ್ಸ್ ಲಿಮಿಟೆಡ್ ) 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ 
ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ 
ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಕ್ರಮ 


d. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


೮೧೩ 


ಹ 


ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 52 ಏನೀಯೋ 2010, ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲ್ಲೂಕಿನ ಬೆಂಡವಾಡ ಗ್ರಾಮದ ಹತ್ತಿರ ಏತ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ( 2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ 
ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 4,27,06,171/- ಗಳ ಮೇಲೆ ಶೇಕಡ 1.76 ರಷ್ಟು ಕಡಿಮೆ 
ದರಗಳಿಗೆ ಅಂದರೆ ರೂ . 4,19 ,53 ,006/- ಗಳಿಗೆ ( ರೂ . ನಾಲ್ಕು ಕೋಟಿ ಹತ್ತೊಂಭತ್ತು ಲಕ್ಷ ಐವತ್ತಮೂರು ಸಾವಿರದ ಆರು ಮಾತ್ರ) ಕಾಮಗಾರಿಯನ್ನು ಶ್ರೀ 
ಪದ್ಮಾವತಿ ಮೋತಿಲಾಲ ಕೊಟೇಚಾ, ( ಮೆ ತಾಪಿ ಪಿಸ್ಸೆಸಡ್ ಪ್ರೊಡೆಕ್ಸ್ ಲಿಮಿಟೆಡ್) 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್ . ನಂ . 199 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆ ಹಾಗೂ ತಾಲ್ಲೂಕಿನ ಬೆಳ್ಳಿಗಟ್ಟಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ/ ಸನಿ ( ಉ ) ವಲಯ / ಬಿಜೆಪಿ /ಎಇ - 3 /2010 - 11 /5864, ದಿನಾಂಕ 02 - 11 - 2010 . 
2 ) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 236 ಮಸಾವಿ 2009 ( 4), ದಿನಾಂಕ 24 - 12 - 2009 
3) ಅಧ್ಯಕ್ಷರು, ಟೆಂಡರ್ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 27- 11 - 2010ರ ಪತ್ರ ಸಂಖ್ಯೆ : 

ಮುಸದ/ ಅಪ್ತಶಾಖೆ/ ಟೆಂಡರ್ /08 - 09/3440. 
ಪ್ರಸ್ತಾವನೆ : 

ಎ.ಐ.ಬಿ.ಪಿ. ಕಾರ್ಯಕ್ರಮದಡಿ ಅನುಮೋದನೆಗೊಂಡಿರುವ ಧಾರವಾಡ ಜಿಲ್ಲೆ ಹಾಗೂ ತಾಲ್ಲೂಕಿನ ಬೆಳ್ಳಿಗಟ್ಟಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ 
ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 112.00 ಲಕ್ಷಗಳ ಅಂದಾಜು ಪಟ್ಟಿಗೆ ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ 
ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿದೆ. 

ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

28 - 08 - 2010 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

28 - 08 -2010 | 
ವಿಜಯ ಕರ್ನಾಟಕ ದಿನಪತ್ರಿಕೆ 

30 - 08 - 2010 
| ಡೆಕ್ಕನ್ ಹೆರಾಲ್ಡ್ ಆಂಗ್ಲ ದಿನಪತ್ರಿಕೆ | 

30 - 08 - 2010 
ದಿನಾಂಕ 18 - 09 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿದ್ದು , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ 4 ಜನ ಗುತ್ತಿಗೆದಾರರ ಪೈಕಿ ಇಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 14 -10 - 2010ರಂದು 
ತೆರೆಯಲಾಗಿದೆ ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 84 ,36,954 / 
ಪ್ರಸಕ್ತ ಸಾಲಿನ ದರಗಳಿಗೆ ( 2007 - 08ನೆ ಸಾಲಿನ ದರಗಳು 2010 -11ನೇ ಸಾಲಿಗೆ ಮುಂದುವರೆಸಿದಂತೆ) | ರೂ . 80,83,331/ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


೮೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಕ್ರಮ 


ಟೆಂಡರ್‌ನಲ್ಲಿ ಮಂಜೂರಾದ 
ಗುತ್ತಿದಾರರು ಅಂದಾಜಿನ ದರಗಳ 

ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ 

ಮೇಲಿನ 
ಸಂಖ್ಯೆ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ದರಗಳಂತೆ ಟೆಂಡರಿನ | ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 
ಶ್ರೀ ಜೆ. ಎನ್. ಶೆಟ್ಟಿ 

89,64113/ 6.25 ಹೆಚ್ಚು 

10.896 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಶ್ರೀ ಅಶೋಕ್ ಶೆಟ್ಟಿ 
90 ,25 ,096 / 6.97 ಹೆಚ್ಚು 

11 .65 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಜೆ. ಎನ್. ಶೆಟ್ಟಿ , ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಕನಿಷ್ಠ ದರಗಳನ್ನು ನಮೂದಿಸಿರುವ 
ಗುತ್ತಿಗೆದಾರರಾಗಿದ್ದು ಈ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 10.896 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 25 - 11 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ( 2007 - 08ನೆ ಸಾಲಿನ ದರಗಳು 2010 - 11ನೇ ಸಾಲಿಗೆ ಮುಂದುವರೆಸಿದಂತೆ) ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 80 ,83 ,331/- ಗಳ ಮೇಲೆ ಶೇಕಡ 10.896 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 89,64,113/- ಗಳಿಗೆ 
ಕಾಮಗಾರಿಯನ್ನು ಶ್ರೀ ಜೆ. ಎನ್. ಶೆಟ್ಟಿ, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ 
ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ 
ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 48 ಅಪಿಬಂ 2010 , ಬೆಂಗಳೂರು, ದಿನಾಂಕ: 5ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆ ಹಾಗೂ ತಾಲ್ಲೂಕಿನ ಬೆಳ್ಳಿಗಟ್ಟಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ 
ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ( 2007 - 08ನೆ ಸಾಲಿನ ದರಗಳು 2010 -11ನೇ ಸಾಲಿಗೆ ಮುಂದುವರೆಸಿದಂತೆ) 
ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 80 ,83, 331/ - ಗಳ ಮೇಲೆ ಶೇಕಡ 10.896 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 
89 ,64113 /- ಗಳಿಗೆ ( ರೂ . ಎಂಬತ್ತೊಂಬತ್ತು ಲಕ್ಷ ಅರವತ್ನಾಲ್ಕು ಸಾವಿರದ ಒಂದು ನೂರ ಹದಿಮೂರು ಮಾತ್ರ) ಕಾಮಗಾರಿಯನ್ನು ಶ್ರೀ ಜೆ. ಎನ್. ಶೆಟ್ಟಿ, 
1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು | 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪಿ.ಆರ್. ನಂ . 200 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಶ್ರೀ ಎಸ್ . ಆರ್ ನಿಡಗುಂದಿ, ಉಪನಿರ್ದೇಶಕರು ( ಅಮಾನತ್ತು) , ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಾರವಾರ, 

ಇವರ ಅಮಾನತ್ತನ್ನು ತೆರವುಗೊಳಿಸುವ ಕುರಿತು. 
ಓದಲಾಗಿದೆ : 1. ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಪತ್ರ ಸಂಖ್ಯೆ : ಗಭೂಇ/ಸಿಬ್ಬಂದಿ - ಅ 

3/ ಶಿಸ್ತು/2009 - 10 /4743, ದಿನಾಂಕ 02 - 03 -2010 . 
2. ದಿನಾಂಕ: 24 - 03 - 2010 ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 19 ಎಂಜಿಎಸ್ 2010 . 

ನಿರ್ದೆಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಪತ್ರ ಸಂಖ್ಯೆ: ಗಭೂಇ/ ಸಿಬ್ಬಂದಿ ಅ3 /2010 

11/4286 , ದಿನಾಂಕ : 04 - 10 -2010 . 
ಪ್ರಸ್ತಾವನೆ : 

ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರು ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಪತ್ರದಲ್ಲಿ ಕಾರವಾರದ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯ ಕಛೇರಿಯಲ್ಲಿ ಉಪನಿರ್ದೇಶಕರ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಶ್ರೀ ಎಸ್ . ಆರ್, ನಿಡಗುಂದಿ, ಇವರು ಕರ್ತವ್ಯ 
ನಿರ್ಲಕ್ಷ್ಯತೆಯನ್ನು ತೋರಿಸಿ, ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವುಂಟಾಗಲು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


೮೧೫ 


ಕಾರಣಕರ್ತರಾಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, ಇವರನ್ನು ಅಮಾನತ್ತುಗೊಳಿಸಲು ಶಿಫಾರಸ್ಸು ಮಾಡಿದ್ದರ ಮೇರೆಗೆ , ಮೇಲೆ ( 2) ರಲ್ಲಿ 
ಓದಲಾದ ದಿನಾಂಕ: 24 - 03- 2010ರ ಸರ್ಕಾರಿ ಆದೇಶದಲ್ಲಿ ಎಸ್. ಆರ್, ನಿಡಗುಂದಿ, ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ , ಕಾರವಾರ, 
ಇವರನ್ನು, ಇವರ ವಿರುದ್ಧದ ಆರೋಪಗಳ ಕುರಿತು ವಿಚಾರಣೆಯನ್ನು ಕಾಯ್ದಿರಿಸಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 10(1) ( ಡಿ) ರ ಪ್ರಕಾರ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು 
ಸೇವೆಯಿಂದ ಅಮಾನತ್ತುಗೊಳಿಸಿತ್ತು. 

ನಿರ್ದೆಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರು ಮೇಲೆ (3) ರಲ್ಲಿ ಓದಲಾದ ದಿನಾಂಕ 04 -10 - 2010ರ ಪತ್ರದಲ್ಲಿ ಶ್ರೀ ಎಸ್.ಆರ್. 
ನಿಡಗುಂದಿ , ಉಪನಿರ್ದೇಶಕರು ( ಅಮಾನತ್ತು) , ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಮೇಲಿನ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, 
ಉಪನಿರ್ದೆಶಕರ ಹುದ್ದೆಗೆ ಪುನರ್ ಸ್ಥಾಪಿಸಲು ಶ್ರೀ ಜಿ. ನಾರಾಯಣಾಚಾರ್, ಉಪನಿರ್ದೇಶಕರು ( ಅಮಾನತ್ತು), ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಗುಲ್ಬರ್ಗಾ, ರವರ ಉಪನಿರ್ದೇಶಕರ ಹುದ್ದೆಯ ಲೀನ್ ಅನ್ನು ಕೇಂದ್ರ ಕಛೇರಿಯ ಆರ್ & ಡಿ ಶಾಖೆಗೆ ವರ್ಗಾಯಿಸಿ ತೆರವುಗೊಳಿಸಿ, ಉಪನಿರ್ದೇಶಕರ 
ಕಛೇರಿ, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ , ಹುದ್ದೆಗೆ ಪುನರ್ ಸ್ಥಾಪಿಸುವಂತೆ ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 19 ಎಂಜಿಎಸ್ 2010 , ಬೆಂಗಳೂರು, ದಿನಾಂಕ : 4ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಮೇರೆಗೆ ; 

(1) ಶ್ರೀ ಜಿ. ನಾರಾಯಣಾಚಾರ್, ಉಪನಿರ್ದೇಶಕರು ( ಅಮಾನತ್ತು), ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಗುಲ್ಬರ್ಗಾ , ರವರ ಉಪನಿರ್ದೇಶಕರ 
ಹುದ್ದೆಯ ಲೀನ್ ಅನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕೇಂದ್ರ ಕಛೇರಿಯ ಆರ್ & ಡಿ ಶಾಖೆಗೆ ವರ್ಗಾಯಿಸಿದೆ. 

( ii) ಶ್ರೀ ಎಸ್. ಆರ್, ನಿಡಗುಂದಿ, ಉಪನಿರ್ದೆಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ವಿರುದ್ಧದ ಆರೋಪಗಳ ಕುರಿತು 
ನಿಯಮಾನುಸಾರ ವಿಚಾರಣೆಯನ್ನು ಕಾಯ್ದಿರಿಸಿ, ಉಪನಿರ್ದೇಶಕರ ಹುದ್ದೆಗೆ ಪುನರ್ ಸ್ಥಾಪಿಸಲು ಇವರ ಅಮಾನತ್ತನ್ನು ತೆರವುಗೊಳಿಸಿ, ಉಪನಿರ್ದೇಶಕರ 
ಕಛೇರಿ, ಗುಲ್ಬರ್ಗಾ ಜಿಲ್ಲೆ, ಇಲ್ಲಿನ ಉಪನಿರ್ದೆಶಕರ ರಿಕ್ತ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ಸ್ಥಾಪಿಸಿ 
ಆದೇಶಿಸಿದೆ. 

ಶ್ರೀ ಎಸ್ . ಆರ್ , ನಿಡಗುಂದಿ, ಉಪನಿರ್ದೆಶಕರು, ಇವರು ಸೇರಿಕೆ ಕಾಲ, ಪ್ರಯಾಣಭತ್ಯೆ ಮತ್ತು ಇತರೆ ಭತ್ಯೆಗಳನ್ನು ಪಡೆಯಲು 
ಅರ್ಹರಾಗಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 

ಪೀಠಾಧಿಕಾರಿ ( ಗಣಿ) 
ಪಿ . ಆರ್. 217 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆ, ಬನಹಟ್ಟಿಯ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಆಧುನೀಕರಣ ಯೋಜನೆಗಾಗಿ 

ಬಿಡುಗಡೆ ಮಾಡಿರುವ ` 292.50 ಲಕ್ಷಗಳ ಅವಧಿ ಸಾಲದ ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸುವ 


ಬಗ್ಗೆ. 


ಓದಲಾಗಿದೆ : 1. ದಿನಾಂಕ 05 - 11 - 2007ರ ಸಇ 01 ಸಿಐಎಂ 2005ನೇ ಸಂಖ್ಯೆಯ ಸರ್ಕಾರದ ಆದೇಶ. 

2 . ದಿನಾಂಕ 29 - 03 - 2008ರ ಸಇ 1 ಸಿಐಎಂ 2005ನೇ ಸಂಖ್ಯೆಯ ಸರ್ಕಾರದ ಆದೇಶ. 
ಪ್ರಸ್ತಾವನೆ : 

ಬಾಗಲಕೋಟೆ ಜಿಲ್ಲೆ , ಬನಹಟ್ಟಿಯ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಆಧುನೀಕರಣ ಯೋಜನೆಗೆ ರೂ . 13.05 ಕೋಟಿಗಳ 
ಆರ್ಥಿಕ ಸಹಾಯವನ್ನು ಮಂಜೂರು ಮಾಡಿ ದಿನಾಂಕ 05 - 11 - 2007ರಂದು ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿತ್ತು. ಈ 13. 05 ಕೋಟಿಗಳ ಪೈಕಿ, 
. 11.70 ಕೋಟಿಗಳನ್ನು ಅವಧಿ ಸಾಲವಾಗಿ ಮಂಜೂರು ಮಾಡಲಾಗಿರುತ್ತದೆ. ಹಾಗೂ ಸದರಿ ಮೊತ್ತಗಳನ್ನು ಶೇಕಡ 25 ಶೇಕಡ 50 ಮತ್ತು ಶೇಕಡ 25ರ 
ಕಂತುಗಳ ಪ್ರಕಾರ ಬಿಡುಗಡೆ ಮಾಡಲು ಆದೇಶಿಸಲಾಗಿರುತ್ತದೆ. ಅದರಂತೆ ದಿನಾಂಕ 29 - 03 - 2008ರ ಸರ್ಕಾರದ ಆದೇಶದ ಮೂಲಕ ಅವಧಿ ಸಾಲದ 
ಶೇಕಡ 25 , ಅಂದರೆ , . 292.50 ಲಕ್ಷಗಳನ್ನು ಗಿರಣಿಗೆ ಬಿಡುಗಡೆ ಮಾಡಲಾಗಿರುತ್ತದೆ. 

ದಿನಾಂಕ 29 - 03 - 2008ರ ಸರ್ಕಾರದ ಆದೇಶದ ಮೂಲಕ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಆಧುನೀಕರಣ ಯೋಜನೆಗೆ 
ಬಿಡುಗಡೆ ಮಾಡಲಾಗಿರುವ . 292.50 ಲಕ್ಷಗಳ ಅವಧಿ ಸಾಲವನ್ನು ಗಿರಣಿಯು ಸರ್ಕಾರಕ್ಕೆ ಮರುಪಾವತಿಸಲು ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸುವ 
ಸಲುವಾಗಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 26 ಸಿಐಎಂ 2008 (1) ಬೆಂಗಳೂರು, ದಿನಾಂಕ : 13ನೇ ಜನವರಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆ, ಬನಹಟ್ಟಿಯ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ 
ಆಧುನೀಕರಣ ಯೋಜನೆಗೆ ಬಿಡುಗಡೆ ಮಾಡಲಾಗಿರುವ ` 292.50 ಲಕ್ಷಗಳ ಅವಧಿ ಸಾಲವನ್ನು ಗಿರಣಿಯು ಸರ್ಕಾರಕ್ಕೆ ಮರುಪಾವತಿ ಮಾಡುವ 
ಸಲುವಾಗಿ, ಷರತ್ತು ಮತ್ತು ನಿಬಂಧನೆಗಳನ್ನು ಈ ಆದೇಶದ ಅನುಬಂಧದ ಪ್ರಕಾರ ವಿಧಿಸಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ದಿನಾಂಕ 05 - 01 -2011ರ ವಾಕೈ 5 ಆ೦ಅಸ(1) 2011ನೇ ಸಂಖ್ಯೆಯ ಅನಧಿಕೃತ 
ಟಿಪ್ಪಣಿಯ ಮೂಲಕ ನೀಡಲಾಗಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಶ್ರೀನಿವಾಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ( ಸಹಕಾರಿ ಸಕ್ಕರೆ) 


eo 


FOT : 37 ODZIE , now , add2go , 9000 


231 - 0 


Annexure to the Government Order No. CI 26CIM 2008 (1) 

Dated 13th January 2011 
Essential details of Loans sanctioned vide 

G .O . No. CD 01 CIM 2005 dated 29-03 - 2008 

LOANS AND ADVANCES BY STATE GOVERNMENT 
1. Sanction Authority 

Governmentof Karnataka 
2. Sanction (G .O . No. and date) 

CD 1 CIM 2005 dated 29 -03- 2008 
3 . To whom sanctioned 

The Banahatti Co -operative Spinning Mills Ltd ., Banahatti, 

Bagalkot District 
4 . Amount sanctioned ( in words and figures ) 

· 292.50 lakhs (two hundred ninety two lakhs and fifty 

thousand only ) 
5 . Sanction valid upto 

Not applicable 
6 . Purpose of the Loan 

Modernization of the Mill 
7 . Payable in case or adjustment 

Payable in cash 
8 . Plan or Non - plan 

Plan 
9. Head of Account to which the loan is debitable 6860 -01- 101- 0 -07 - 394 (Loans) 
10. Progressive amount of loan sanctioned to date in the 

Amount 
financial year 

in lakhs 
G .O . No. CD 01 CIM 2005 

292.50 

Dated 29 - 03 - 2008 
11. Period of Loan 

10 years 
12 . Moratorim towards repayment , if any 

No Moratorium 
13. Date and year from which repayment is to commence The repayment shall be in 10 equal installments starting from 

1st April 2009 (As per G .O . No. CD 01 CIM 2005 dated 05 - 11 

2007) 
14 . Mode of repayment 

DD or cash 
15 . Interest 

a ) Normal rate 
b ) Penal rate of interest in the event of default in 

Repayment / Interest Payment 
C) Mode of recovery of interest 

Along with Principle and interest on outstanding balance 
commencing from 1st April 2009 (As per G .O . No. CD 01 CIM 

2005 dated 05 - 11 - 2007) 
16 . Adjustment of overdue loans, if any 
17. Authority who countersings the payee s receipt 

Commissioner for Textiles and Director ofHandlooms, 

Bangalore 
18 . Authority who maintains loan Ledger and watched 

Commissioner for Textiles and Director of Handlooms, 
recovery 

Bangalore 
19. Authority responsible for reconciliation and monitoring of Commissioner for Textiles and Director of Handlooms, 
loan 

Bangalore 
20. Authority to whom utilization certificates are to be given Commissioner for Textiles and Director of Handlooms, 

Bangalore 
21. Authority who should furnish estimate of recovery of loan Commissioner for Textiles and Director of Handlooms, 

and interest for inclusion in the Budget Estimates. Bangalore 


9 % 


1 % 


C . SREENIVAS 
Under Secretary to Government 
Commerce and Industries Department 

(Co -operative Sugar) 


c . GO . 218 


2 . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 

೮೧೭ 
ಸಹಕಾರ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ರಾಯಚೂರು ಇದರ ಆಡಳಿತ ಸಮಿತಿ ಚುನಾವಣೆಯನ್ನು 

ಮುಂದೂಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಒ 46 ಸಿಎಲ್‌ಎಂ 2010 , ದಿನಾಂಕ : 04 - 10 - 2010. 

ನಬಾರ್ಡಿನ ಪತ್ರ ಸಂಖ್ಯೆ : ಎನ್. ಬಿ .ಕೆ.ಎ . ಐಡಿಡಿ/1540 /ಎಸ್‌ಟಿ 82 /2010 - 11 , ದಿನಾಂಕ 

04 - 01 - 2011. 
3. ವ್ಯವಸ್ಥಾಪಕ ನಿರ್ದೇಶಕರು, ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿ., ರಾಯಚೂರು ರವರ ಪತ್ರದ ಸಂಖ್ಯೆ: 

ಪ್ರ. ಕಾ /ಆಡಿಸಿ/2010 - 11 , ದಿನಾಂಕ: 30 -12 - 2010. 
ಪ್ರಸ್ತಾವನೆ : 

ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ರಾಯಚೂರು ಇದರ ಆಡಳಿತ ಸಮಿತಿಗೆ ದಿನಾಂಕ: 10 - 04 - 2010 ರೊಳಗೆ 
ನಡೆಸಬೇಕಾಗಿದ್ದ ಚುನಾವಣೆಯನ್ನು ದಿನಾಂಕ: 31- 01 - 2011 ರವರೆಗೆ ವಿಸ್ತರಿಸಿ ಓದಲಾದ (1) ರ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. ಈಗ 
ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವಿಭಜನೆಯ ಕುರಿತು ಪ್ರಸ್ತಾವೆಯನ್ನು ಅಂತಿಮವಾಗಿ ನಬಾರ್ಡು ಭಾರತೀಯ ರಿಸರ್ವ್ ಬ್ಯಾಂಕಿಗೆ 
ಸಲ್ಲಿಸಲಾಗಿದೆ. ಆದರೆ, ಇದರ ಬಗ್ಗೆ ನಿರ್ಣಯ / ಆದೇಶ ಹೊರಡಿಸಲು ಇನ್ನು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತದೆಂದು, ಈಗ ಚುನಾವಣೆ ಜರುಗಿಸಿದಲ್ಲಿ 
ಮತ್ತೆ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಕೇಂದ್ರ ಸಹಕಾರ ಬ್ಯಾಂಕುಗಳನ್ನು ಸ್ಥಾಪಿಸಲು ಅನುಮತಿ ದೊರೆತ ನಂತರ ಮತ್ತೆ 
ಚುನಾವಣೆ ಜರುಗಿಸಬೇಕಾಗುತ್ತದೆ. ಇದರಿಂದ ಅನಾವಶ್ಯಕವಾಗಿ ಚುನಾವಣೆ ಜರುಗಿಸುವ ಸಲುವಾಗಿ ವೆಚ್ಚವನ್ನು ಮಾಡಬೇಕಾಗುತ್ತದೆ. ಈ ಅನಾವಶ್ಯಕ 
ವೆಚ್ಚವನ್ನು ತಪ್ಪಿಸಲು, ಸಾರ್ವಜನಿಕ ಹಾಗೂ ಬ್ಯಾಂಕಿನ ದೃಷ್ಟಿಯಿಂದ ಚುನಾವಣೆಯನ್ನು ಮುಂದೂಡುವುದು ಅವಶ್ಯಕವಾಗಿರುತ್ತದೆಂದು ಸದರಿ ಬ್ಯಾಂಕಿನ 
ವ್ಯವಸ್ಥಾಪಕ ನಿರ್ದೇಶಕರು ಮೇಲೆ ಓದಲಾದ ( 3) ರ ಪತ್ರದಲ್ಲಿ ವರದಿ ಮಾಡುತ್ತಾ ದಿನಾಂಕ : 31- 01 - 2011 ರಿಂದ ಕನಿಷ್ಠ ಮುಂದಿನ ಮೂರು ತಿಂಗಳವರೆಗೆ 
ವಿಸ್ತರಿಸಲು ಕೋರಿರುತ್ತಾರೆ. 

ಈ ಕುರಿತು ನಬಾರ್ಡಿನೊಂದಿಗೆ ಸಮಾಲೋಚಿಸಲಾಗಿದೆ. ಹಾಗೂ ನಬಾರ್ಡು ಈ ಪ್ರಸ್ತಾವೆಗೆ ತನ್ನ ಸಹಮತಿಯನ್ನು ಉಲ್ಲೇಖ ( 2) ರ ಪತ್ರದಲ್ಲಿ 
ನೀಡಿರುತ್ತದೆ. ಆದುದರಿಂದ , ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 219 ಸಿಎಲ್‌ಎಂ 2010 ಬೆಂಗಳೂರು, ದಿನಾಂಕ : 7ನೇ ಜನವರಿ 2011 
ಮೇಲಿನ ಪರಿಸ್ಥಿತಿಯಲ್ಲಿ, ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿ., ರಾಯಚೂರು ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ(4) ಮತ್ತು 121 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಅಧಿನಿಯಮದ ಪ್ರಕರಣ 28ಎ (4), 
28ಎ ( 5), 28ಬಿ ( 2), 29ಎಫ್( 4) ಮತ್ತು 39ಎ (2) ಅನ್ನು ಮಾರ್ಪಾಟು ಮಾಡಿ ಸದರಿ ಬ್ಯಾಂಕಿನ ಆಡಳಿತ ಸಮಿತಿಗೆ ಚುನಾವಣೆಯನ್ನು ದಿನಾಂಕ: 
30 - 04 - 2011 ರೊಳಗೆ ನಡೆಸುವಂತೆ ಆದೇಶಿಸುತ್ತದೆ. 
ಸೂಚನೆ: 

ಈ ಪ್ರಕರಣ 28 ( 4), 28ಎ (5), 28ಬಿ( 2), 29ಎಫ್(4) ಮತ್ತು 39ಎ( 2)ಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ : 30 -04 -2011ರ ವರೆಗೆ 
ಜಾರಿಯಲ್ಲಿತಕ್ಕದ್ದು. ಈ ಅವಧಿಯು ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣಗಳ ಉಪಬಂಧಗಳು 
ಪುನಃ ಜಾರಿಗೆ ಬರತಕ್ಕದ್ದು . ಈ ಆದೇಶದ ಮೂಲಕ ಮಾರ್ಪಾಡು ಮಾಡಿದಂತೆ ಸದರಿ ಪ್ರಕರಣದ ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ 
ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್ . ನೂಲಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ . ಆರ್. 219 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
HORTICULTURE SECRETARIAT 


Sub : " Scheme for Integrated Farming in Coconut for Productivity / Improvement with Coconut 

Development Board Assistance (100 % CDB ) 2401-00 - 108- 2 - 35 (Plan )" State Level 

Administrative Approval for additional targets -reg . 
Read : 1 . G . 0 . No. ತೋಇ67 ತೋಯೋಕಾ 2010 dated 09- 04 -2010. 

2 . G . O . No . HCD 51 HPP 2010 dated 10-06 - 2010. 
3 . Letter of CDB F . No . 597/2009 Dev (KA) dated 17 -12 -210. 

4. Letter of Director of Horticulture No .ತೋಇ/ತೋಲೆ/ ಸತೋಅ - 2/ 01 /2010 -11 dated 01 - 01- 2011 . 
Preamble : 

The " Scheme for Integrated Farming in Coconut for Productivity /Improvement with Coconut Development Board Assistance 
(100 % CDB )” Head of Account 2401-00 - 108 -2 -35 - 100 (Financial Assistance/Relief) has been continued during 2010 - 11 as an ongoing 
scheme with an outlay of Rs. 700 .00 lakhs as per Government Order read at (1) above . The scheme has to be implemented as per the 
guidelines issued by Coconut Development Board . 

Accordingly , State Level Administrative Approval for implementing the Coconut Development Board programme during 
2010 - 11 was accorded vide Government Order read at ( 2 ) above . Further, Coconut Development Board has approved an additional 


೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


area of 400 hectares at an expenditure of Rs. 70 .00 lakhs for implementing integrated farming in Coconut holdings for Productivity 
Improvement Laying out demonstration plots vide its letter read at ( 3) above . 

The Director of Horticulture in his letter read at (4 ) above has requested the Government to accord Administrative Approval 
for the said additionality. 
The proposal of the Director of Horticulture has been examined and hence this order. 

GOVERNMENT ORDER NO . AHD 51 HPP 2010 BANGALORE, DATED 7TH JANUARY 2011. 
Government is pleased to accord State Level Administratifve Approval for implementing the Coconut Development 
Programmes during the year 2010 - 11 with an additional financial outlay of Rs. 70.00 lakhs as below : 
Coconut Development Board Schemes - 2010-11 

(Rs. in lakhs ) 


ಈ 


Name of the Scheme 


TARGET 


2 


Phy. 


Fin . 


Programmes to be implemented by the State 

State CDB 

Total 
Department of Horticulture Integrated farming in 

Share 

Share 
Coconut holdings for Productivity Improvement 
Laying out demonstration plots . 

400 ha 

70 . 00 

70 . 00 
The Expenditure towards the programmes will be met under the “Scheme for Integrated Farming in Coconut for 
Productivity /Improvement with Coconut Development Board Assistance (100 % CDB)” Head of Account 2401-00 - 108 -2 -35 - 100 
( Financial Assistance / Relief ). Releases will be made as and when CoconutDevelopment Board releases funds. 

The Scheme will be implemented as per the guidelines issued vide Government Order read at (2 ) above . 

This Order issues as per the delegation of powers vested with Secretaries vide Government Order No. PD 5 IMM 2010 
dated 03- 04 - 2010. 

By Order and in the name of the Governor of Karnataka 

B . C . PRAKASH 

Under Secretary to Government 
P . R . 220 . 

Horticulture Department. 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಕೊಡಗು ವೃತ್ತದಲ್ಲಿನ ವಿವಿಧ ವಿಭಾಗಗಳಲ್ಲಿ ದೊರೆಯಬಹುದಾದ ಹೂ ಬಿಟ್ಟ ಮತ್ತು ಒಣಗಿದ 

ಬೊಂಬುಗಳನ್ನು ಹಂಚಿಕೆ ಮಾಡುವ ಕುರಿತು. 
ಓದಲಾಗಿದೆ: ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಎ7/ ಡಿಬಿಎಂಬಿ/ಸಿಆರ್ - 28 /10 - 11 , ದಿನಾಂಕ : 18 /19 - 10 - 2010 . 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 18/ 9 -10 - 2010ರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿರವರ ಪತ್ರದಲ್ಲಿ ಕೊಡಗು ವೃತ್ತದ ವ್ಯಾಪ್ತಿಯ 
ವಿರಾಜಪೇಟೆ ಮತ್ತು ಮಡಿಕೇರಿ ವಿಭಾಗಗಳಲ್ಲಿ 2010 - 11ನೇ ಸಾಲಿಗೆ ಮಂಜೂರಾದ ಕಾರ್ಯಯೋಜನೆಯನ್ವಯ ಒಟ್ಟು 6,300 ಟನ್‌ಗಳ ಹೂ ಬಿಟ್ಟ 
ಮತ್ತು ಒಣಗಿದ ಬೊಂಬುಗಳು ಲಭ್ಯವಿದ್ದು , ಅರಣ್ಯದಲ್ಲಿ ಬೆಂಕಿ ತಡೆಗಟ್ಟಲು ಮತ್ತು ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಕೊಡಗು ವೃತ್ತದಲ್ಲಿ 
ದೊರೆಯಬಹುದಾದ ಹೂ ಬಿಟ್ಟ ಮತ್ತು ಒಣ ಬೊಂಬುಗಳನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಇವರಿಗೆ ಹಂಚಿಕೆ ಮಾಡಲು 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೋರಿರುತ್ತಾರೆ. 

- ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು , ಅರಣ್ಯದಲ್ಲಿ ಬೆಂಕಿ ತಡೆಗಟ್ಟಲು ಮತ್ತು ಸರ್ಕಾರದ 
ಆದಾಯದ ಹಿತದೃಷ್ಟಿಯಿಂದ ಕೊಡಗು ವೃತ್ತದ ವ್ಯಾಪ್ತಿಯ ವಿರಾಜಪೇಟೆ ಮತ್ತು ಮಡಿಕೇರಿ ವಿಭಾಗಗಳಲ್ಲಿ ದೊರೆಯಬಹುದಾದ ಹೂ ಬಿಟ್ಟ ಮತ್ತು 
ಒಣಗಿದ ಬೊಂಬುಗಳನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಇವರಿಗೆ ಪ್ರತಿ ಮೆಟ್ರಿಕ್ ಟನ್ 1ಕ್ಕೆ `.325/ - ರಂತೆ ಹಾಗೂ ಪ್ರಚಲಿತ 
ತೆರಿಗೆಗಳೊಂದಿಗೆ ಹಣವನ್ನು ಪಡೆದುಕೊಂಡು ಹಂಚಿಕೆ ಮಾಡಲು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 223 ಎಫ್‌ಡಿಪಿ 2010 , ಬೆಂಗಳೂರು, ದಿನಾಂಕ: 06 - 01 - 2011 

ಪ್ರಸ್ತಾವನೆಯನ್ನು ವಿವರಿಸಿರುವ ಕಾರಣಗಳ ಮೇರೆಗೆ ಅರಣ್ಯದಲ್ಲಿ ಬೆಂಕಿ ತಡೆಗಟ್ಟಲು ಮತ್ತು ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ 
ಕೊಡಗು ವೃತ್ತದ ವ್ಯಾಪ್ತಿಯ ವಿರಾಜಪೇಟೆ ಮತ್ತು ಮಡಿಕೇರಿ ವಿಭಾಗಗಳಲ್ಲಿನ ಈ ಕೆಳಕಂಡ ವಲಯಗಳಲ್ಲಿ ದೊರೆಯಬಹುದಾದ ಹೂ ಬಿಟ್ಟ ಮತ್ತು 
ಒಣಗಿದ ಬೊಂಬುಗಳನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಇವರಿಗೆ ಪ್ರತಿ ಮೆಟ್ರಿಕ್ ಟನ್ 1ಕ್ಕೆ 325/ -( ಮುನ್ನೂರ ಇಪ್ಪತ್ತೈದು ಮಾತ್ರ) ರಂತೆ 
ಹಾಗೂ ಪ್ರಚಲಿತ ತೆರಿಗೆಗಳೊಂದಿಗೆ ಹಣವನ್ನು ಪಡೆದುಕೊಂಡು ಹಂಚಿಕೆ ಮಾಡಲು ಸರ್ಕಾರವು ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


೮೧೯ 


ವಿಭಾಗ. 


ವಲಯ 


ವಿರಾಜಪೇಟೆ 


ತಿತಿಮತಿ 
ಶನಿವಾರ ಸಂತೆ 

ಕುಶಾಲನಗರ 
ಸೋಮವಾರಪೇಟೆ 


ಒಣ ಬೊಂಬುಗಳು 
( ಟನ್‌ಗಳಲ್ಲಿ) 
5,000 
200 
500 
600 
6 ,300 


ಮಡಿಕೇರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ರಾಜು 
ಪಿ. ಆರ್ 243 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

( ಲೆಕ್ಕಪತ್ರ - ಐಆರ್‌ಎಲ್‌ಎ) ಯ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ : 1 . ಸರ್ಕಾರಿ ಆದೇಶ ಸಂಖ್ಯೆ: ಡಿಪಿಎಆರ್ 11 ಎಸ್‌ಜಿಒ 2000 , 

ದಿನಾಂಕ: 14 .03 .2000 . 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 11 ಸಅಸೇ 2000 , ದಿನಾಂಕ: 29. 07.2000. 
ಸರ್ಕಾರದ ಆದೇಶ ಸಂಖ್ಯೆ: 07 ಸಸಿವಿ 2001, ದಿನಾಂಕ: 20.03.2001 . 

ಸರ್ಕಾರದ ಆದೇಶ ಸಂಖ್ಯೆ : 19 ಸಸಿವಿ 2002 , ದಿನಾಂಕ : 06.01. 2002 . 
5. ಸರ್ಕಾರದ ಆದೇಶ ಸಂಖ್ಯೆ: 244 ಸಅಸೇ 2001, ದಿನಾಂಕ: 23.04.2002 . 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 244 ಸಅಸೇ 2001, 

ದಿನಾಂಕ: 12. 08 .2002 . 
7 . ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 244 ಸಅಸೇ 2001, ದಿನಾಂಕ: 31.10. 2002 . 
8. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 03 ಸಸಿವಿ 2007, ದಿನಾಂಕ: 15.01.2007. 

ಕಡತ ಸಂಖ್ಯೆ : ಸಿಆಸುಇ 267 ಲೆಪ ( ಐಆರ್‌ಎಲ್‌ಎ)2006. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 14 . 03 . 2000ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಆಡಳಿತ ಸೇವಾ ಅಧಿಕಾರಿಗಳು, ಕರ್ನಾಟಕ ಆಡಳಿತ ಸೇವಾ ಅಧಿಕಾರಿಗಳು, ಹಾಗೂ ನಿಯೋಜನೆ ಮೇಲೆ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ವೇತನ, ಭತ್ಯೆ ಹಾಗೂ ಇತರೆ ಕ್ಷೇಮ್‌ಗಳ ಪರಿಶೀಲಿಸಿ ಪಾವತಿ ಸಲುವಾಗಿ ಈ ಕೆಳಕಂಡ ಅಧಿಕಾರಿ | 
ಸಿಬ್ಬಂದಿಗಳನ್ನು ಒಳಗೊಂಡಂತೆ ಸಿಬ್ಬಂದಿ ಮತ್ತು ಆಡಳಿತ ಸಧಾರಣೆ ಇಲಾಖೆ( ಲೆಕ್ಕಪತ್ರ -ಐಆರ್‌ಎಲ್‌ಎ) ಶಾಖೆಯನ್ನು ಒಂದು ವರ್ಷದ ಅವಧಿಗೆ 
ಸೃಜಿಸಲಾಗಿತ್ತು. 
ಕ್ರಸಂ. ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
2 . ಶಾಖಾಧಿಕಾರಿ 

| 01 
ಅಕೌಂಟ್ಸ್ ಅಸಿಸ್ಟೆಂಟ್ 
ಸಹಾಯಕರು 
ಕಿರಿಯ ಸಹಾಯಕ 
| ಶೀಘ್ರಲಿಪಿಗಾರ 

| 01. 
ಕ್ಯಾಷಿಯರ್ 
ತಾಂತ್ರಿಕ ಸಹಾಯಕರು ( ವೇತನ ಶ್ರೇಣಿ ರಹಿತ ಹುದ್ದೆ) 

ದಲಾಯತ್ 
ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ: 29.07. 2000ರ ಸರ್ಕಾರದ ಆದೇಶದಲ್ಲಿ ಅಕೌಂಟ್ಸ್ ಅಸಿಸ್ಟೆಂಟ್‌ಗಳ ಹುದ್ದೆಯನ್ನು 
ಅಕೌಂಟ್ಸ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಉನ್ನತೀಕರಿಸಲಾಗಿದೆ. ಹಾಗೂ ಎರಡು ಸಹಾಯಕರ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಹಿರಿಯ ಸಹಾಯಕ 
ಹುದ್ದೆಗೆ ಉನ್ನತೀಕರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (5 ) ರಲ್ಲಿ ಓದಲಾದ ದಿನಾಂಕ: 23.04 .2002ರ ಆದೇಶದಲ್ಲಿ ಸಿ. ಆ . ಸು . ಇಲಾಖೆ ( ಲೆಕ್ಕಪತ್ರ - ಐಆರ್‌ ಎಲ್‌ಎ) ಶಾಖೆಗೆ 
ಹೆಚ್ಚುವರಿಯಾಗಿ ಈ ಕೆಳಕಂಡ ಹುದ್ದೆಗಳನ್ನು ಸೃಜಿಸಲಾಗಿದೆ . 


_ 01 


01 | 


_ 01 


೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಡಾಟ ಎಂಟ್ರಿ ಆಪರೇಟರ್ 

01 ಹುದ್ದೆ 
ಸಹಾಯಕ 

01 ಹುದ್ದೆ 
ಬೆರಳಚ್ಚುಗಾರ 

01 ಹುದ್ದೆ 
ಮೇಲೆ ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ದಿನಾಂಕ: 12 .08.2002ರ ಆದೇಶದಲ್ಲಿ ಒಂದು ಸಹಾಯಕ ಹಾಗೂ ಒಂದು ದಲಾಯತ್ 
ಹುದ್ದೆಗಳನ್ನು ಸೃಜಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 7) ರಲ್ಲಿ ಓದಲಾದ ದಿನಾಂಕ: 30.10.2002ರ ಸರ್ಕಾರಿ ಆದೇಶದಲ್ಲಿ ಒಂದು ವೇತನ ಶ್ರೇಣಿ ರಹಿತ 
ತಾಂತ್ರಿಕ ಸಹಾಯಕರ ಹುದ್ದೆಯನ್ನು ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ಹುದ್ದೆಯೆಂದು ಮರು ಪದನಾಮೀಕರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (8) 
ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಿ. ಅ. ಸು . ಇಲಾಖೆ, ಲೆಕ್ಕಪತ್ರ -ಐಆರ್‌ಎಲ್ಎ ಶಾಖೆಯಲ್ಲಿನ ಹುದ್ದೆಗಳನ್ನು ದಿನಾಂಕ: 14 .03.2007 ರಿಂದ ಒಂದು 
ವರ್ಷದ ಅವಧಿಗೆ ಮುಂದುವರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ ( 9) ರಲ್ಲಿ ಓದಲಾದ ಕಡತದಲ್ಲಿ ಹೆಚ್. ಆರ್. ಎಂ .ಎಸ್ . ಪದ್ದತಿಯ ಅಳವಡಿಕೆಯಿಂದ ಕೆಲಸ ಮತ್ತು ಮಾನವ 
ಶಕ್ತಿಯಲ್ಲಿ ಬದಲಾವಣೆಯಿರುವುದಿಲ್ಲವಾದ್ದರಿಂದ ಯಾವುದೇ ಹುದ್ದೆಗಳನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲವಾದ್ದರಿಂದ ಸಿ. ಆ. ಸು . ಇಲಾಖೆ, ಲೆಕ್ಕಪತ್ರ 
ಐಆರ್‌ಎಲ್ಎ ಶಾಖೆಯ ಹುದ್ದೆಗಳನ್ನು ದಿನಾಂಕ: 14 .03.2007ರಿಂದ ಖಾಯಂ ಹುದ್ದೆಗಳನ್ನಾಗಿ ಮಾರ್ಪಡಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 606 ಸಅಸೇ 2010 ಬೆಂಗಳೂರು, ದಿನಾಂಕ: 12 - 01 - 2011. 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ( ಲೆಕ್ಕಪತ್ರ - ಐಆರ್‌ಎಲ್‌ಎ) ಶಾಖೆಯ ಈ 
ಕೆಳಕಂಡ ಹುದ್ದೆಗಳನ್ನು ದಿನಾಂಕ : 13 .03. 2008ರಿಂದ 14 .03.2012ರವರೆಗಿನ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ. 


ಕ್ರಸಂ. 


01 


01 


01 
02 


ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಾಖಾಧಿಕಾರಿ 
ತಾಂತ್ರಿಕ ಸಹಾಯಕರು / ವಿಶೇಷಾಧಿಕಾರಿ 
( ವೇತನ ಶ್ರೇಣಿ ರಹಿತ ಹುದ್ದೆ) 

ಹಿರಿಯ ಸಹಾಯಕ 
_ 5. | ಸಹಾಯಕರು 

03 
| 6 , | ಕಿರಿಯ ಸಹಾಯಕ 
7. | ಶೀಘ್ರ ಲಿಪಿಗಾರ 

01 
18, | ಕ್ಯಾಷಿಯರ್ 
ಅಕೌಂಟ್ ಸೂಪರಿಂಟೆಂಡೆಂಟ್ 

01 
| 10 | ಡಾಟಾ ಎಂಟ್ರಿ ಆಪರೇಟರ್ 

| - 01 
ಬೆರಳಚ್ಚುಗಾರರು 
ದಲಾಯತ್ ( ದಲಾಯತ್ - 1 + ಆಫೀಸ್ ಆರ್ಡಲಿ್ರ - 1) 
ఒటు 

15 ಹುದ್ದೆಗಳು 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ: 10.7.1996ರಲ್ಲಿ ಪ್ರತ್ಯಾಯೋಜಿಸಲಾಗಿರುವ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 
ಪಿ . ಆರ್ 244 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ (ಸೇವೆಗಳು - 3). 
ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವಾಲಯ 
ವಿಷಯ : ಮೆ : ಭಾರತ್ ರಯಾನ್ ಹರವು (Bharath Rayan Haravu ) ಗಣಿ ಗುತ್ತಿಗೆ ಸಂಖ್ಯೆ: 2010ರ ಪ್ರದೇಶದ 

ಮೋಜಣಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವ ಬಗ್ಗೆ. 
ಓದಲಾಗಿದೆ : 1) ರಾಮಘಡ್ ಮಿನರಲ್ಸ್ ಅಂಡ್ ಮೈನಿಂಗ್ ಲಿಮಿಟೆಡ್ ರವರ ಪತ್ರ ಸಂಖ್ಯೆ : RMML/BRH/631 

ದಿನಾಂಕ: 4 - 8 - 2010. 
2) ಸರ್ಕಾರದ ಪತ್ರ ಸಂಖ್ಯೆ : ಅಪಜೀ 148 ಎಫ್ ಎಫ್ ಎಂ 2010 ದಿನಾಂಕ: 21 - 8 - 2010 . 
3) ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( EWPRT) ರವರ ಪತ್ರ ಸಂಖ್ಯೆ: APCCF 

( EWPRT)/BRH- ML/2010 - 11 ದಿನಾಂಕ: 28 - 9 - 2010. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ದಿನಾಂಕ: 4 -8 -2010ರ ತಮ್ಮ ಮನವಿಯಲ್ಲಿ ಮೆ : ರಾಮಘಡ್ ಮಿನರಲ್ಸ್ ಅಂಡ್ ಮೈನಿಂಗ್ ಲಿಮಿಟೆಡ್ 
ರವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ವಿಶೇಷ ರಜಾ ಅರ್ಜಿ ಸಂಖ್ಯೆ : 11508/2006ರ ಪ್ರಕರಣದಲ್ಲಿ ನೀಡಿರುವ ಆದೇಶದಂತೆ ML NO . 2010ರ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೦, ೨೦೧೧ 


೮೨೧ 


ಮೆ : ಭಾರತ್ ರಯಾನ್ ಹರವು ಮತ್ತು ಮೆ : ಮುನೀರ್ ಎಂಟರ್‌ಪ್ರೈಸಸ್, ಮೆ : ಟ್ರೈಡೆಂಟ್ ಮಿನರಲ್ಸ್, ಮೆ : ಎಸ್. ಬಿ . ಮಿನರಲ್ಸ್ ಹಾಗೂ ಮೆ : ವೀಯಂ 
ಪ್ರೈವೇಟ್ ಲಿಮಿಟೆಡ್ ರವರ ಗಣಿ ಗುತ್ತಿಗೆ ಪ್ರದೇಶಗಳನ್ನು ಮೋಜಣಿ ಮಾಡುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ನಿರ್ದೇಶನ ನೀಡಲಾಗಿತ್ತೆಂದು, 
ಆದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯು ಮೋಜಣಿ ಮಾಡದೇ ವಲಯ ಅರಣ್ಯ ಅಧಿಕಾರಿಯವರು ಮೋಜಣಿ ಕಾರ್ಯ ಕೈಗೊಂಡಿದ್ದು, 
ಸದರಿಯವರು ಮೋಜಣಿ ಮಾಡುತ್ತಿರುವ ಪದ್ಧತಿಯು ಸರಿಯಾಗಿರುವುದಿಲ್ಲವೆಂದು ತಿಳಿಸಿ ಈ ಮೋಜಣಿಯನ್ನು ಕೂಡಲೇ ನಿಲ್ಲಿಸಿ ಬೆಂಗಳೂರಿನಿಂದ 
ಮೋಜಣಿದಾರರನ್ನು ನೇಮಿಸಿ ಮೋಜಣಿಯನ್ನು ಮಾಡಲು ಕೋರಿದ್ದರು. 

ಮೇಲೆ ಓದಲಾದ ( 2) ರ ದಿನಾಂಕ: 21 - 8 - 2010ರ ಸರ್ಕಾರಿ ಪತ್ರದಲ್ಲಿ ಮೆ : ರಾಮಘಡ್ ಮಿನರಲ್ಸ್ ಅಂಡ್ ಮೈನಿಂಗ್ ಲಿಮಿಟೆಡ್ 
ರವರ ದಿನಾಂಕ: 4 - 8 - 2010ರ ಮನವಿಯನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಕಳುಹಿಸಿ ವಿವರವಾದ ವರದಿಯನ್ನು ಸಲ್ಲಿಸುವಂತೆ 
ಕೋರಲಾಗಿತ್ತು. 

ಮೇಲೆ ಓದಲಾದ ( 3) ರ ದಿನಾಂಕ : 28 - 9 - 2010ರ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( EWPRT) ರವರು ಮೆ : 
ಭಾರತ್ ರಯಾನ್ ಹರವು ಗಣಿ ಗುತ್ತಿಗೆ ಸಂಖ್ಯೆ : 2010ರ ಪ್ರದೇಶದ ಸುತ್ತ ಈ ಕೆಳಕಂಡ ಗಣಿಗುತ್ತಿಗೆದಾರರು ಒಂದೇ ಗಡಿರೇಖೆಯಲ್ಲಿರುತ್ತದೆಂದು 
ತಿಳಿಸಿರುತ್ತಾರೆ. 

1) ಮೆ : ವೀಯಂ ಪ್ರೈವೇಟ್ ಲಿಮಿಟೆಡ್ ( MLNo.988) 
2) ಮೆ : ಬ್ರಹ್ಮಾನಂದ ( MLNo.1626) 
3) ಮೆ : ಟ್ರೈಡೆಂಟ್ ಮಿನರಲ್ಸ್ ( MLNo.2315 ಮತ್ತು ML No.1732) 
4) ಮೆ : ಮಿನರಲ್ಸ್ ಸಿಂಡಿಕೇಟ್ ( MLNo .2320) 
5) ಮೆ : ಮುನೀರ್‌ ಎಂಟರ್‌ಪ್ರೈಸಸ್ (MLNo. 2339) 
6) ಮೆ : ಬಾಲಾಜಿ ಮೈನ್ಸ್ ಅಂಡ್ ಮಿನರಲ್ಸ್ ( MLNo. 2564) 
7) ಮೆ : ಎಸ್. ಬಿ. ಮಿನರಲ್ಸ್ ( MLNo.2550 ) 
8) ಮೆ : ಲಕ್ಷ್ಮೀನಾರಾಯಣ ಮೈನಿಂಗ್ ( MLNo.2487) 

ಮೆ : ಮುನೀರ್ ಎಂಟರ್‌ಪ್ರೈಸಸ್ ರವರ ಗಣಿ ಗುತ್ತಿಗೆ ಸಂಖ್ಯೆ: 2339 ಸಹ ಪರಿಶೀಲಿಸಿದ್ದು, ಸದರಿ ಪ್ರದೇಶದ ನಕಾಶೆ ಸ್ಪಷ್ಟವಾಗಿ 
ಇಲ್ಲದಿರುವುದರಿಂದ ಈ ಬಗ್ಗೆ ಸರಿಯಾದ ಮೋಜಣಿ ಮಾಡಬೇಕೆಂದು ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರುತ್ತಾರೆ. 

ಲೋಕಾಯುಕ್ತರು 2006 - 07ನೇ ಸಾಲಿನಲ್ಲಿ ಮೋಜಣಿ ಮಾಡಿ ಗುರ್ತಿಸಿರುವ ಗಡಿರೇಖೆಗಳು ಮತ್ತು ಅರಣ್ಯ ಇಲಾಖೆ, ಗಣಿ 
ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಕಂದಾಯ ಇಲಾಖೆಗಳ ಸಹಯೋಗದಿಂದ ಜಂಟಿ ಮೋಜಣಿ ಮಾಡಿ ಗುರ್ತಿಸಿದ ಗಡಿ ರೇಖೆಗಳು ಬೇರೆ 
ಬೇರೆಯಾಗಿ ವ್ಯತ್ಯಾಸವಿರುವುದರಿಂದ ಮೆ : ಭಾರತ್ ರಯಾನ್ ಹರವು ಗಣಿ ಗುತ್ತಿಗೆ ಸಂಖ್ಯೆ: 2010ರ ಪ್ರದೇಶದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು 
ಗಣಿಗಾರಿಕೆ ನಡೆಸುತ್ತಿರುವ ಮೆ : ಟ್ರೈಡೆಂಟ್ ಮಿನರಲ್ಸ್, ಮೆ : ಎಸ್. ಬಿ. ಮಿನರಲ್ಸ್ ಹಾಗೂ ಮೆ : ವೀಯಂ ಪ್ರೈವೇಟ್ ಲಿಮಿಟೆಡ್ ರವರುಗಳ 
ಗಡಿರೇಖೆಯನ್ನು ತನಿಖೆ ಮೂಲಕ ಸತ್ಯಾ ಸತ್ಯತೆಯನ್ನು ಅರಿಯಲು ಈ ಪ್ರಕರಣವನ್ನು ಮಾನ್ಯ ಲೋಕಾಯುಕ್ತ ವಿಚಾರಣೆಗೆ ವಹಿಸಲು ಕೋರಿರುತ್ತಾರೆ. 
ಆದ್ದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 148 ಎಫ್ ಎಫ್ ಎಂ 2010, ಬೆಂಗಳೂರು, ದಿನಾಂಕ: 11 - 01 - 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಕಲಂ 7 (2) ಎ ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೆ : ಭಾರತ್ ರಯಾನ್ ಹರವು ( Bharat Rayan Haravu ) ಗಣಿ ಗುತ್ತಿಗೆ ಸಂಖ್ಯೆ : 2010ರ ಪ್ರದೇಶದಲ್ಲಿ ಅಕ್ರಮವಾಗಿ 
ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆ ನಡೆಸುತ್ತಿರುವ ಮೆ : ಟ್ರೈಡೆಂಟ್ ಮಿನರಲ್ಸ್, ಮೆ : ಎಸ್. ಬಿ. ಮಿನರಲ್ಸ್ ಹಾಗೂ ಮೆ : ವೀಯಂ ಪ್ರೈವೇಟ್ ಲಿಮಿಟೆಡ್ 
ರವರುಗಳ ಗಡಿರೇಖೆಯನ್ನು ತನಿಖೆಗಾಗಿ ಈ ಪ್ರಕರಣವನ್ನು ಮಾನ್ಯ ಲೋಕಾಯುಕ್ತರಿಗೆ ವಹಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ 245 

ಹೆಚ್. ಎಂ . ಮಲ್ಲಿಕಾರ್ಜುನಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಹಾಗೂ ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ 2010 -11ನೇ ಸಾಲಿಗೆ ನಿಗದಿ 

ಪಡಿಸಿರುವ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ, 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 137 ಕೆಎಂಯು 2010, 

ದಿನಾಂಕ 05 . 08 .2010 
2. ನಿರ್ದೆಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಅವರ 

ಪತ್ರ ಸಂಖ್ಯೆ : ಡಿಎಎಂ: ಎಸಿಟಿ: 1:18:2010 -11, ದಿನಾಂಕ 12 .11 . 2010 . 
ಪ್ರಸ್ತಾವನೆ: 

2010 -11ನೇ ಸಾಲಿಗೆ ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಹೆಚ್ಚುವರಿಯಾಗಿ ಮಂಜೂರಾದ ಹುದ್ದೆಗಳಿಗೆ ವೇತನ 
ಹಾಗೂ ಭತ್ಯೆಗಳನ್ನು ಪಾವತಿಸಲು ನಿಗದಿ ಪಡಿಸಲಾದ ಅನುದಾನ ರೂ . 25 .00 ಲಕ್ಷಗಳಲ್ಲಿ ಮೊದಲನೇ ಕಂತಾಗಿ ರೂ . 12.50 ಲಕ್ಷಗಳನ್ನು ನಿರ್ದೇಶಕರು, 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಇವರಿಗೆ ಮೇಲೆ (1) ರಲ್ಲಿ ಓದಲಾದ ದಿನಾಂಕ 05.08.2010ರ ಸರ್ಕಾರಿ ಆದೇಶದಲ್ಲಿ 
ಬಿಡುಗಡೆ ಮಾಡಲಾಗಿದೆ. ನಿಗದಿ ಪಡಿಸಲಾದ ಅನುದಾನ ರೂ . 25.00 ಲಕ್ಷಗಳಲ್ಲಿ ಮೊದಲನೇ ಕಂತಾಗಿ ಬಿಡುಗಡೆಗೊಳಿಸಿರುವ ರೂ . 12.50 ಲಕ್ಷಗಳಿಗೆ 


೮೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


2011 . 


ಈಗಾಗಲೇ ಹಣ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಲಾಗಿದ್ದು, 2ನೇ ಕಂತಿನ ಅನುದಾನ ರೂ .12.50 ಲಕ್ಷಗಳನ್ನು ಲೆಕ್ಕಶೀರ್ಷಿಕೆ 2205 - 00 - 103 - 0 - 18 
(ಯೋಜನೆ) 101 ಸಹಾಯಾನುದಾನದಡಿಯಲ್ಲಿ ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ , ಹೊಸಪೇಟೆ ಇವರಿಗೆ ಪೇಯಿಸ್ 
ರಸೀತಿ ಮೂಲಕ ಬಿಡುಗಡೆ ಮಾಡುವಂತೆ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ರವರು ಮೇಲೆ ( 2) ರಲ್ಲಿ 
ಓದಲಾದ ದಿನಾಂಕ 12 .11. 2010ರ ಪತ್ರದಲ್ಲಿ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ 

ಸರ್ಕಾರಿ ಆದೇಶ ಸಂಖ್ಯೆ : ಕಸಂವಾಪ್ರ 137 ಕೆಎಂಯು 2010 , ಬೆಂಗಳೂರು, ದಿನಾಂಕ: 03.01.2011 , 

ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2010 - 11ನೇ ಸಾಲಿಗೆ ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ 
ಹೆಚ್ಚುವರಿಯಾಗಿ ಮಂಜೂರಾದ ಹುದ್ದೆಗಳಿಗೆ ವೇತನ ಹಾಗೂ ಭತ್ಯೆಗಳನ್ನು ಪಾವತಿಸಲು ನಿಗದಿ ಪಡಿಸಲಾದ ಅನುದಾನ ರೂ . 25.00 ಲಕ್ಷಗಳಲ್ಲಿ ಎರಡನೇ 
ಕಂತಾಗಿ ರೂ . 12 .50 ( ರೂ . ಹನ್ನೆರಡು ಲಕ್ಷ ಐವತ್ತು ಸಾವಿರಗಳು ಮಾತ್ರ) ಗಳನ್ನು ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ 
ಇವರಿಗೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಈ ವೆಚ್ಚವನ್ನು 2010 - 11ನೇ ಸಾಲಿನ ಲೆಕ್ಕಶೀರ್ಷಿಕೆ 2205 - 00 - 103 - 0 - 18 ( ಯೋಜನೆ) 101 ಸಹಾಯಾನುದಾನ ಅಡಿಯಲ್ಲಿ 
ಭರಿಸತಕ್ಕದ್ದು ಹಾಗೂ ಬಿಡುಗಡೆಗೊಳಿಸಿದ ಅನುದಾನಕ್ಕೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ಒದಗಿಸತಕ್ಕದ್ದು . 
ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ದಿನಾಂಕ 28.12.2010ರ ಟಿಪ್ಪಣಿ ಸಂಖ್ಯೆ ಶಿಇ 2203 ಐಎಫ್ (ಬಿಎ) 2010ರಲ್ಲಿ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 
ಪಿ .ಆರ್ 246 

ಹಾಗೂ ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 


ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಹಾಗೂ ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಬೀದರ್ ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ರಚಿಸಲಾದ ತಜ್ಞರ 

ಸಮಿತಿಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 26 ಕೆಎಂಯು 2009, 

ದಿನಾಂಕ 15 - 12 - 2009 
2. ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ರವರ ಪತ್ರ 

ಸಂಖ್ಯೆ : ಆಪ್ಪಾ ಸಂಪ / ಬೀ . ತ. ಸ./ 2010 - 11 / 471, ದಿನಾಂಕ 01 . 12 .2010 . 
ಪ್ರಸ್ತಾವನೆ : 

ದಿನಾಂಕ 15.12 . 2009ರ ಸರ್ಕಾರದ ಆದೇಶದಲ್ಲಿ ಬೀದರ್ ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ 14 
ಸದಸ್ಯರನ್ನೊಳಗೊಂಡ ತಜ್ಞರ ಸಮಿತಿಯನ್ನು ದಿನಾಂಕ 9 .12 .2008ರಿಂದ ಎರಡು ವರ್ಷಗಳ ಅವಧಿಗೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 
ಮುಂದುವರೆಸಿದೆ. 

ಬೀದರ್ ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ತಜ್ಞರ ಸಮಿತಿಯ ಅವಧಿಯು ದಿನಾಂಕ: 08.12 .2010ಕ್ಕೆ 
ಮುಕ್ತಾಯಗೊಳ್ಳಲಿದ್ದು, ದಿನಾಂಕ: 08.12 .2010ರಿಂದ ಮುಂದಿನ ಎರಡು ವರ್ಷಗಳ ಅವಧಿಗೆ ಪ್ರಸ್ತುತ ಇರುವ ಸದಸ್ಯರನ್ನೊಳಗೊಂಡು 
ಮುಂದುವರೆಸುವಂತೆ ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇವರು 
ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 229 ಕೆಎಂಯು 2010 ಬೆಂಗಳೂರು, ದಿನಾಂಕ: 11 .01.2011 . 

ಬೀದರ್ ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ರಚಿಸಿರುವ ತಜ್ಞರ ಸಮಿತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: 
ಕಸಂವಾಪ್ರ 26 ಕೆಎಂಯು 2009ರಲ್ಲಿ ದಿನಾಂಕ 9.12.2008ರಿಂದ ಎರಡು ವರ್ಷಗಳ ಅವಧಿಗೆ ಮುಂದುವರೆಸಿದ್ದನ್ನು ದಿನಾಂಕ 09. 12 .2010ರಿಂದ 
ಮುಂದಿನ ಎರಡು ವರ್ಷಗಳ ಅವಧಿಗೆ ಪ್ರಸ್ತುತ ಇರುವ ಸದಸ್ಯರನ್ನೊಳಗೊಂಡು ಮುಂದುವರೆಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 
ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 


ಪಿ . ಆರ್ 247 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦, ೨೦೧೧ 


೮೨೩ 


ವಿಷಯ : 


ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಹಾಗೂ ಪ್ರವಾಸೋದ್ಯಮ ಸಚಿವಾಲಯ 
ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ರಚಿಸಲಾದ ತಜ್ಞರ ಸಮಿತಿಯ 
ಕಾಲಾವಧಿಯನ್ನು ಮುಂದುವರಿಸುವ ಬಗ್ಗೆ. 
1. ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 20 ಕೆಎಂಯು 2009 , ದಿನಾಂಕ 07 - 09 -2009 
2. ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ರವರ ಪತ್ರ ಸಂಖ್ಯೆ: 

ಆಪ್ರಾಸಂಪ/ ಕಿ. ತ. ಸ./ 2010 -11/ 472 , ದಿನಾಂಕ 01.12.2010. 


ಓದಲಾಗಿದೆ: 


ಪ್ರಸ್ತಾವನೆ : 


ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ 14 ಸದಸ್ಯರನ್ನೊಳಗೊಂಡ ತಜ್ಞರ ಸಮಿತಿಯನ್ನು ದಿನಾಂಕ 
9.12 .2008ರಿಂದ ಎರಡು ವರ್ಷಗಳ ಅವಧಿಗೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮುಂದುವರೆಸಿದೆ. 

ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕಣೆಗಾಗಿ ತಜ್ಞರ ಸಮಿತಿಯ ಅವಧಿಯು ದಿನಾಂಕ: 08.12 .2010ಕ್ಕೆ 
ಮುಕ್ತಾಯಗೊಳ್ಳಲಿದ್ದು ಸದರಿ ಸಮಿತಿಯನ್ನು ದಿನಾಂಕ: 08.12.2010ರಿಂದ ಮುಂದಿನ ಎರಡು ವರ್ಷಗಳ ಅವಧಿಗೆ ಪ್ರಸ್ತುತ ಇರುವ 
ಸದಸ್ಯರನ್ನೊಳಗೊಂಡು ಮುಂದುವರೆಸುವಂತೆ ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇವರು ಮೇಲೆ (2) ರಲ್ಲಿ 
ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ . ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 232 ಕೆಎಂಯು 2010 ಬೆಂಗಳೂರು, ದಿನಾಂಕ: 11.01.2011. 

ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ರಚಿಸಿರುವ ತಜ್ಞರ ಸಮಿತಿಯನ್ನು ದಿನಾಂಕ 9.12 .2010ರಿಂದ 
ಮುಂದಿನ ಎರಡು ವರ್ಷಗಳ ಅವಧಿಗೆ ಪ್ರಸ್ತುತ ಇರುವ ಸದಸ್ಯರನ್ನೊಳಗೊಂಡು ಮುಂದುವರೆಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 
ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 


ಪಿ . ಆರ್ 248 


ಇರ್ಲಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿನ 

ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಸಿಅಸುಇ 830 ಸಅಸೇ 2008, ದಿನಾಂಕ: 07.11.2008 

2 . ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ , ಪ್ರವಾಸೋದ್ಯಮ ಇಲಾಖೆಯ ಅ. ಟಿ.ಸಂಖ್ಯೆ : ಕಸಂವಾಪ್ರ 247 ಸ್ವೀಮರ 

2010 ದಿನಾಂಕ: 03 .12.2010 . 
ಪ್ರಸ್ತಾವನೆ: 

ಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸರ್ಕಾರದ ಕಾರ್ಯದರ್ಶಿ , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 
ಇಲಾಖೆ ಇವರ ಆಪ್ತ ಶಾಖೆಯಲ್ಲಿನ 07 ಪೂರಕ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ದಿನಾಂಕ: 13.10 .2008 ರಿಂದ ಒಂದು ವರ್ಷದ ಅವಧಿಗೆ ಸೃಜಿಸಿ 
ಮುಂದುವರೆಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 
ಇಲಾಖೆ ಇವರ ಆಪ್ತ ಶಾಖೆಯಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾದ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ: 14.10 .2009ರಿಂದ ಎರಡು ವರ್ಷದ ಅವಧಿಗೆ 
ಮುಂದುವರೆಸುವಂತೆ ಕೋರಲಾಗಿದೆ. 
ಕ್ರ. ಸಂ . | ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

01 . 
ಆಪ್ತ ಸಹಾಯಕರು (ಶೀಘ್ರಲಿಪಿಗಾರರು) 
3 , ಕಿರಿಯ ಸಹಾಯಕ 

ವಾಹನ ಚಾಲಕ 
| ಜಮೇದಾರ್ 
ಒಟ್ಟು ಹುದ್ದೆಗಳು 


02 


02 
07. 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 601 ಸಅಸೇ 2010 ಬೆಂಗಳೂರು, ದಿನಾಂಕ: 23.12.2010. 


ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯ ಸರ್ಕಾರದ 
ಕಾರ್ಯದರ್ಶಿ ಇವರ ಆಪ್ತಶಾಖೆಯಲ್ಲಿನ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ: 13 .10 .2009ರಿಂದ ಎರಡು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ 
ಮುಂದುವರೆಸಲಾಗಿದೆ. 


೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಕ್ರ. ಸಂ . 


ಹುದ್ದೆಗಳ ಸಂಖ್ಯೆ 


ಹುದ್ದೆಯ ಪದನಾಮ 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 


ಆಪ್ತ ಸಹಾಯಕರು (ಶೀಘ್ರಲಿಪಿಗಾರರು) 
ಕಿರಿಯ ಸಹಾಯಕ 


ವಾಹನ ಚಾಲಕ 


ಜಮೇದಾರ್ 


ಒಟ್ಟು ಹುದ್ದೆಗಳು 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್‌ಪಿ 96, ದಿನಾಂಕ: 10 - 07 - 1996 ರಲ್ಲಿ ಪ್ರತ್ಯಾಯೋಜಿಸಲಾಗಿರುವ 
ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆಯೆಂದು ಪರಿಭಾವಿಸಿ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ (ಸೇವೆಗಳು - 3) 


ಪಿ . ಆರ್ 249 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ನಿಂಗಪ್ಪ ಎಸ್. ಶಿವಪ್ಪನವರ್, ದಲಾಯತ್, ಜಿಲ್ಲಾ ಪೊಲೀಸ್ ಕಛೇರಿ, ದಾವಣಗೆರೆ 

ರವರ ಖಾಯಂಪೂರ್ವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ : ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ .05 / ಸಿಬ್ಬಂದಿ -4 /2010 -11 ದಿನಾಂಕ 28-10 - 2010 . 
ಪ್ರಸ್ತಾವನೆ : 

ಶ್ರೀ ನಿಂಗಪ್ಪ ಎಸ್.ಶಿವಪ್ಪನವರ್, ಎಎಸ್‌ಐ ರವರು ಅನುಕಂಪದ ಆಧಾರದ ಮೇಲೆ 2 ವರ್ಷಗಳ ಖಾಯಂಪೂರ್ವ ಸೇವಾ 
ಅವಧಿಯಲ್ಲಿರುವಂತೆ ದಲಾಯತ್ ಹುದ್ದೆಗೆ ನೇಮಕಗೊಂಡು ದಿನಾಂಕ 15 - 12 - 2006 ರಂದು ಜಿಲ್ಲಾ ಪೊಲೀಸ್ ಕಛೇರಿ, ದಾವಣಗೆರೆಯಲ್ಲಿ ಕರ್ತವ್ಯಕ್ಕೆ 
ವರದಿ ಮಾಡಿರುತ್ತಾರೆ. ಸದರಿಯವರ ಖಾಯಂಪೂರ್ವ ಅವಧಿ ದಿನಾಂಕ 15 -12 - 2008ಕ್ಕೆ ಪೂರ್ಣಗೊಂಡಿರುತ್ತದೆ. ಸದರಿ ಅವಧಿಯಲ್ಲಿ ಪೊಲೀಸ್ 
ಅಧೀಕ್ಷಕರು, ದಾವಣಗೆರೆ ಜಿಲ್ಲೆ ರವರು ದಿನಾಂಕ 10 - 06 - 2008 ರಲ್ಲಿ ಇವರ ಮುಂದಿನ 2 ವಾರ್ಷಿಕ ವೇತನ ಬಡ್ತಿಗಳನ್ನು ಭವಿಷ್ಯದ ವೇತನ ಬಡ್ತಿಗಳ 
ಮೇಲೆ ಪರಿಣಾಮ ಬೀರದಂತೆ ಮುಂದೂಡಿರುವ ಮೇರೆಗೆ ಇವರಿಗೆ ನೀಡಿರುವ ಶಿಕ್ಷೆ ದಿನಾಂಕ 14 -12 - 2010ರವರೆಗೆ ಚಾಲ್ತಿಯಲ್ಲಿರುತ್ತದೆ. 

ಆದ್ದರಿಂದ ಶಿಕ್ಷಾ ಅವಧಿಯು ಪೂರ್ಣಗೊಂಡ ನಂತರವೇ ಇವರ ಖಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವೆಂದು 
ಘೋಷಿಸಬೇಕಾಗಿರುವುದರಿಂದ ಕೆಸಿಎಸ್ ( ಪರಿವೀಕ್ಷಣಾ) ನಿಯಮಾವಳಿ 1977 ರ ನಿಯಮ 4(1) ( ii) ರ ಮೇರೆಗೆ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ 
ಜಿಲ್ಲೆ ರವರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ದಿನಾಂಕ 14 -12 - 2009 ರವರೆಗೆ ಖಾಯಂಪೂರ್ವ ಅವಧಿಯನ್ನು ವಿಸ್ತರಿಸಿರುತ್ತಾರೆ. ಸದರಿಯವರ 
ಖಾಯಂಪೂರ್ವ ಸೇವಾ ಅವಧಿ ತೃಪ್ತಿಕರವಾಗಿದ್ದು, ಹಾಲಿ ಅವರ ವಿರುದ್ಧ ಚಾಲ್ಲಿ ಶಿಕ್ಷೆ ಇರುವುದರಿಂದ ದಿನಾಂಕ 15 -12 -2009ರಿಂದ 14-12 -2010 
ರವರೆಗೆ ವಿಸ್ತರಿಸುವಂತೆ ಡಿಜಿ ಮತ್ತು ಐಜಿಪಿ ರವರು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 48 ಪೊಸಿಲಿ 2010, ಬೆಂಗಳೂರು, ದಿನಾಂಕ: 13 .01.2011 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಾವಳಿಗಳು, 1977ರ 
ನಿಯಮ 4(1) (i) ರನ್ವಯ ಶ್ರೀ ನಿಂಗಪ್ಪ ಎಸ್. ಶಿವಪ್ಪನವರ್ ದಲಾಯತ್ ರವರ ಖಾಯಂ ಪೂರ್ವ ಅವಧಿಯನ್ನು ದಿನಾಂಕ 15 -12 - 2009 ರಿಂದ 
14 -12 - 2010ರವರೆಗೆ ವಿಸ್ತರಿಸಿ ಸರ್ಕಾರವು ಆದೇಶಿಸಿದೆ. 

ವಿಸ್ತರಿಸಿದ ಪರಿವೀಕ್ಷಣಾ ಅವಧಿಗೆ ಕ. ನಾ . ಸೇ ( ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 10ರ ಪ್ರಕಾರ ವಾರ್ಷಿಕ ವೇತನ ಬಡ್ತಿಗಳನ್ನು 
ನೀಡುವಂತಿಲ್ಲ. ಕಾಲ್ಪನಿಕವಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು ನಿಗದಿಪಡಿಸುವುದು. ಹೀಗೆ ನಿಗದಿಪಡಿಸಿದ ವೇತನದ 
ಬಾಕಿಯನ್ನು ನೀಡಲು ಅವಕಾಶವಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ ರವಿಪ್ರಕಾಶ್ 
ಪಿ . ಆರ್ 250 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು) 


ಭಾಗ - ೧ 


೮೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ವಿಷಯ : ಬಾಗಲಕೋಟೆ ಜಿಲ್ಲೆ, ಬನಹಟ್ಟಿಯ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ 

ಆಧುನೀಕರಣ ಯೋಜನೆಗಾಗಿ ಬಿಡುಗಡೆ ಮಾಡಿರುವ ` 585 .00 ಲಕ್ಷಗಳ ಅವಧಿ ಸಾಲದ 

ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗಧಿಪಡಿಸುವ ಬಗ್ಗೆ . 
ಓದಲಾಗಿದೆ: 1) ದಿನಾಂಕ 5 - 11 - 2007ರ ಸಇ 01 ಸಿಐಎಂ 2005ನೇ ಸಂಖ್ಯೆಯ ಸರ್ಕಾರದ ಆದೇಶ. 

2 ) ದಿನಾಂಕ 29 - 03 -2008ರ ಸಇ 1 ಸಿಐಎಂ 2005ನೇ ಸಂಖ್ಯೆಯ ಸರ್ಕಾರದ ಆದೇಶ. 

3) ದಿನಾಂಕ 15 - 01 - 2010ರ ವಾಕ್ಕೆ 26 ಸಿಐಎಂ 2008ನೇ ಸಂಖ್ಯೆಯ ಸರ್ಕಾರದ ಆದೇಶ. 
ಪ್ರಸ್ತಾವನೆ: 

ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಆಧುನೀಕರಣ ಯೋಜನೆಗೆ 13.05 
ಕೋಟಿಗಳ ಆರ್ಥಿಕ ಸಹಾಯವನ್ನು ಮಂಜೂರು ಮಾಡಿ, ದಿನಾಂಕ 5. 11 . 2007ರ ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿತ್ತು. ಈ 13. 05 ಕೋಟಿಗಳ 
ಪೈಕಿ, 11.70 ಕೋಟಿಗಳನ್ನು ಅವಧಿ ಸಾಲವಾಗಿ ಮಂಜೂರು ಮಾಡಲಾಗಿರುತ್ತದೆ . ಹಾಗೂ ಸದರಿ ಮೊತ್ತಗಳನ್ನು ಶೇ . 25, ಶೇ .50 ಮತ್ತು ಶೇ . 25ರ 
ಕಂತುಗಳ ಪ್ರಕಾರ ಬಿಡುಗಡೆ ಮಾಡಲು ಆದೇಶಿಸಲಾಗಿರುತ್ತದೆ. ದಿನಾಂಕ 29 - 03 - 2008ರ ಸರ್ಕಾರದ ಆದೇಶದ ಮೂಲಕ ಅವಧಿ ಸಾಲದ ಶೇ . 25, 
ಅಂದರೆ 292 .50 ಲಕ್ಷಗಳನ್ನು ಗಿರಣಿಗೆ ಬಿಡುಗಡೆ ಮಡಲಾಗಿರುತ್ತದೆ . ನಂತರ ದಿನಾಂಕ 15. 01.2010ರ ಸರ್ಕಾರದ ಆದೇಶದ ಮೂಲಕ ಅವಧಿ ಸಾಲದ 
ಶೇ 50, ಅಂದರೆ 585.00 ಲಕ್ಷಗಳನ್ನು ಗಿರಣಿಗೆ ಬಿಡುಗಡೆ ಮಾಡಲಾಗಿರುತ್ತದೆ. 

ದಿನಾಂಕ 15 .1.2010ರ ಸರ್ಕಾರದ ಆದೇಶದ ಮೂಲಕ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ ಆಧುನೀಕರಣ 
ಯೋಜನೆಗೆ ಬಿಡುಗಡೆ ಮಾಡಲಾಗಿರುವ `585.00 ಲಕ್ಷಗಳ ಅವಧಿ ಸಾಲವನ್ನು ಗಿರಣಿಯ ಸರ್ಕಾರಕ್ಕೆ ಮರುಪಾವತಿಸಲು ಷರತ್ತು ಮತ್ತು ನಿಬಂಧನೆಗಳನ್ನು 
ವಿಧಿಸುವ ಸಲುವಾಗಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 26 ಸಿಐಎಂ 2008 ( II ), ಬೆಂಗಳೂರು, ದಿನಾಂಕ: 13 - 01 -2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆ, ಬನಹಟ್ಟಿಯ ದಿ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿ ನಿಯಮಿತದ 
ಆಧುನೀಕರಣ ಯೋಜನೆಗೆ ಬಿಡುಗಡೆ ಮಾಡಲಾಗಿರುವ `585.00 ಲಕ್ಷಗಳ ಅವಧಿ ಸಾಲವನ್ನು ಗಿರಣಿಯ ಸರ್ಕಾರಕ್ಕೆ ಮರುಪಾವತಿ ಮಾಡುವ ಸಲುವಾಗಿ, 
ಷರತ್ತು ಮತ್ತು ನಿಬಂಧನೆಗಳನ್ನು , ಈ ಆದೇಶದ ಅನುಬಂಧದ ಪ್ರಕಾರ ವಿಧಿಸಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ದಿನಾಂಕ 05.01.2011ರ ವಾಕ್ಕೆ 5 ಆ೦ಅಸ (1) 2011ನೇ ಸಂಖ್ಯೆಯ ಅನಧಿಕೃತ 
ಟಿಪ್ಪಣಿಯ ಮೂಲಕ ನೀಡಲಾಗಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಶ್ರೀನಿವಾಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

(ಸಹಕಾರಿ ಸಕ್ಕರೆ) 
Annexure to the Government Order No . Cl 26 CIM 2008 (1 ) 

Dated 13 . 01 . 2011 
Essential details of Loans sanctioned vide 

G. O . No . Cl 26 CIM 2008 dated 15 .01. 2010 

LOANS AND ADVANCES BY STATE GOVERNMENT 
1 . Sanction Authority 

Government of Karnataka 
2. Sanction (G .O . No. and date ) 

Cl 26 CIM 2008 dated 15 . 01. 2010 
3. To whom sanctioned 

The Banahatti Co - operative Spinning Mills Ltd ., Banahatti, 

Bagalkot District. 
4 . Amount Sactioned ( in words and figures ) 

` 585.00 lakhs ( Ruppes five haundred eighty five lakhs only 
5 . Sanction valid upto 

Not applicable 
6 . purpose of the Loan 

Modernization of the Mill 
7 . Payable in cash or adjustment 

| Payable in cash 
8 . Plan or Non -plan 

Plan 
9 . Head of Account to which the loan is debitable 

6860 - 01 -101 - 0 - 07- 394 ( Loans) 
10 .Progressive amount of loan sanctioned to date in the financial 

Amount 
` in lakhs 


year. 


585 .00 


G. O .No. CT 26 CIM 2008 
Dated 15. 01 . 2010 
10 Years 
No Moratorium 


11. Period of Loan 
12 . Moratorium towards repayment, if any 


೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


13. Date and year from which repayment is to commence 


The repayment shall be in 10 equal installments starting from I st 
of next April. 
DD or cash 


9 % 


14 . Mode of repayment 
15 . Interest 
a ) Normal rate 
b ) Penal rate of interest in the event of default in Repayment / 

interest Payment 
c ) Mode of recovery of interest 


1 % 


Along with Principal and interest on outstanding balance 
commencing from Ist ofnext April. 


| 16 . Adjustment of overdue loans , if any 

17 . Authority who countersigns the payees s receipt 


18 . Authority who maintains loan Ledger and watched recovery 


19 . Authority responsible for reconcilation and monitoring of loan . 


Commissioner for Textiles and 
Director of Handlooms, Bangalore 
Commissioner for Textiles and 
Director of Handlooms, Bangalore 
Commissioner for Textiles and 
Director of Handlooms, Bangalore 
Commissioner for Textiles and 
Director of Handlooms, Bangalore 
Commissioner for Textiles and 
Director ofHandlooms, Bangalore 


20 . Authority to whom utilization certificates are to be given 


21. Authority who should furnish estimate of recovery of loan and 

interest for inclusion in the Budget Estimates 


C . SREENIVAS 
Under Secretary to Govrnment 
Commerce and Industries Department 

(Co -operative Sugar) 
ಯವಜನ ಸೇವಾ ಸಚಿವಾಲಯ 


ಪಿ . ಆರ್ 256 


ವಿಷಯ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು, ಬೆಂಗಳೂರು, ಇಲ್ಲಿ ಸಹಾಯಕ ವಿಮಾನ ಬೋಧಕರ 

ಎರಡು ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವ ಬಗ್ಗೆ 
ಓದಲಾಗಿದೆ : ನಿರ್ದೇಶಕರು, ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಎಫ್ಟಿ ಎಸ್ 24 ಎಡಿಎಂ/ 2010 -11/528, ದಿನಾಂಕ: 31 - 08 - 2010 
ಪ್ರಸ್ತಾವನೆ: 

ನಿರ್ದೆಶಕರು, ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು, ಬೆಂಗಳೂರು, ಅವರು ಮೇಲೆ ಓದಲಾದ ದಿನಾಂಕ: 31 - 08 - 2010ರ 
ಪತ್ರದಲ್ಲಿ ಶಾಲೆಯಲ್ಲಿ ವೈಮಾನಿಕ ಹಾರಾಟ ಚಟುವಟಿಕೆಗಳನ್ನು ಪ್ರಾರಂಭಿಸುವ ದೃಷ್ಟಿಯಿಂದ ನವದೆಹಲಿಯ ನಾಗರೀಕ ವಿಮಾನಯಾನ ಮಹಾ 
ನಿರ್ದೆಶಕರ ನಿಯಮಾವಳಿಯಂತೆ ಶಾಲೆಯಲ್ಲಿ ಖಾಲಿಯಿರುವ ವಿಮಾನ ಭೋಧಕರ 2 ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತುಂಬಲು ದಿನಾಂಕ: 
18 - 06 - 2009ರಂದು ಜರುಗಿದ ಶಾಲೆಯ ಆಡಳಿತ ಮಂಡಳಿಯ ಏಳನೇ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಅದರಂತೆ ದಿ: 05 - 06 - 2010ರಂದು 
ನೀಡಲಾದ ಪ್ರಕಟಣೆಗೆ 33 ಅರ್ಜಿಗಳು ಸ್ವೀಕೃತಗೊಂಡಿದ್ದು, ಅವುಗಳಲ್ಲಿ 11 ಮಂದಿಗೆ ಸಂದರ್ಶನಕ್ಕೆ ಹಾಜರಾಗಲು ತಿಳಿಸಿದ್ದು, ದಿನಾಂಕ: 
30 - 08 - 2010ರಂದು ಜರುಗಿದ ಸಂದರ್ಶನದಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಆಯ್ಕೆಯಾಗಿರುವುದಾಗಿ ತಿಳಿಸಿದ್ದಾರೆ. 
1. ಶ್ರೀ ಎಸ್. ಅರ್ಜುನ್ , ನಂ . 738 , 16ನೇ ಮುಖ್ಯರಸ್ತೆ, 3ನೇ ಸೆಕ್ಟರ್‌, ಹೆಚ್.ಎಸ್. ಆರ್ . ಬಡಾವಣೆ, ಬೆಂಗಳೂರು-560102. 
2 . ಕುಮಾರಿ ಮಧುರಿಮ ಮುಖರ್ಜಿ, 16 /4 / , ಕಾಜಿತಗಮ್ ಬೈ ಲೇನ್, ಮಿಲನ್ ಮಂದಿರ್ ಲೈಬ್ರರಿ ಎದುರು, ಹೌರಾ - 711104 , ಪಶ್ಚಿಮ ಬಂಗಾಳ 

ಮೇಲಿನ ಅಭ್ಯರ್ಥಿಗಳನ್ನು ಮಾಸಿಕ ರೂ . 50.000/- ಗಳ (ಐವತ್ತು ಸಾವಿರ ರೂಪಾಯಿಗಳು) ಗುತ್ತಿಗೆ ವೇತನದ ಆಧಾರದ ಮೇಲೆ ಒಂದು 
ವರ್ಷದ ಅವಧಿಗೆ ನೇಮಿಸಿಕೊಳ್ಳಲು ಸರ್ಕಾರದ ಮಂಜೂರಾತಿ ಕೋರಿದ್ದಾರೆ. ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ 
ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಯುಸೇಇ 06 ಯುರಾಸೇ 10 ಬೆಂಗಳೂರು ದಿನಾಂಕ: 05 - 01 - 2011. 

ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು, ಬೆಂಗಳೂರು, ಇಲ್ಲಿ ಖಾಲಿಯಿರುವ ಎರಡು ಸಹಾಯಕ ವಿಮಾನ ಬೋಧಕರ 
ಹುದ್ದೆಗಳಿಗೆ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆಗೊಂಡ ಈ ಕೆಳಕಂಡ ಅಭ್ಯರ್ಥಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಒಂದು ವರ್ಷದ 
ಅವಧಿಗೆ ರೂ . 50,000 / - (ಐವತ್ತು ಸಾವಿರ ರೂಪಾಯಿಗಳು) ಗಳ ಗುತ್ತಿಗೆ ವೇತನದ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಈ ಮೂಲಕ ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 

ಶ್ರೀ ಎಸ್. ಅರ್ಜುನ್ , 
ನಂ .738, 16ನೇ ಮುಖ್ಯರಸ್ತೆ 3ನೇ ಸೆಕ್ಟರ್‌, ಹೆಚ್.ಎಸ್.ಆರ್. ಬಡಾವಣೆ , ಬೆಂಗಳೂರು- 560102. 
ಕುಮಾರಿ, ಮಧುರಿಮ ಮುಖರ್ಜಿ, 16 /4 / , ಕಸಿಟ್‌ಗಾಂ ಬೈಲೇನ್, 
ಮಿಲನ್ ಮಂದಿರ್ ಲೈಬ್ರರಿ ಎದುರು, 
ಹೌರಾ - 711104 , ಪಶ್ಚಿಮ ಬಂಗಾಳ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦, ೨೦೧೧ 


೮೨೭ 


ಇವರ ಗುತ್ತಿಗೆ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳ ಕುರಿತು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಆಇ 1438 ಸೇ - 1/2010, ದಿನಾಂಕ: 30 - 09 - 2010ರಲ್ಲಿ ನೀಡಿದ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್ 
ಪಿ . ಆರ್ 257 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಯುವಜನ ಸೇವಾ ಇಲಾಖೆ 

ಯುವಜನ ಸೇವಾ ಸಚಿವಾಲಯ 
ವಿಷಯ : ಶ್ರೀ ಬಿ . ಬಿ. ಬಿದ್ದಪ್ಪ , ಹಾಕಿ ತರಬೇತಿದಾರರು, ಕೂಡಿಗೆ ಕ್ರೀಡಾ ಶಾಲೆ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ, 

ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ಮುಂಗಡವನ್ನು ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : ಪತ್ರ ಸಂಖ್ಯೆ : ಕಕ್ರೀಪ್ರಾ/ ಸಿ3 / 35 / ಇತರೇ10 - 11 , ದಿನಾಂಕ: 10 - 01 - 2011 ನಿರ್ದೆಶಕರು, ಯುವಜನ 

ಸೇವಾ ಮತ್ತು ಕ್ರೀಡಾ ಇಲಾಖೆ ಮತ್ತು ಮಹಾ ನಿರ್ದೇಶಕರು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ, 

ಬೆಂಗಳೂರು, ಅವರಿಂದ. 
ಪ್ರಸ್ತಾವನೆ: 

ನಿರ್ದೆಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮತ್ತು ಮಹಾ ನಿರ್ದೇಶಕರು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ, ಅವರು ಮೇಲೆ 
ಓದಲಾದ ದಿನಾಂಕ: 10 - 01 - 2011ರ ಪತ್ರದಲ್ಲಿ ಶ್ರೀ ಬಿ. ಬಿ. ಬಿದಪ, ಹಾಕಿ ತರಬೇತುದಾರರು, ಕೂಡಿಗೆ ಕ್ರೀಡಾ 
ಅವರು ಹೃದಯಾಘಾತ ಮತ್ತು ಲಕ್ವದಿಂದಾಗಿ ಸಿ.ಎಸ್. ಐ. ಹೋಲ್ಸ್‌ವರ್ತ್ ಮೆಮೋರಿಯಲ್ ಆಸ್ಪತ್ರೆ ( ಮಿಷನ್ ಆಸ್ಪತ್ರೆ) ಇಲ್ಲಿಗೆ ದಾಖಲು ಮಾಡಲ್ಪಟ್ಟಿದ್ದು, 
ಅವರಿಗೆ ತುರ್ತು ಚಿಕಿತ್ಸೆಯಿರುವ ಕಾರಣ ಮಾನವೀಯತೆ ದೃಷ್ಟಿಯಿಂದ ಚಿಕಿತ್ಸೆಗೆ ತಗಲುವ ರೂ . 2 .50 ಲಕ್ಷಗಳನ್ನು (ಎರಡು ಲಕ್ಷದ ಐವತ್ತು ಸಾವಿರ 
ರೂಪಾಯಿಗಳು) ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ನಿರ್ದೇಶಕರ ಪ್ರಸ್ತಾವನೆಯನ್ನು ಹಾಗೂ ಅವರ ಪತ್ರಕ್ಕೆ ಲಗತ್ತಿಸಲಾದ ಸಿ.ಎಸ್.ಐ . ಹೋಲ್ಸ್‌ವರ್ತ್ 
ಮೆಮೋರಿಯಲ್ ( ಮಿಷನ್ ಆಸ್ಪತ್ರೆ) ಆಸ್ಪತ್ರೆ ವೈದ್ಯರ ಅಂದಾಜು ಪತ್ರವನ್ನು ಪರಿಶೀಲಿಸಿದ ನಂತರ ನಿಯಮಾನುಸಾರ ಚಿಕಿತ್ಸೆಗಾಗಿ ಮುಂಗಡವನ್ನು ಬಿಡುಗಡೆ 
ಮಾಡಲು ಪ್ರಸ್ತಾಪಿಸಿ , ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಯುಸೇಇ 07 ಯುಇಸೇii ಬೆಂಗಳೂರು, ದಿನಾಂಕ: 11 - 01 - 2011. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 2 ಎಸ್ಎಂಆರ್ 2008 , ದಿನಾಂಕ: 26 - 01 - 2009ರ ಅನುಸಾರ ಶ್ರೀ ಬಿ. ಬಿ. ಬಿದ್ದಪ್ಪ, ಹಾಕಿ 
ತರಬೇತುದಾರರು, ಕೂಡಿಗೆ ಕ್ರೀಡಾ ಶಾಲೆ , ಕರ್ನಾಟಕ ಕ್ರೀಡಾ ಪ್ರಾಧಿಕಾರ , ಅವರು ಹೃದಯಾಘಾತ ಮತ್ತು ಲಕ್ವದಿಂದಾಗಿ ಮೈಸೂರಿನ ಸಿ.ಎಸ್. ಐ. 
ಹೋಲ್ಸ್‌ವರ್ತ್ ಮೆಮೋರಿಯಲ್ ( ಮಿಷನ್ ಆಸ್ಪತ್ರೆ ) ಆಸ್ಪತ್ರೆಯಲ್ಲಿ ಪಡೆಯುವ ಚಿಕಿತ್ಸೆಯ ಒಟ್ಟು ವೆಚ್ಚದ ಪೈಕಿ ರೂ . 2 ಲಕ್ಷಗಳನ್ನು ( ಎರಡು ಲಕ್ಷ 
ರೂಪಾಯಿಗಳು) ಮುಂಗಡವಾಗಿ ಅಂತಿಮ ಬಿಲ್ ಕೈಮು ಮಾಡುವಾಗ ಸರಿಹೊಂದಿಸಿಕೊಳ್ಳುವ ಷರತ್ತಿಗೊಳಪಟ್ಟು ಈ ಮೂಲಕ ಬಿಡುಗಡೆ ಮಾಡಲಾಗಿದೆ. 

ಈ ಮೊತ್ತದ ಮುಂಗಡ ಠೇವಣಿ ಹಣವನ್ನು ಕ್ರಾಸ್ ಚೆಕ್ ಮೂಲಕ ಸಿ. ಎಸ್ . ಐ. ಹೋಲ್ಸ್ ವರ್ತ್ ಮೆಮೋರಿಯಲ್ ಆಸ್ಪತ್ರೆ ( ಮಿಷನ್ 
ಆಸ್ಪತ್ರೆ), ಪಿ. ಬಿ. ನಂ .38, ಮೈಸೂರು-570021 ಇಲ್ಲಿಗೆ ಕಳುಹಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಆಇ 9 ಟಿಎಫ್ ಪಿ 2009 (2) ದಿನಾಂಕ: 21 -01 -2010ರ ಆದೇಶದನ್ವಯ ಆರ್ಥಿಕ 
ಇಲಾಖೆಯು ಸಹಮತಿ ನೀಡಿದೆಯೆಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್ 
ಪಿ . ಆರ್ 258 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಯುವಜನ ಸೇವಾ ಇಲಾಖೆ 
ಶಿಕ್ಷಣ ಸಚಿವಾಲಯ 
ಸೇರ್ಪಡೆ ಆದೇಶ 


ವಿಷಯ 


ಸಂಖ್ಯೆ: ಇಡಿ 298 ಯೋಯೋಕ 2009 , ಬೆಂಗಳೂರು, ದಿನಾಂಕ: 25. 01.2011 
ರಾಜ್ಯದಲ್ಲಿರುವ 699 ಖಾಸಗಿ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿರುವ ಶಿಕ್ಷಕರು ಮತ್ತು 
ಸಿಬ್ಬಂದಿಗಳಿಗೆ ದಿನಾಂಕ: 01.04 .2010ರಿಂದ ಅನ್ವಯವಾಗುವಂತೆ ವೇತನಾನುದಾನ ಬಿಡುಗಡೆ ಮಾಡುವ 
ಬಗ್ಗೆ. 
: 1. ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 298 ಯೋಯೋಕ 2009 ದಿ: 01.09 . 2010. 
2 . ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 124 ಎಸ್‌ಇಪಿ 2009 ದಿ: 09.07 .2009 . 


ಉಲ್ಲೇಖ 


1. ರಾಜ್ಯದಲ್ಲಿನ 699 ಖಾಸಗಿ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿನ ಶಿಕ್ಷಕರು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಶಾಲೆಗಳನ್ನು 
ಸಹಾಯಾನುದಾನಕ್ಕೆ ಒಳಪಡಿಸಿ, ಈಗಾಗಲೇ ಆದೇಶ ಹೊರಡಿಸಿದೆ . ಅಂತಹ 699 ( ಪ್ರಾಥಮಿಕ 315 ಮತ್ತು ಪ್ರೌಢ 383) ಶಾಲೆಗಳ ವಿವರಗಳನ್ನು 
ಒಳಗೊಂಡ ಪಟ್ಟಿಯನ್ನು ಆದೇಶದೊಡನೆ ಅನುಬಂಧದಲ್ಲಿ ಲಗತ್ತಿಸಿ, ಈ ಶಾಲೆಗಳಲ್ಲಿನ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ 01.04 .2010ರಿಂದ 
ಅನ್ವಯವಾಗುವಂತೆ ವೇತನಾನುದಾನವನ್ನು ಕೆಲವು ಷರತ್ತುಗಳಿಗೆ ಒಳಪಟ್ಟು ಬಿಡುಗಡೆ ಮಾಡಲು ಅನುಮೋದಿಸಿ ಉಲ್ಲೇಖ (1) ರ ಸರ್ಕಾರಿ ಆದೇಶವನ್ನು 
ಹೊರಡಿಸಲಾಗಿದೆ. 


೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


2 . ಈ 699 ಶಾಲೆಗಳ ಪಟ್ಟಿಯಲ್ಲಿ NES ಕನ್ನಡ ಮಾಧ್ಯಮ ಪ್ರೌಢಶಾಲೆ, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಈ ಪ್ರೌಢಶಾಲೆಯೂ ಸಹ 
ಸೇರ್ಪಡೆಯಾಗಿದ್ದು, ಶಾಲೆಗಳ ಪಟ್ಟಿಯನ್ನು ಬೆರಳಚ್ಚು ಮಾಡುವಾಗ ಈ ಶಾಲೆಯ ಹೆಸರು ಕೈಬಿಟ್ಟು ಹೋಗಿರುವ 
ಶಾಲೆಯನ್ನು ಸೇರ್ಪಡೆ ಮಾಡಲಾಗಿದೆ. 
3. ಸರ್ಕಾರಿ ಆದೇಶ ಸಂಖ್ಯೆ ಇಡಿ 298 ಯೋಯೋಕ 2009 ದಿನಾಂಕ: 01.09.2010ರ ಅನುಬಂಧ ಪ್ರೌಢಶಾಲೆಗಳ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 383ರ 
ನಂತರ ಕ್ರಮ ಸಂಖ್ಯೆ 384ನೇ ಪ್ರೌಢಶಾಲೆಯನ್ನಾಗಿ ಈ ಕೆಳಕಂಡ ಪ್ರೌಢಶಾಲೆಯನ್ನು ಸೇರ್ಪಡೆ ಮಾಡಿ ಓದಿಕೊಳ್ಳತಕ್ಕದ್ದು. 
4 . ಸದರಿ ದಿನಾಂಕ: 01.09.2010ರ ಆದೇಶದ ಷರತ್ತುಗಳು ಕೆಳಕಂಡ ಶಾಲೆಗೂ ಯಥಾವತ್ತಾಗಿ ಅನ್ವಯವಾಗುತ್ತದೆ. 

ಕ್ರಮ ಶಾಲೆಯ ಹೆಸರು ಮತ್ತು ವಿಳಾಸ ವೇತನಾನುದಾನಕ್ಕೆ ಒಳಪಡಿಸಿದ ಆದೇಶದ | ಸಹಾಯಾನುದಾನಕ್ಕೆ ಒಳಪಡಿಸಿದ ಶಿಕ್ಷಕರ 
ಸಂಖ್ಯೆ 

ಸಂಖ್ಯೆ ಹಾಗೂ ದಿನಾಂಕ , ಹುದ್ದೆಗಳು ಮತ್ತು ದ್ವಿತೀಯ ದರ್ಜೆ ಸಹಾಯಕ 

ಹುದ್ದೆಗಳ ಸಂಖ್ಯೆ. 
384 NES ಕನ್ನಡ ಮಾಧ್ಯಮ ಪ್ರೌಢಶಾಲೆ, ಇಡಿ 124 ಎಸ್‌ಇಪಿ 2009 ದಿನಾಂಕ: 

6 + 1 
ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. | 09 .07.2009 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ .ಎಫ್ . ಮಾಗಿ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್ 259 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ (ಯೋಜನೆ) 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀ ರವಿ ಓಜನಹಳ್ಳಿ, ನಗರ ಯೋಜಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ 

ಕಛೇರಿ, ಚಿಕ್ಕಮಗಳೂರು ಇವರ ವಿರುದ್ಧ ದಾಖಲಾಗಿರುವ ಲೋಕಾಯುಕ್ತ ಟ್ರಾಪ್ ಪ್ರಕರಣದಲ್ಲಿ ಸಕ್ಷಮ 

ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಸರ್ಕಾರದ ಮಂಜೂರಾತಿ ಕುರಿತು. 
ಓದಲಾಗಿದೆ: 1) ಉಪ ಪೋಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಲೋಕ್/ ಐಎನ್‌ವಿ( ಜಿ ) / ಎಂ - 15 / ಸಿಆರ್ 5/2010 ಚಿಕ್ಕಮಗಳೂರು, ದಿನಾಂಕ 03 - 10 - 2010. 
2) ತನಿಖಾಧಿಕಾರಿಯ ಅಂತಿಮ ವರದಿ. 
3) ತನಿಖಾ ದಾಖಲೆಗಳಾದ ಮೆಮೋ ಆಫ್ ಎವಿಡೆನ್ಸ್ ಮತ್ತು ವಿವರ , ಪ್ರಥಮ ವರ್ತಮಾನ ವರದಿ , 

ಫಿರ್ಯಾದುದಾರರ ದೂರು, ಪಂಚರ ಕೋರಿಕೆ ಪತ್ರಗಳು , ಪ್ರಾಯೋಗಿಕ ಮತ್ತು ರಿಕವರಿ ಮಹಜರ್‌ಗಳು 
ಹಾಗೂ ಮಾಲು ಪಟ್ಟಿಗಳು, ಮತ್ತು ಆಪಾದಿತರ ಸಮಜಾಯಿಷಿ ಪತ್ರ, ನೋಟುಗಳ ಹೊಂದಾಣಿಕೆ 
ವಿವರ ಮತ್ತು ಸೀಲು ಸ್ವೀಕೃತಿ ಪತ್ರ, ರಾಸಾಯನಿಕ ತಜ್ಞರ ಪರೀಕ್ಷಾ ವರದಿ , ಕೃತ್ಯ ನಡೆದ ಸ್ಥಳದ ನಕ್ಷೆ, 
ರಿಮ್ಯಾಂಡ್ ಅರ್ಜಿ, ಸಾಕ್ಷೀದಾರರ ಹೇಳಿಕೆಗಳು , ತನಿಖಾ ಕಾಲದಲ್ಲಿ ಅಮಾನತ್ತುಪಡಿಸಿಕೊಂಡ 
ದಾಖಲಾತಿಗಳು/ ಠಾಣಾ ದಿನಚರಿ ಪ್ರತಿ , ತನಿಖಾ ಕಾಲದ ವಿವಿಧ ಹಂತಗಳಲ್ಲಿ ತೆಗೆಯಿಸಿದ 

ಫೋಟೋಗಳು. 
ಪ್ರಸ್ತಾವನೆ: 

- ಶ್ರೀ ರವಿ ಓಜನಹಳ್ಳಿ, ನಗರ ಯೋಜಕರು , ನಗರ ಮತ್ತು ಗ್ರಾಮಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು 
ಇವರ ವಿರುದ್ಧ ಗುನ್ನೆ ಸಂಖ್ಯೆ: 5 /2010 , ದಿನಾಂಕ 27 - 05 - 2010ರಲ್ಲಿ ಪೊಲೀಸ್ ಉಪಾಧೀಕ್ಷಕರು, ಪೋಲೀಸ 
ಚಿಕ್ಕಮಗಳೂರು ಇವರು ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯ ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಅಪರ ಪೊಲೀಸ್ ಮಹಾ 
ನಿರ್ದೆಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ (1) ರಲ್ಲಿ ಓದಲಾದ ತಮ್ಮ ಪತ್ರ ದಿನಾಂಕ 03 -10 - 2010ರಲ್ಲಿ ಶ್ರೀ ರವಿ ಓಜನಹಳ್ಳಿ, 
ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಇವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 19 (1) ( ಸಿ) ರ ಅನ್ವಯ ಸಕ್ಷಮ ಪ್ರಾಧಿಕಾರದ ಮಂಜೂರಾತಿಯನ್ನು ನೀಡಲು 
ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಉಪ ಪೋಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 
(1) ಫಿರ್ಯಾದುದಾರರಾದ ಶ್ರೀ ರಘು ಬಿನ್ ಗೋವಿಂದಪ್ಪ , 40 ವರ್ಷ ಅಡುಗೆ ಕೆಲಸ, ವಾಸ ತ್ಯಾಗರಾಜನಗರ , ಕಡೂರು ಟೌನ್, ಕಡೂರು 

ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರ ಫಿರ್ಯಾದು ದಿನಾಂಕ 27 - 05 - 2010 . 
( 2) ಪ್ರಥಮ ವರ್ತಮಾನ ವರದಿ, ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ: 05 /2010 

ಪ್ರಾಯೋಗಿಕ ಪಂಚನಾಮೆ ದಿನಾಂಕ 27 - 05 - 2010 
(4) ಟ್ರಾಪ್ ಮಹಜರ್ ದಿನಾಂಕ 27.05. 2010. 

ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ: RACE/CKM/LOK/19 / 0 - 11, ದಿನಾಂಕ 24.06.2010 . 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ .1ನೇ ಉಪವಿಭಾಗ, 
ಚಿಕ್ಕಮಗಳೂರು ಈ ಕಛೇರಿಯ ಕಿರಿಯ ಇಂಜಿನಿಯರ್ ಆದ ಶ್ರೀ ಜಿ. ಪಿ . ಶಶಿಧರ್ ರವರು ತಯಾರಿಸಿದ ಕೃತ್ಯ ನಡೆದ ಸ್ಥಳದ ನಕಾಶೆ ದಿನಾಂಕ 
17 - 06 - 2010 . 
ಸಾಕ್ಷಿಗಳ ಹೇಳಿಕೆಗಳು : 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦, ೨೦೧೧ 


೮೨೯ 


(1) ಶ್ರೀ ರಘು ಬಿನ್ ಗೋವಿಂದಪ್ಪ, 40 ವರ್ಷ , ಅಡುಗೆ ಕೆಲಸ, ವಾಸ:ತ್ಯಾಗರಾಜನಗರ, ಕಡೂರು, ಚಿಕ್ಕಮಗಳೂರು ಜಿಲ್ಲೆ. 

ಶ್ರೀಮತಿ ಎಂ . ಬಿ . ಸರೋಜ ಕೋಂ ಜಯಪ್ಪ, 35 ವರ್ಷ , ಪ್ರಥಮ ದರ್ಜೆ ಸಹಾಯಕರು, ಆರ್‌.ಎಫ್. ಓ .ಕಛೇರಿ, ಚಿಕ್ಕಮಗಳೂರು. 
(iii) ಶ್ರೀ ಅರುಣ್ ಕುಮಾರ್ ಬಿನ್ ಲೇಟ್ ಹೆಚ್ . ಸಿ. ನಾಗರಾಜು, 34 ವರ್ಷ, ದ್ವಿತೀಯ ದರ್ಜೆ ಸಹಾಯಕರು, ಎ . ಸಿ.ಎಫ್. ಕಛೇರಿ, ಚಿಕ್ಕಮಗಳೂರು. 
( iv ) ಶ್ರೀಮತಿ ಜಾನಕಿ ಕೋಂ ಕೃಷ್ಣಮೂರ್ತಿ, 50 ವರ್ಷ , ವಾಸ ಬೇಲೂರು ರಸ್ತೆ, ಕೀರ್ತಿ ಕ್ಯಾಂಟೀನ್, ಚಿಕ್ಕಮಗಳೂರು. 
( v) ಶ್ರೀ ಹೆಚ್. ಆರ್. ಶಂಕರ್ ಬಿನ್ ಹೆಚ್ . ಎನ್. ರಾಮಯ್ಯ, 38 ವರ್ಷ, ಸಹಾಯಕ ನಿರ್ದೇಶಕರು , ನಗರ ಮತ್ತು ಗ್ರಾಮಾಂತರ ಯೋಜನಾ 

ಇಲಾಖೆ, ಹಾಸನ ಹೆಚ್ಚಿನ ಪ್ರಭಾರ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು. 
( vi) ಶ್ರೀ ಜೆಸಿ . ಶಶಿಧರ್‌ ಬಿನ್ ಪುಟ್ಟಸ್ವಾಮಿ , 40 ವರ್ಷ, ಜೂನಿಯರ್‌- ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ನಂ .1 ಉಪವಿಭಾಗ, 

ಚಿಕ್ಕಮಗಳೂರು. 
(vi) ಶ್ರೀ ವಿ.ಹೆಚ್ . ಕೃಷ್ಣಮೂರ್ತಿ, ಪೌರಾಯುಕ್ತರು, ನಗರಸಭೆ, ಚಿಕ್ಕಮಗಳೂರು. 
( viii) ಶ್ರೀ ಎಸ್. ಮಂಜುನಾಥ್ , ಸಹಾಯಕ ರಾಸಾಯನಿಕ ಪರೀಕ್ಷಕರು, ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ, ಚಿಕ್ಕಮಗಳೂರು. 
(ix ) ಶ್ರೀಮತಿ ಕೆ. ಆರ್‌. ಸುನೀತ ಕೋಂ ಎಂ .ಎನ್. ದಿನೇಶ್, 33 ವರ್ಷ, ಮಹಿಳಾ ಹೆಡ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು 

ಠಾಣೆ. 
( x) ಶ್ರೀ ಎಸ್. ಡಿ. ಶಿವಣ್ಣ ಬಿನ್ ದೇವಯ್ಯ , 35 ವರ್ಷ, ಪೋಲೀಸ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು ಠಾಣೆ 
( xi) ಶ್ರೀ ಟಿ.ಎಸ್. ಯೋಗೀಶ್ ಬಿನ್, ಟಿ. ಆರ್‌.ಶೇಷಾದ್ರಿ, 35 ವರ್ಷ, ಪೋಲೀಸ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಾಯಕ, ಚಿಕ್ಕ ಮಗಳೂರು ಠಾಣೆ. 
( xi) ಶ್ರೀ ಬಿ. ಎಂ . ಮಹೇಶ್ ಬಿನ್ ಮಂಜುನಾಥ್ ಬಿ . ಆರ್., 29 ವರ್ಷ , ಪೋಲೀಸ್ ಕಾನ್ಸ್‌ಟೇಬಲ್ ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು 

ಠಾಣೆ. 
( xiii) ಶ್ರೀ ಹೆಚ್. ಈ . ಪ್ರಸನ್ನಕುಮಾರ್ ಬಿನ್ ಹೆಚ್ .ಎನ್. ಗಂಗಾಧರ್, 34 ವರ್ಷ, ಎ . ಪಿ. ಸಿ. ಚಾಲಕರು, ಪೋಲೀಸ್ ಉಪಾಧೀಕ್ಷಕರವರ ಕಛೇರಿ, 

ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು ಠಾಣೆ, 
( xiv ) ಶ್ರೀ . ಬಿ.ಕೆ. ಪುಟ್ಟಸ್ವಾಮಚಾರ್ ಬಿನ್ ಕೃಷ್ಣಾಚಾರ್, 54 ವರ್ಷ , ಹೆಡ್ ಕಾನ್ಸ್‌ಟೇಬಲ್, ಕರ್ನಾಟಕ ಲೋಕಯುಕ್ತ , ಚಿಕ್ಕಮಗಳೂರು ಠಾಣೆ. 
( xv ) ಶ್ರೀಮತಿ ಲತಾ ಕೋಂ ರಘು, 32 ವರ್ಷ , ಗೃಹಿಣಿ, ವಾಸ: ತ್ಯಾಗರಾಜನಗರ, ಕಡೂರು, ಕಡೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
( xvi) ಶ್ರೀ ರಾಮನಾಯ್ಕ , ಜಿ . ಪೋಲೀಸ್ ಉಪಾಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು. 
(8) ಲಂಚ ಕೇಳಲು ಆಧಾರವಾದ ಕಡತ ಅಥವಾ ದಾಖಲೆ, ಶ್ರೀಮತಿ ಲತಾ ರವರ ಹೆಸರಿನಲ್ಲಿ ಕಡೂರು ತಾಲ್ಲೂಕು ಹರುವನಹಳ್ಳಿ ಗ್ರಾಮದ ಸರ್ವೆ 

ನಂ . 70/ 4ರಲ್ಲಿ ಇರುವ 0.2 ಗುಂಟೆ ಜಮೀನಿನಲ್ಲಿ ಮನೆ ಕಟ್ಟುವ ಉದ್ದೇಶಕ್ಕೆ ಶ್ರೀ ರಘು ಬಿನ್ ಗೋವಿಂದಪ್ಪ ಇವರು ತಮ್ಮ ಪತ್ನಿಯ ಪರವಾಗಿ 

ಅನ್ಯಸಂಕ್ರಮಣ ಮಾಡಿಸಲು ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಸಲ್ಲಿಸಿರುವ ಅರ್ಜಿ ಮತ್ತು ಇತರೆ ದಾಖಲಾತಿಗಳು 
( 9) ಆಪಾದಿತರಾದ ಶ್ರೀ ರವಿ ಓಜನಹಳ್ಳಿ , ನಗರ ಯೋಜಕರು , ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 

ಚಿಕ್ಕಮಗಳೂರು ( ಹಾಲಿ ಅಮಾನತ್ತಿನಲ್ಲಿರುವ) ಇವರ ಸಮಜಾಯಷಿ ಹೇಳಿಕೆ ದಿನಾಂಕ 27 - 05 -2010. 
ತನಿಖಾಧಿಕಾರಿಗಳಾದ ಶ್ರೀ ಜಿ . ರಾಮನಾ , ಪೋಲೀಸ್ ಉಪಾಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು- 577101 ಇವರು ಶ್ರೀ ರವಿ 
ಓಜನಹಳ್ಳಿ, ನಗರ ಯೋಜಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಇವರ ವಿರುದ್ದ ದಂಡಾರ್ಹ 
ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು ಪೋಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ : 05 /2010ರಲ್ಲಿ ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ 
1988ರ ಕಲಂ 7, 13 (1) ( ಡಿ) ಜೊತೆಯಲ್ಲಿ 13 (2 ) ರಡಿಯಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 

ಆಪಾದಿತರಾದ ಶ್ರೀ ರವಿ ಓಜನಹಳ್ಳಿ, ನಗರ ಯೋಜಕರು/ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು 
ಇವರು ಫಿರ್ಯಾದುದಾರಾದ ಶ್ರೀ ರಘು ಬಿನ್ ಗೋವಿಂದಪ್ಪ, ತ್ಯಾಗರಾಜನಗರ, ಕಡೂರು ಟೌನ್ , ಕಡೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರು 
ತಮ್ಮ ಪತ್ನಿ ಶ್ರೀಮತಿ ಲತಾ ರವರ ಹೆಸರಿನಲ್ಲಿ ಕಡೂರು ತಾಲ್ಲೂಕು ಹರುವನಹಳ್ಳಿ ಗ್ರಾಮದ ಸರ್ವೆ ನಂ . 70 /4ರಲ್ಲಿ 2 ಗುಂಟೆ ಜಮೀನು ಇದ್ದು ಅದರಲ್ಲಿ 
ಮನೆ ಕಟ್ಟುವ ಉದ್ದೇಶದಿಂದ ಸದರಿ ಜಮೀನನ್ನು ಅನ್ಯಸಂಕ್ರಮಣ ಮಾಡಿಸಲು ಕೋರಿ ಶ್ರೀಮತಿ ಲತಾರವರು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಛೇರಿಗೆ 
ಅರ್ಜಿ ಸಲ್ಲಿಸಿದ್ದು , ಸದರಿ ಅರ್ಜಿ ಬಡಾವಣೆ ನಕ್ಷೆ ತಯಾರಿಸುವ ಸಂಬಂಧ ಚಿಕ್ಕಮಗಳೂರು ನಗರ ಯೋಜನಾ ಕಛೇರಿಗೆ ಬಂದಿದ್ದು, ತಾವು ಈ ಸಂಬಂಧ 
ತಮ್ಮ ಪತ್ನಿಯ ಪರವಾಗಿ ಶ್ರೀ ರವಿ ಓಜನಹಳ್ಳಿ , ನಗರ ಯೋಜಕರು ಇವರನ್ನು ಭೇಟಿ ಮಾಡಿ ವಿಚಾರಿಸಿದಾಗ, ಶ್ರೀ ರವಿ ಓಜನಹಳ್ಳಿ, ಇವರು ತಮ್ಮ 
ಪತ್ನಿಯ ಕೆಲಸ ಮಾಡಿಕೊಡಲು ರೂ . 3500 /- ಗಳನ್ನು ಕೊಟ್ಟರೆ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ, ಇಲ್ಲದಿದ್ದರೆ ತಮ್ಮ ಕಡತವನ್ನು ಜಿಲ್ಲಾಧಿಕಾರಿಗಳ 
ಕಛೇರಿಗೆ ಕಳುಹಿಸಿವುದಿಲ್ಲವೆಂದು ಹೇಳಿದರು. ಆಗ ತಾವು ತಮ್ಮ ಬಳಿ ಲಂಚ ಕೊಡಲು ಹಣ ಇಲ್ಲಾ ಎಂದು ಕೇಳಿಕೊಂಡಾಗ, ಅದಕ್ಕೆ ಅವರು ಒಪ್ಪದೆ, 
ಲಂಚ ಕೊಡದೇ ತಮ್ಮ ಕಡತವನ್ನು ಮುಂದೆ ಕಳುಹಿಸುವುದಿಲ್ಲವೆಂದು ತಿಳಿಸಿದ ಮೇರೆಗೆ ಸದರಿಯವರು ಲಂಚವನ್ನು ಕೊಡಲು ಬಯಸದ ಕಾರಣ ಸದರಿ 
ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆ 
ಬೀಸುವ ಮೊದಲಿನ ಎಲ್ಲಾ ಔಚಿತ್ಯಪೂರ್ವ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ದಿನಾಂಕ 27 . 05 . 2010 ರಂದು ಚಿಕ್ಕಮಗಳೂರಿನಲ್ಲಿ ಪಂಚ 
ಸಾಕ್ಷಿಗಳೊಂದಿಗೆ ತನಿಖಾಧಿಕಾರಿ ಮತ್ತು ಅವರ ಸಿಬ್ಬಂದಿಯವರು ಬೀಸಿದ ಟ್ರ್ಯಾಪ್ ಯಶಸ್ವಿಯಾಗಿದ್ದು, ಶ್ರೀ ರವಿ ಓಜನಹಳ್ಳಿ , ನಗರ ಯೋಜಕರು, ನಗರ 
ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಇವರು ಅಕ್ರಮ ಸಂಭಾವನೆಯಾದ ರೂ . 3,500/ - ಗಳನ್ನು 
ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಿರುವ ಕೀರ್ತಿ ಕ್ಯಾಂಟೀನ್‌ನಲ್ಲಿ ನೆರಳು ಸಾಕ್ಷಿಯ ಸಮಕ್ಷಮ ಫಿಲ್ಯಾದುದಾರರಿಂದ ಸದರಿ ಸರ್ಕಾರಿ ಕೆಲಸವನ್ನು 
ಮಾಡಲು ಲಂಚ ಕೇಳಿ ಪಡೆಯುತ್ತಿದ್ದಾಗ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತ ಸಾರ್ವಜನಿಕ ಅಧಿಕಾರಿಯ ಬಲಗೈ ಬೆರಳುಗಳನ್ನು ಹಾಗೂ ಅವರು ಧರಿಸಿದ್ದ 
ಪ್ಯಾಂಟಿನ ಬಲ ಜೇಬನ್ನು ಸೋಡಿಯಂ ಕಾರ್ಬೊನೇಟ್ ದ್ರಾವಣದಲ್ಲಿ ಮಾರ್ಜನೆ ಮಾಡಿ ಫಿನಾಪಲಿನ್ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಸಕಾರಾತ್ಮಕವಾಗಿ 
ಪ್ರತಿಕ್ರಿಯಿಸಿದ್ದು, ರಾಸಾಯನಿಕ ತಜ್ಞರ ಪರೀಕ್ಷಣಾ ವರದಿಯಿಂದಲೂ ಸಹ ದೃಢಪಟ್ಟಿರುತ್ತದೆ. ನೆರಳು ಸಾಕ್ಷಿಯು ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು 
ಪಡಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಹಾಗೂ ಆಪಾದಿತ ಸಾರ್ವಜನಿಕ ಅಧಿಕಾರಿ ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ. ಅಕ್ರಮ 
ಸಂಭಾವನೆಯಾದ ರೂ . 3 ,500/ - ಗಳನ್ನು ಶ್ರೀ ರವಿ ಓಜನಹಳ್ಳಿ , ನಗರ ಯೋಜಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ 
ಕಛೇರಿ, ಚಿಕ್ಕಮಗಳೂರು ಇವರ ಪ್ಯಾಂಟಿನ ಬಲ ಜೇಬಿನಿಂದ ಚಿಕ್ಕಮಗಳೂರಿನಲ್ಲಿ ಪಂಚರ ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 

ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ತನಿಖಾ ವರದಿಯೊಂದಿಗೆ ಸರ್ಕಾರಕ್ಕೆ ಕಳುಹಿಸಲಾದ 
ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಶ್ರೀ ರವಿ ಓಜನಹಳ್ಳಿ , ನಗರ ಯೋಜಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ 


೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ- ೧ 


ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಇವರು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು , ತಮ್ಮ ಅಧಿಕಾರವನ್ನು 
ದುರುಪಯೋಗಪಡಿಸಿಕೊಂಡು, ಫಿರ್ಯಾದುದಾರರಿಂದ ಮನೆ ಕಟ್ಟುವ ಉದ್ದೇಶದಿಂದ ಸದರಿ ಜಮೀನನ್ನು ಅನ್ಯಸಂಕ್ರಮಣ ಮಾಡಿಸಲು ಸಲ್ಲಿಸಿದ 
ಅರ್ಜಿಯ ಸಂಬಂಧ ಬಡಾವಣೆ ನಕ್ಷೆ ತಯಾರಿಸುವ ಸಂಬಂಧ ರೂ . 3,500 /- ಗಳನ್ನು ಬೇಡಿಕೆ ಇಟ್ಟು ರೂ . 3,500 /- ಗಳನ್ನು ಸ್ವೀಕರಿಸುತ್ತಿದ್ದಾಗ 
ಲೋಕಾಯುಕ್ತ ಪೋಲಿಸರು ಬೀಸಿದ ಬಲೆಗೆ ಸಿಲುಕಿ ನಂತರ ಬಂಧನಕ್ಕೊಳಗಾಗಿರುವ ಅಂಶವನ್ನು ಸರ್ಕಾರವು ಗಮನಿಸಿದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ - 1988ರ ಕಲಂ 7, 13 (1)( ಡಿ) ರ ಜೊತೆಗೆ ಓದಲಾದ ಕಲಂ 13 ( 2) ರ 
ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ 
ನಿರೋಧ ಕಾಯ್ದೆ - 1988ರ ಅನ್ವಯ ಕಲಂ 7, 13(1) ಡಿ ಜೊತೆಗೆ ಕಲಂ 13 ( 2) ರ ಅಡಿಯಲ್ಲಿ ಅಭಿಯೋಗಗೊಳಿಸಲು ಅವಶ್ಯ ಎಂದು ಸರ್ಕಾರ 
ಮನಗಂಡಿದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತನನ್ನು ಕೆಲಸದಿಂದ ತೆಗೆದು ಹಾಕಲು ಅಧಿಕಾರವುಳ್ಳದ್ದಾಗಿರುತ್ತದೆ. ಆದ್ದರಿಂದ ಭ್ರಷ್ಟಾಚಾರ ಪ್ರತಿಬಂಧ 
ಕಾಯ್ದೆ - 1988ರ ಕಲಂ 19 (1) ( ಬಿ) ರ ಅಡಿ ಆಪಾದಿತ ಸಾರ್ವಜನಿಕ ಅಧಿಕಾರಿ / ನೌಕರರಾದ ಶ್ರೀ ರವಿ ಓಜನಹಳ್ಳಿ, ನಗರ ಯೋಜಕರು, ನಗರ ಮತ್ತು 
ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ( ಹಾಲಿ ಅಮಾನತ್ತಿನಲ್ಲಿ) ಇವರನ್ನು ಕಲಂ 7 ಮತ್ತು 13 ( 1) ( ಡಿ) ಜೊತೆಗೆ 
13( 2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವ ಅಧಿಕಾರವನ್ನು ಸರ್ಕಾರ ಹೊಂದಿರುತ್ತದೆ . ಅದರಂತೆ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 195 ನಯೋಸೇ 2010, ಬೆಂಗಳೂರು, ದಿನಾಂಕ 07 - 01 - 2011 
ಆರೋಪಿಯಾದ ಶ್ರೀ ರವಿ ಓಜನಹಳ್ಳಿ, ನಗರ ಯೋಜಕರು, ನಗರ ಮತ್ತು ಗ್ರಾಮಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ಚಿಕ್ಕಮಗಳೂರು ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ ( ವಜಾಮಾಡುವ) ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಶ್ರೀ ರವಿ ಓಜನಹಳ್ಳಿ 
ನಗರ ಯೋಜಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಇವರನ್ನು ಭ್ರಷ್ಟಾಚಾರ ಪ್ರತಿಬಂಧ 
ಕಾಯ್ದೆ -1988ರ ಕಲಂ 7, 13(1) ( ಡಿ) ಜೊತೆಯಲ್ಲಿ ಓದಲಾದ ಕಲಂ 13( 2) ರ ಪ್ರಕಾರ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ 
ಅಭಿಯೋಗಗೊಳಿಸಲು ಈ ಮೂಲಕ ಮಂಜೂರಾತಿಯನ್ನು ನೀಡಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ (ಕಾರ್ಯ ಕಲಾಪಗಳ ನಿರ್ವಹಣೆ) ನಿಯಮಗಳು, 1977ರ ನಿಯಮ 18 ಮತ್ತು 19 (1) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ನನ್ನ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ಈ ದಿನ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್ 260 

- ಎಂ . ಎಂ . ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎ . ವೆಂಕಟರಮಣಯ್ಯ , ಪಿಎಸ್‌ಐ , ಪೀಣ್ಯ ಪೊಲೀಸ್ ಠಾಣೆ, ಬೆಂಗಳೂರು ನಗರ ರವರ ಖಾಯಂಪೂರ್ವ 

ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ : 1) ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ.02 /ಸಿಬ್ಬಂದಿ -1/2010 -11, ದಿನಾಂಕ 22 - 05 - 2010, 19 - 08 - 2010 

ಮತ್ತು 19 - 11 - 2010 . 
2) ಆರಕ್ಷಕ ಮಹಾ ನಿರೀಕ್ಷಕರು, ಕೇಂದ್ರ ವಲಯ , ಬೆಂಗಳೂರು ರವರ ಆದೇಶ ಸಂಖ್ಯೆ: ಸಿಬ್ಬಂದಿ (1) 07 :2009 

10, ಸಂಖ್ಯೆ.158 /2009 -10, ದಿನಾಂಕ 03 - 03- 2010 . 
ಪ್ರಸ್ತಾವನೆ : 

ಶ್ರೀ ಎ. ವೆಂಕಟರಮಣಯ್ಯ , ಪಿಎಸ್‌ಐ , ಪೀಣ್ಯ ಪೊಲೀಸ್ ಠಾಣೆ, ಬೆಂಗಳೂರು ನಗರ ರವರು ಸೇವಾನಿರತ ಪಿಎಸ್‌ಐ ಆಗಿ ದಿನಾಂಕ 
30 - 12 - 2001 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. ಇವರ 22 ವರ್ಷಗಳ ಖಾಯಂದೂರ್ವ ಅವಧಿಯು ದಿನಾಂಕ 30 - 06 - 2004ಕ್ಕೆ 
ಪೂರ್ಣಗೊಂಡರೂ ನಿಗಧಿತ ಇಲಾಖಾ ಪರೀಕ್ಷೆಯಾದ ಅಕೌಂಟ್ಸ್ ಹೈಯರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಲ್ಲವಾದ್ದರಿಂದ, ಇವರ ಖಾಯಂಪೂರ್ವ 
ಅವಧಿಯನ್ನು ಕೆ. ಸಿ. ಎಸ್. ( ಪ್ರೊಬೇಷನ್) ನಿಯಮಗಳು, 1977ರ ನಿಯಮ 4 (1) (i) ರನ್ವಯ 1 ವರ್ಷ 3 ತಿಂಗಳವರೆಗೆ ಅಂದರೆ ದಿನಾಂಕ 
01 - 07 - 2004 ರಿಂದ 30 - 09 - 2005 ರವರೆಗೆ ನೇಮಕಾತಿ ಪ್ರಾಧಿಕಾರವು ಒಳಪಟ್ಟಂತೆ ವಿಸ್ತರಿಸಿರುತ್ತದೆ. 

ಸದರಿ ಪಿಎಸ್ಐ ರವರು ದಿನಾಂಕ 29 - 08 - 2009 ರಂದು ಅಕೌಂಟ್ಸ್ ಹೈಯರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಆದ್ದರಿಂದ 
ಸದರಿಯವರ ಖಾಯಂಪೂರ್ವ ಅವಧಿ ದಿನಾಂಕ 01- 10 - 2005 ರಿಂದ 28 - 08 - 2009 ರವರೆಗೆ ಕೆ.ಸಿ.ಎಸ್. (ಪ್ರೊಬೇಷನ್) ನಿಯಮಗಳು, 1977ರ 
ನಿಯಮ 4(1)(ii) ರನ್ವಯ ವಿಸ್ತರಿಸಲು ಮೇಲೆ ಓದಲಾದ (1)ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿ ರವರು ಕೋರಿರುತ್ತಾರೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಣ 209 ಹೊಸ 2010 , ಬೆಂಗಳೂರು, ದಿನಾಂಕ: 06 - 01 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಾವಳಿಗಳು 1977ರ ನಿಯಮ 
4 (1) (ರ) ರನ್ವಯ ಶ್ರೀ ಎ. ವೆಂಕಟರಮಣಯ್ಯ , ಪಿಎಸ್‌ಐ , ಪೀಣ್ಯ ಪೊಲೀಸ್ ಠಾಣೆ , ಬೆಂಗಳೂರು ನಗರ ರವರ ಖಾಯಂ ಪೂರ್ವ ಅವಧಿಯನ್ನು 
ದಿನಾಂಕ 01 -10 -2005 ರಿಂದ 28 - 08 -2009 ರವರೆಗೆ ವಿಸ್ತರಿಸಿ ಸರ್ಕಾರವು ಆದೇಶಿಸಿದೆ. 

ವಿಸ್ತರಿಸಿದ ಪರಿವೀಕ್ಷಣಾ ಅವಧಿಗೆ ಕ. ನಾ . ಸೇ ( ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 10ರ ಪ್ರಕಾರ ವಾರ್ಷಿಕ ವೇತನ ಬಡ್ತಿಗಳನ್ನು 
ನೀಡುವಂತಿಲ್ಲ. ಕಾಲ್ಪನಿಕವಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು ನಿಗದಿಪಡಿಸುವುದು. ಹೀಗೆ ನಿಗದಿಪಡಿಸಿದ ವೇತನದ 
ಬಾಕಿಯನ್ನು ನೀಡಲು ಅವಕಾಶವಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ . ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , ನಂ . 187 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


೮೩೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಜೋಗಯ್ಯ , ಕೆಎಎಸ್ (ಕಿರಿಯ ಶ್ರೇಣಿ) (ನಿವೃತ್ತ) ಅಧಿಕಾರಿ , ಹಿಂದಿನ ತಹಶೀಲ್ದಾರ್, ತಾಲ್ಲೂಕು ಕಛೇರಿ, 

ಹೊಸಕೋಟೆ ತಾಲ್ಲೂಕು, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಇತರೆಯವರ ವಿರುದ್ದ ಜಂಟೀ 

ಇಲಾಖಾ ವಿಚಾರಣೆ- ಅಂತಿಮ ಆದೇಶ. 
ಓದಲಾಗಿದೆ : 1) ದಿನಾಂಕ 17 - 01 - 08ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 260 ಕೆಇವಿ 07 

2) ಪ್ರಾದೇಶಿಕ ಆಯುಕ್ತರು , ಬೆಂಗಳೂರು ವಿಭಾಗ, ಬೆಂಗಳೂರು ಹಾಗೂ ವಿಚಾರಣಾಧಿಕಾರಿಗಳು ಇವರ ವಿಚಾರಣಾ 

ವರದಿ ದಿನಾಂಕ 27 -11 - 09. 
3) ದಿನಾಂಕ 08 - 02 -10ರ ನೋಟೀಸು ಸಂಖ್ಯೆ : ಸಿಆಸುಇ 260 ಕೆಇವಿ 07 
4) ದಿನಾಂಕ 11 - 08 - 10ರ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 260 ಕೆಇವಿ 07 
5) ದಿನಾಂಕ 17 - 08 - 10ರ ಸರ್ಕಾರದ ಪತ್ರ ಸಂಖ್ಯೆ: ಸಿಆಸುಇ 260 ಕೆಇವಿ 07 

6) ದಿನಾಂಕ 08 - 12 -10ರ ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: PSC 126 CNS 10. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಜೋಗಯ್ಯ , ನಿವೃತ್ತ ಕೆಎಎಸ್ ( ಕಿರಿಯ ಶ್ರೇಣಿ) ಅಧಿಕಾರಿ ಇವರು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲ್ಲೂಕಿನ ತಹಶೀಲ್ದಾರರ ಹುದ್ದೆಯಲ್ಲಿ ಶ್ರೀ ವಿ. ಸಿ. ಇನಾಂದಾರ್ ರವರು ಹಕ್ಕುದಾಖಲೆ ಶಿರಸ್ತೇದಾರರ 
ಹುದ್ದೆಯಲ್ಲಿ ಶ್ರೀ ಐ . ಕೆ. ತಟಗಾರ್, ದೊಡ್ಡಹುಲ್ಲೂರು ವೃತ್ತದ ಗ್ರಾಮ ಲೆಕ್ಕಿಗರ ಹುದ್ದೆಯಲ್ಲಿ ಶ್ರೀಮತಿ ಎಂ . ಲೀಲಾವತಿ, ದ್ವಿತೀಯ ದರ್ಜೆ ಸಹಾಯಕರ 
ಹುದ್ದೆಯಲ್ಲಿ, ಶ್ರೀ ಸುನೀಲ್ ಕುಮಾರ್, ದ್ವಿತೀಯ ದರ್ಜೆ ಭೂಮಾಪಕರ ಹುದ್ದೆಯಲ್ಲಿ ಮತ್ತು ಡಿ. ಎಂ . ಆಂಜಿನಪ್ಪ, ದ್ವಿತೀಯ ದರ್ಜೆ ಭೂಮಾಪಕರ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಇವರುಗಳ ವಿರುದ್ದ , ಹೊಸಕೋಟೆ ತಾಲ್ಲೂಕು ಕಸಬಾ ಹೋಬಳಿ , ಚಿಕ್ಕಹುಲ್ಲೂರು ಗ್ರಾಮದ ಸರ್ಕಾರಿ ಜಮೀನು 
ಸರ್ವೆ ನಂ . 25ರಲ್ಲಿ ಒಟ್ಟು 17 ಜನರಿಗೆ ಖೋಟಾ ( Bogus) ಸಾಗುವಳಿ ಚೀಟಿ ಆಧಾರದ ಮೇಲೆ ಮಂಜೂರು ಮಾಡಲಾಗಿದೆ ಎನ್ನುವ ಸೃಷ್ಟಿತ ಕಡತದ 
ಆಧಾರದ ಮೇಲೆ ಪೋಡಿ ದುರಸ್ತಿಪಡಿಸಿ, ಹೊಸ ಸರ್ವೆ ನಂ . 54 ರಿಂದ 70 ಎಂದು ಒಟ್ಟು 17 ಜನರ ಹೆಸರಿಗೆ 58 - 00 ಎಕರೆ ವಿಸ್ತೀರ್ಣದ ಸರ್ಕಾರಿ 
ಜಮೀನಿಗೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಆರೋಪದ ಸಂಬಂಧ ಸದರಿ ನಿವೃತ್ತ ಅಧಿಕಾರಿ/ ನೌಕರರ ವಿರುದ್ಧ ಶಿಸ್ತು ಕ್ರಮ ಪ್ರಾರಂಭಿಸಿ, ಜಂಟೀ ಇಲಾಖಾ 
ವಿಚಾರಣೆ ನಡೆಸಿ ವರದಿ ಸಲ್ಲಿಸಲು ಪ್ರಾದೇಶಿಕ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಸರ್ಕಾರವು 
ನೇಮಿಸಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ, ವಿಚಾರಣಾಧಿಕಾರಿಗಳು ಸಲ್ಲಿಸಿದ ವಿಚಾರಣಾ ವರದಿಯಂತೆ, (1) ಶ್ರೀ ಜೋಗಯ್ಯ , ತಹಶೀಲ್ದಾರ್ 
ರವರು ಒಬ್ಬರ ಜೋಡಿ ದುರಸ್ತಿಗಾಗಿ ಸಹಾಯಕ ನಿರ್ದೇಶಕರು, ಭೂ ಮಾಪನ ಇಲಾಖೆ Assistant Director of Land Records (ADLR) ಇವರಿಗೆ 
ಕಳುಹಿಸಿದ ಕಡತವು ಹಿಂತಿರುಗಿ ಬಂದಾಗ ಒಬ್ಬರ ಹೆಸರಿನ ಬದಲಿಗೆ ಇತರೇ ಒಟ್ಟು 17 ಜನರ ಹೆಸರಿಗೆ ಮೋಡಿ ದುರಸ್ತಿಯಾಗಿರುವುದನ್ನು 
ಪರಿಶೀಲಿಸಿರುವುದಿಲ್ಲ ಮತ್ತು ಮ್ಯುಟೇಶನ್ ಅಂಗೀಕರಿಸುವಾಗ ಚೆಕ್ ರಿಜಿಸ್ಟರಿನಲ್ಲಿ ಗ್ರಾಮ ಲೆಕ್ಕಿಗರು ಮಾಡಿರುವ ನಮೂದುಗಳನ್ನು ಮಂಜೂರಾತಿ 
ದಾಖಲೆಗಳೊಂದಿಗೆ ಪರಿಶೀಲಿಸಿ ಆದೇಶ ಮಾಡಬೇಕಿತ್ತು . ಆದರೆ ಇವರು ಈ ರೀತಿ ಮಾಡಿಲ್ಲದ ಕಾರಣ , ಒಟ್ಟು 17 ಜನರ ಹೆಸರಿಗೆ 58 - 00 ಎಕರೆ 
ವಿಸ್ತೀರ್ಣದ ಸರ್ಕಾರಿ ಜಮೀನಿಗೆ ಅಕ್ರಮ ದಾಖಲೆ ಸೃಷ್ಟಿಗೊಳ್ಳಲು ಕಾರಣಕರ್ತರಾಗಿದ್ದು, ಇವರ ವಿರುದ್ಧದ ಆರೋಪವು ಸಾಬೀತಾಗಿರುತ್ತದೆ. 
( 2 ) ಶ್ರೀ ಇನಾಂದಾರ್, ಹಕ್ಕು ದಾಖಲೆ ಶಿರಸ್ತೇದಾರ್ ಇವರು ಪೋಡಿ ದುರಸ್ತಿಗಾಗಿ ಸಲ್ಲಿಸಿದ ಅರ್ಜಿಯನ್ನು ಕೂಲಂಕಷವಾಗಿ ಪರಿಶೀಲಿಸದೆ ವಿಷಯ 
ನಿರ್ವಾಹಕರ ಪ್ರಸ್ತಾವನೆಯನ್ನು ಕಛೇರಿ ಕಾರ್ಯವಿಧಾನದಂತೆ ತಹಶೀಲ್ದಾರರಿಗೆ ಮಂಡಿಸದೇ , ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳು ಇದ್ದವೇ , ಇದ್ದಲ್ಲಿ 
ಅದರ ನೈಜತೆ ಇತ್ಯಾದಿಗಳನ್ನು ಪರಿಶೀಲಿಸದೇ ತಮ್ಮ ಹಂತದಲ್ಲಿಯೇ ಅರ್ಜಿಯನ್ನು ADLR ರವರಿಗೆ ರವಾನಿಸುವ ಮೂಲಕ ಒಟ್ಟು 17 ಜನರ ಹೆಸರಿಗೆ 
58 - 00 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನಿಗೆ ಅಕ್ರಮ ದಾಖಲೆ ಸೃಷ್ಟಿಗೊಳ್ಳಲು ಕಾರಣಕರ್ತರಾಗಿದ್ದು, ಇವರ ವಿರುದ್ಧದ ಆರೋಪವು ಸಾಬೀತಾಗಿರುತ್ತದೆ. 
(3) ಶ್ರೀ ತಟಗಾರ್, ಗ್ರಾಮ ಲೆಕ್ಕಿಗರು ಇವರು ಮ್ಯುಟೇಶನ್ ಅಂಗೀಕರಿಸುವ ಪೂರ್ವದಲ್ಲಿ ಯಾವುದೇ ಪ್ರಕರಣದ ಪೂರ್ವಾಪರಗಳನ್ನು ಹಾಗೂ ಮೂಲ 
ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಬೇಕು. ಆದರೆ ಇವರು ಈ ರೀತಿ ಮಾಡಿಲ್ಲದ ಕಾರಣ ಒಟ್ಟು 17 ಜನರ ಹೆಸರಿಗೆ 58 - 00 ಎಕರೆ ವಿಸ್ತೀರ್ಣದ 
ಸರ್ಕಾರಿ ಜಮೀನಿಗೆ ಅಕ್ರಮ ದಾಖಲೆ ಸೃಷ್ಟಿಗೊಳ್ಳಲು ಕಾರಣಕರ್ತರಾಗಿದ್ದು, ಇವರ ವಿರುದ್ಧದ ಆರೋಪವು ಸಾಬೀತಾಗಿರುತ್ತದೆ. (4) ಶ್ರೀಮತಿ ಲೀಲಾವತಿ, 
ದ್ವಿತೀಯ ದರ್ಜೆ ಸಹಾಯಕಿ ಇವರು ಮೋಡಿ ದುರಸ್ತಿಗಾಗಿ ಬಂದ ಅರ್ಜಿಯನ್ನು ಕಛೇರಿ ಕಾರ್ಯವಿಧಾನದಂತೆ ಮಂಡಿಸದೇ , ಶಿರಸ್ತೇದಾರರ 
ಹಂತದಲ್ಲಿಯೇ ಅರ್ಜಿಯ ಮೇಲೆ ಸಹಿ ಪಡೆದು ADLR ರವರಿಗೆ ರವಾನಿಸುವ ಮೂಲಕ ಕರ್ತವ್ಯವಿಮುಖತೆಯನ್ನು ತೋರಿದ್ದು ಒಟ್ಟು 17 ಜನರ 
ಹೆಸರಿಗೆ 58 - 00 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನಿಗೆ ಅಕ್ರಮ ದಾಖಲೆ ಸೃಷ್ಟಿಗೊಳ್ಳಲು ಕಾರಣಕರ್ತರಾಗಿದ್ದು, ಇವರ ವಿರುದ್ಧದ ಆರೋಪವು 
ಸಾಬೀತಾಗಿರುತ್ತದೆ. (5) ಶ್ರೀ ಸುನಿಲ್ ಕುಮಾರ್, ದ್ವಿತೀಯ ದರ್ಜೆ ಭೂಮಾಪಕರು ಇವರು ತಹಶೀಲ್ದಾರರ ಕಛೇರಿಯಿಂದ ರವಾನಿಸಲಾದ ಒಬ್ಬರ ಜೋಡಿ 
ದುರಸ್ತಿಯ ಅರ್ಜಿಯ ಜೊತೆಗೆ ಇತರೇ ಯಾವುದೇ ಅಗತ್ಯ ಮೂಲ ದಾಖಲೆಗಳು ಇಲ್ಲದಿರುವ ಬಗ್ಗೆ ಗಮನಿಸಬೇಕಿತ್ತು. ತಾಲ್ಲೂಕು ಕಛೇರಿಯಿಂದ 
ಯಾವುದೇ ದಾಖಲೆಗಳು ಉಲ್ಲೇಖಿಸಲ್ಪಡದೇ ಇದ್ದರೂ ಸಹ ಬೋಗಸ್ ಸಾಗುವಳಿ ಚೀಟಿ ಆಧಾರದ ಮೇಲೆ ಸೃಷ್ಟಿಸಲಾದ ಬೋಗಸ್ ಮಂಜೂರು 
ದಾಖಲೆಗಳ ಆಧಾರದ ಮೇಲೆ ಭೂಮಾಪನ ಕಾರ್ಯ ನಿರ್ವಹಿಸುವ ಮೂಲಕ ಹೊಸ ಸರ್ವೆ ನಂಬರುಗಳನ್ನು ನೀಡುವಲ್ಲಿ ಕರ್ತವ್ಯ ಲೋಪ ಎಸಗಿರುವ 
ಆರೋಪವು ಸಾಬೀತಾಗಿರುತ್ತದೆ. ( 6) ಶ್ರೀ ಆಂಜಿನಪ್ಪ , ದ್ವಿತೀಯ ದರ್ಜೆ ಭೂಮಾಪಕರು ಇವರು ADLR ರವರಿಂದ ಕ್ರಮ ಸಂಖ್ಯೆ : 1 ರಿಂದ 27 
ರವರೆಗಿನ ಕಡತಗಳನ್ನು ಇವರು ಸ್ವೀಕರಿಸಿದ್ದು , ಇದರಲ್ಲಿನ ಕ್ರಮ ಸಂಖ್ಯೆ: 3ರ ಕಡತವು ಪ್ರಶ್ನಿತ ಸರ್ಕಾರಿ ಜಮೀನಿಗೆ ಸಂಬಂಧಿಸಿದ ಕಡತವಾಗಿದ್ದು , ಇದನ್ನು 
ಇವರು ಕಛೇರಿಗೆ ಹಿಂದಿರುಗಿಸಿರುವುದಿಲ್ಲ , ಕಡತವನ್ನು ಕಛೇರಿಗೆ ಹಿಂದಿರುಗಿಸಿರುವ ಬಗ್ಗೆ ಯಾವುದೇ ಸಾಕ್ಷ್ಯವನ್ನು ಹಾಜರುಪಡಿಸಿರುವುದಿಲ್ಲ, ಆರೋಪಿತರು 
ಕಡತವನ್ನು ಸ್ವೀಕರಿಸಿದ್ದರೂ ಸಹ ಅಕ್ರಮ / ಅವ್ಯವಹಾರ ಬೆಳಕಿಗೆ ಬರುತ್ತದೆ ಎಂಬ ಪ್ರಜ್ಞೆಯಿಂದ ಕಡತವನ್ನು ಹಿಂತಿರುಗಿಸದೇ ಮ್ಯುಟೇಶನ್ ಜೋಡಿ ಚೆಕ್ 
ವಹಿಯಲ್ಲಿ ದಾಖಲಿಸಿರುವ ನಮೂದನೆಗಳು ತನ್ನ ಕರ್ತವ್ಯದ ಅವಧಿಯಲ್ಲಿ ನಡೆದಿರುವುದಿಲ್ಲವೆಂದು ಮತ್ತು ಬರವಣಿಗೆಯು ತನ್ನದಲ್ಲವೆಂದು ಪರಿಸ್ಥಿತಿ 
ಲಾಭವನ್ನು ಪಡೆಯಲು ಪ್ರಜ್ಞಾಪೂರ್ವಕವಾಗಿ ವ್ಯವಹರಿಸಿರುವುದು ಕಂಡುಬಂದಿರುವುದರಿಂದ ಇವರ ವಿರುದ್ಧದ ಆರೋಪವು ಸಹ ಸಾಬೀತಾಗಿರುತ್ತದೆ. 


೮೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೧ 


ಭಾಗ - ೧ 


ಸರ್ಕಾರವು ವಿಚಾರಣಾ ವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅಂಗೀಕರಿಸುತ್ತಾ, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರಲ್ಲಿ ವಿಚಾರಣಾ 
ವರದಿಯ ನಿರಾಕರಣೆ ಬಗ್ಗೆ ಶ್ರೀ ಜೋಗಯ್ಯ , ಶ್ರೀ ಇನಾಂದಾರ್, ಶ್ರೀ ತಟಗಾರ್ , ಶ್ರೀಮತಿ ಲೀಲಾವತಿ, ಶ್ರೀ ಸುನೀಲ್ ಕುಮಾರ್ ಮತ್ತು ಶ್ರೀ ಆಂಜಿನಪ್ಪ 
ರವರುಗಳು ಸಲ್ಲಿಸಿದ ಲಿಖಿತ ಅಹವಾಲುಗಳು ಯಾವುದೇ ಸಮರ್ಥನೆಯಿಂದ ಕೂಡಿರುವುದಿಲ್ಲವೆಂದು ಸರ್ಕಾರವು ಪರಿಗಣಿಸುತ್ತಾ ಮೇಲೆ ಓದಲಾದ ಕ್ರಮ 
ಸಂಖ್ಯೆ ( 4) ರ ಆದೇಶದಲ್ಲಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 
8( iii) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, (1) ಶ್ರೀ ವಿ . ಸಿ. ಇನಾಂದಾರ್, ಅಂದಿನ ಹಕ್ಕು ದಾಖಲೆ ಶಿರಸ್ತೇದಾರ್ ( 2) ಶ್ರೀಮತಿ ಎಂ . 
ಲೀಲಾವತಿ , ಅಂದಿನ ದ್ವಿತೀಯ ದರ್ಜೆ ಸಹಾಯಕರು ( 3) ಶ್ರೀ ಸುನೀಲ್ ಕುಮಾರ್, ಅಂದಿನ ದ್ವಿತೀಯ ದರ್ಜೆ ಭೂಮಾಪಕರು ಮತ್ತು ( 4) ಶ್ರೀ ಡಿ. ಎಂ . 
ಆಂಜಿನಪ್ಪ, ಅಂದಿನ ದ್ವಿತೀಯ ದರ್ಜೆ ಭೂಮಾಪಕರು, ತಾಲ್ಲೂಕು ಕಛೇರಿ, ಹೊಸಕೋಟೆ ತಾಲ್ಲೂಕು, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಇವರುಗಳಿಗೆ ಇವರ ಮುಂದಿನ ಎರಡು ವಾರ್ಷಿಕ ವೇತನ ಬಡ್ಡಿಯನ್ನು ಸಂಚಿತ ಪರಿಣಾಮ ಸಹಿತವಾಗಿ ( with cumulative effect) ತಡೆಹಿಡಿಯುವ 
ದಂಡನೆ ವಿಧಿಸಿದ ಹಾಗೂ ಶ್ರೀ ಜೋಗಯ್ಯ ಮತ್ತು ಶ್ರೀ ತಟಗಾರ್ ಇವರುಗಳಿಗೆ ಸಂಬಂಧಿಸಿದಂತೆ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದೆಂದು 
ತಿಳಿಸಲಾಗಿದ್ದಿತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರಲ್ಲಿ ಶ್ರೀ ಜೋಗಯ್ಯ , ಕೆಎಎಸ್ ( ನಿವೃತ್ತ) ಇವರ ನಿವೃತ್ತಿ ವೇತನದಿಂದ ಮಾಸಿಕವಾಗಿ ವೇತನವನ್ನು 
ಕಟಾಯಿಸುವ ಸರ್ಕಾರದ ಪ್ರಸ್ತಾವನೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (6 ) ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ತನ್ನ ಸಹಮತಿಯನ್ನು 
ನೀಡಿರುತ್ತದೆ. ಅದರಂತೆ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 260 ಕೆವಿ 07 , ಬೆಂಗಳೂರು, ದಿನಾಂಕ : 01 - 01 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜೋಗಯ್ಯ , ಕೆಎಎಸ್ ( ನಿವೃತ್ತ) ಹಿಂದಿನ ತಹಶೀಲ್ದಾರ್‌, ತಾಲ್ಲೂಕು ಕಛೇರಿ, ಹೊಸಕೋಟೆ ತಾಲ್ಲೂಕು, ಹೊಸಕೋಟೆ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ನಿವೃತ್ತಿ ವೇತನದಿಂದ ಮಾಸಿಕ ರೂ . 500 - 00 ಗಳನ್ನು ( ಐದು ನೂರು ರೂಪಾಯಿಗಳು ) ತಕ್ಷಣದಿಂದ ಜಾರಿಗೆ 
ಬರುವಂತೆ 5 ( ಐದು) ವರ್ಷಗಳ ಅವಧಿಯವರೆಗೆ ಕಡಿತಗೊಳಿಸಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 
ಶ್ರೀ ತಟಗಾರ್ ಇವರಿಗೆ ಸಂಬಂಧಿಸಿದಂತೆ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . ನಂ . 188 

ಸಿಆಸುಇ (ಸೇವೆಗಳು - 2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಸ್. ಆರ್. ಶಂಕರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ ವಿರುದ್ಧ ಇಲಾಖಾ ವಿಚಾರಣೆ 

ಮಂಡನಾಧಿಕಾರಿಯವರನ್ನು ಬದಲಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 206 ಸೇವಿ 2007 , ದಿನಾಂಕ 09 - 11 - 2010 ಮತ್ತು ತಿದ್ದುಪಡಿ ಆದೇಶ 

ದಿನಾಂಕ 29 -11 - 2010. 
2 ) ಅಧೀನ ಕಾರ್ಯದರ್ಶಿ (ಸೇವೆಗಳು 2 ಮತ್ತು 3) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಪತ್ರ 

ದಿನಾಂಕ 21 - 12 - 2010 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ 09 - 11 - 2010 ಮತ್ತು 29 -11-2010 ರಲ್ಲಿ ಶ್ರೀ ಎಸ್ . ಆರ್. ಶಂಕರ್, 
ಅಧೀನ ಕಾರ್ಯದರ್ಶಿ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಎಂ . ಉಮೇಶ್, ನಿರ್ದೇಶಕರು, ಕರ್ನಾಟಕ ಸರ್ಕಾರ ಸಚಿವಾಲಯ , ತರಬೇತಿ 
ಸಂಸ್ಥೆ, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯಾಗಿಯೂ ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಸೇವೆಗಳು - 2 ಮತ್ತು 3) ಇವರನ್ನು ಮಂಡನಾಧಿಕಾರಿಯನ್ನಾಗಿಯೂ ನೇಮಕ ಮಾಡಲಾಗಿದೆ . 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಗಳ ಆಂತರಿಕ 
ವರ್ಗಾವಣೆ ಮಾಡಿದ್ದು , ಶ್ರೀಮತಿ ಕೆ.ಎಸ್. ಸರೋಜಮ್ಮ , ಅಧೀನ ಕಾರ್ಯದರ್ಶಿ ಇವರು ಈ ಹಿಂದೆ ಆರೋಗ್ಯ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , 
ಆಂತರಿಕ ಬದಲಾವಣೆಯಿಂದಾಗಿ ಪ್ರಸ್ತುತ ಸೇವೆಗಳು 2 ಮತ್ತು 3 ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಈ ಪ್ರಕರಣದಲ್ಲಿ ಅಧಿಕಾರಿಯನ್ನು 
ಸಾಕ್ಷಿದಾರರನ್ನಾಗಿ ಗುರುತಿಸಿರುವುದರಿಂದ ಪ್ರಕರಣ ವಿಚಾರಣೆಯಲ್ಲಿ ಮಂಡನಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲವೆಂದು, 
ಆದ್ದರಿಂದ ಬೇರೊಬ್ಬ ಅಧೀನ ಕಾರ್ಯದರ್ಶಿಯವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಬೇಕೆಂದು ಕೋರಿದ್ದಾರೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 206 ಸೇವಿ2007 , ಬೆಂಗಳೂರು, ದಿನಾಂಕ: 05 - 01 - 2011 
- ಈ ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ದಿನಾಂಕ 09 -11- 2010ರ ಸರ್ಕಾರದ ಆದೇಶವನ್ನು ಮಾರ್ಪಡಿಸಿ ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಆರೋಗ್ಯ) ಇವರನ್ನು ಈ ಪ್ರಕರಣದಲ್ಲಿ ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ 
ನೇಮಿಸಲಾಗಿದೆ. ಉಳಿದಂತೆ ಶ್ರೀ ಎಂ . ಉಮೇಶ್, ನಿರ್ದೇಶಕರು , ಕರ್ನಾಟಕ ಸಚಿವಾಲಯ ತರಬೇತಿ ಸಂಸ್ಥೆ ಇವರನ್ನು ವಿಚಾರಣಾಧಿಕಾರಿಗಳಾಗಿ 
ಮುಂದುವರಿಯುತ್ತಾರೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ (ಸೇವೆಗಳು - 2 ) 


ಪಿ . ಆರ್ , ನಂ . 189 


